ಮೈಸೂರು ವಿಶ್ವವಿದ್ಯಾನಿಲಯ 


ವಿಜಯನಗರ ಕಾಲದಲ್ಲಿ ನಾಯಕರ ಆಳ್ಗಿಕೆ f 


ಕನ್ನಡ ಪ್ರದೇಶವನ್ನು ಅನುಲಕ್ಷಿಸಿ (1500-1761) 


ಪಿಎಚ್‌.ಡಿ. ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿದ 
ಸಂಶೋಧನಾ ಮಹಾಪ್ರಬಂಧ 


ಸಂಶೋಧಕರು 


ಸುರೇಶ ಡಿ.ಓ. 
ಎಂ.ಎ. ಬಿ.ಇಡಿ, ಡಿಪ್‌-ಇನ್‌-ಎಪಿ. 
ಇತಿಹಾಸ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು 


ಮಾರ್ಗದರ್ಶಕರು 
ಡಾ.ವೈ.ಎಚ್‌. ನಾಯಕವಾಡಿ 


ಎಂ.ಎ., ಎಂ.ಫಿಲ್‌., ಪಿಎಚ್‌.ಡಿ, ಪೋಸ್ಟ್‌-ಡಾಕ್‌ (ಯು.ಕೆ), ಡಿಪ್‌-ಅನ್‌-ಎಪಿ. 
ಪ್ರಾಧ್ಯಾಪಕರು ಹಾಗೂ ಅಧ್ಯಕ್ಷ, ರು 
ಇತಿಹಾಸ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು. 


ಇತಿಹಾಸ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ, 
ಮಾನಸಗಂಗೋತ್ರಿ, ಮೈಸೂರು-06 


ಮಾರ್ಚ್‌-2019 


ಡಾ. ವೈ.ಎಚ್‌. ನಾಯಕವಾಡಿ ಪ್ರಾಧ್ಯಾಪಕರು, ಇತಿಹಾಸ ಅಧ್ಯಯನ ವಿಭಾಗ, ಮೈಸೂರು 


ವಿಶ್ವವಿದ್ಯಾನಿಲಯ, ಮಾನಸಗಂಗೋತ್ರಿ, ಮೈಸೂರು ಇವರ ಮಾರ್ಗದರ್ಶನದಲ್ಲಿ ವಿಜಯನಗರ ಕಾಲದಲ್ಲಿ 
ನಾಯಕರ ಆಳಿಕೆ : ಕನ್ನಡ ಪ್ರದೇಶವನ್ನು ಅನುಲಕ್ಷಿಸಿ (1500-1761) ಎಂಬ ಮಹಾಪ್ರಬಂಧವನ್ನು 


[ಮ್‌ 


ಪಿಎಚ್‌.ಡಿ. ಪದವಿಗಾಗಿ ಸಿದ್ಧಪಡಿಸಿದ್ದೇನೆ. ಈ ಪಿಎಚ್‌.ಡಿ. ಮಹಾಪ್ರಬಂಧವು ಈ ಮೊದಲು ಯಾವುದೇ 


ಪಿಎಚ್‌.ಡಿ. ಎಂ.ಫಿಲ್‌ ಅಥವಾ ತತ್ತಮಾನ ಪದವಿಗಾಗಿ ಸಲ್ಲಿಸಿಲ್ಲವೆಂದು ಈ ಮೂಲಕ 
ಪ್ರಮಾಣೀಕರಿಸುತ್ತೇನೆ. 


ದಿನಾ೦ಕ:14-03-2019 


ಸಂಶೋಧಕರು 


(ಸುರೇಶ ಡಿ.ಓ.) 


DECLARATION 


I Suresha D.O. declare that this thesis entitled ‘Vijayanagara Kaladalli 
Nayakara Allvike : Kannada Pradeshavannu Anulakshisi (1500-1761)’ is 
the result of research work carried out by me under the able supervision of 
Dr. Y.H. Nayakwadi, Professor, Department of Studies in History, University 
of Mysore, Manasagangothri, Mysuru. I am submitting this thesis for the award 
of the Degree of Doctor of Philosophy in History, University of Mysore. 1 


further declare that this thesis has not been submitted to any other 


University/Institute for the award of any Degree/Diploma. 


Date:14-03-2019 


Place: Mysuru 


Research Scholar 


(Suresha D.0.) 


Supervisor 


Dr.Y.H. Nayakwadi 


Chairman 


Dr.Y.H. Nayakwadi 


ಮಾರ್ಗದರ್ಶಕರ ಪ್ರಮಾಣ ಪ 


ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಯನ ವಿಭಾಗದಲ್ಲಿ ಸಂಶೋಧಕರಾದ ಸುರೇಶ 


ಡಿ.ಓ. ರವರು ನನ್ನ ಮಾರ್ಗದರ್ಶನದಲ್ಲಿ ವಿಜಯನಗರ ಕಾಲದಲ್ಲಿ ನಾಯಕರ ಆಳ್ಳಿಕೆ : ಕನ್ನಡ 
ಪ್ರದೇಶವನ್ನು ಅನುಲಕ್ಷಿಸಿ (1500-1761) ಎಂಬ ವಿಷಯ ಕುರಿತು ಸಂಶೋಧನಾ ಅಧ್ಯಯನವನ್ನು 


ಕೈಗೊಂಡು ಮಹಾಪ್ರಬಂಧವನ್ನು ಸಿದ್ದಪಡಿಸಿ ಪಿಎಚ್‌.ಡಿ. ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ 


ಸಲಿಸುತಿದಾರೆ. 
[Se] ಎ ೧ 


ಈ ಮಹಾಪ್ರಬಂಧವು ಈ ಮೊದಲು ಯಾವುದೇ ಪಿಎಚ್‌.ಡಿ. ಎಂ.ಫಿಲ್‌, ಮತ್ತು ತತ್ಸಮಾನ 
ಪದವಿಗಾಗಿ ವಿಶ್ವವಿದ್ಯಾನಿಲಯಕ್ಕೂ ಸಲ್ಲಿಸಿಲ್ಲವೆಂದು ಹಾಗೂ ಇವರು 2012-ಜೂನ್‌ ತಿಂಗಳಲ್ಲಿ ನಡೆದ 


ಪಿಎಚ್‌.ಡಿ. ಕೋರ್ಸ್‌ವರ್ಕ್‌ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆಂದು ಈ ಮೂಲಕ ದೃಢೀಕರಿಸುತ್ತೇನೆ. 


ದಿನಾಂ೦ಕ:14-03-2019 
ಸಳ; ಮೈಸೂರು 
[) 
ಮಾರ್ಗದರ್ಶಕರು 


(ವೈ.ಎಚ್‌. ನಾಯಕವಾಡಿ) 


ವಿಜಯನಗರ ಕಾಲದಲ್ಲಿ ನಾಯಕರ ಆಅಳ್ಗಿಕೆ : ಕನ್ನಡ ಪ್ರದೇಶವನ್ನು ಅನುಲಕ್ಷಿಸಿ (1500-1761) 
ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಸಂಶೋಧನಾತ್ಮಕ ಮಹಾಪ್ರಬಂಧವನ್ನು ಮೈಸೂರು 


ವಿಶ್ವವಿದ್ಯಾನಿಲಯದ ಮಾನಸಗಂಗೋತ್ರಿಯ ಇತಿಹಾಸ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ 


ಡಾ. ವೈ.ಎಚ್‌. ನಾಯಕವಾಡಿ ರವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದ್ದೇನೆ. 


ಈ ಮಹಾಪ್ರಬಂಧವನ್ನು ಈ ಮೊದಲು ಪೂರ್ಣವಾಗಿಯಾಗಲೀ, ಆಂಶಿಕವಾಗಿಯಾಗಲೀ 
ಯಾವುದೇ ವಿಶ್ವವಿದ್ಯಾನಿಲಯದ ಪದವಿಗಾಗಲೀ ಅಥವಾ ಡಿಪ್ಲೋಮಾಗಾಗಲೀ ಸಲ್ಲಿಸಿಲ್ಲ ಎಂದು ಈ 
ಮೂಲಕ ಪ್ರಮಾಣೀಕರಿಸುತ್ತೇನೆ. 


ದಿನಾ೦ಕ:14-03-2019 
ಸ್ಥಳ: ಮೈಸೂರು 
(6) 
ಸಂಶೋಧಕರು 


(ಸುರೇಶ ಡಿ.ಓ.) 


ಮಾರ್ಗದರ್ಶಕರು 


(ವೈ.ಎಚ್‌. ನಾಯಕವಾಡಿ) 


(ವೈ.ಎಚ್‌. ನಾಯಕವಾಡಿ) 


ಇತಿಹಾಸ ಅಧ್ಯಯನ ವಿಭಾಗದಲ್ಲಿ ಸಂಶೋಶಧನೆಗೆ ಅವಕಾಶ ಮಾಡಿಕೊಟ್ಟ 
ಜ್ಞಾನವಾಹಿನಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ನನ್ನ ತುಂಬು ಹೃದಯ ಅನಂತ ನಮನಗಳು. 


ನನ 


ನೆಚ್ಚಿನ ಗುರುಗಳು ಹಾಗೂ ಸಂಶೋಧನಾ ಮಾರ್ಗದರ್ಶಕರಾದ 


ಡಾ. ವೈ.ಎಚ್‌. ನಾಯಕವಾಡಿ, ಪ್ರಾಧ್ಯಾಪಕರು ಹಾಗೂ ಅಧ್ಯಕ್ಷರು, ಇತಿಹಾಸ ಅಧ್ಯಯನ 
ವಿಭಾಗ, ಮೈಸೂರು ವಿಶ್ವವಿದ್ಧಾನಿಲಯ, ಮಾನಸಗಂಗೋತ್ರಿ, ಮೈಸೂರು ಇವರು ಸಂಶೋಧನೆ 
ಮಾಡಲು ಅವಕಾಶ ಮಾಡಿಕೊಟ್ಟು ಸೂಕ್ತವಾದ ವಿಷಯವನ್ನು ನೀಡಿ, ಆ ವಿಷಯದ 
ಸಂಶೋಧನೆಯ ಪ್ರತಿ ಹಂತದಲ್ಲೂ ನನಗೆ ಮಾರ್ಗದರ್ಶನ ನೀಡಿ ನನ್ನ ಸಂಶೋಧನೆ 
ಪೂರ್ಣಗೊಳ್ಳಲು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಇವರಿಗೆ ನನ್ನ ಹೃತ್ಪೂರ್ವಕ 
ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 


ಇತಿಹಾಸ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರುಗಳಾದ ಪ್ರೊ. ಆರ್‌. ರಾಜಿ 
ವ 


ಪೊ. ಎನ್‌. ಸರಸತಿ, ಮೊ 


ಸುತ Ry) ನು 


ಅಶ್ವತ್ಥನಾರಾಯಣ, ಪ್ರೊ. ಕೆ. ಸದಾಶಿವ, ಪ್ರೊ. ಜಿ.ಟಿ. ಸೋಮ 
ಶೇಖರ್‌, ಪ್ರೊ. ಪುಟ್ಟಯ್ಯ, ಡಾ. ಹೆಚ್‌.ಎ ಗಂಗಮ್ಮ ಡಾ. ಗುರುಸಿದ್ದಯ್ಯ ಅವರಿಗೂ ನನ್ನ 
ಹೃತ್ಣೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಇತಿಹಾಸ ವಿಭಾಗದ ನಿವೃತ್ತ 
ಪ್ರಾಧ್ಯಾಪಕರಾದ ಪ್ರೊ. ಸುಗೀತಾ ಸುವರ್ಣ ರವರು ಹಾಗೂ ಪ್ರೊ. ಸೆಬಾಸ್ಟೀಯನ್‌ ಜೋಸೆಫ್‌ 


ರವರಿಗೂ ಕೃತಜ್ಞತೆಗಳನು ಸಲ್ಲಿಸುತ್ತೇನೆ. 


ಲ್ಲ [ae] 


ನನ್ನ ಸಂಶೋಧನೆಯ ಸಂದರ್ಭದಲ್ಲಿ ಸಹಾಯ ಮಾಡಿದ ಇತಿಹಾಸ ಅಧ್ಯಯನ 
ವಿಭಾಗದ ಸಿಬ್ಬಂಧಿವರ್ಗದವರಾದ ಪದಕ್ಕ. ರೇಣುಕ, ಗೌಸಿಯಾಬಾನು, ರವಿ ಮತ್ತು 
ಪ್ರವೀಣರವರಿಗೂ ಸಹ ನನ್ನ ತುಂಬು ಹೃದಯದ ಕೃತಜ್ಞತೆಗಳು. 


ಹಾಗೆಯೇ ನನ್ನ 


ಧರ್ಮಪತ್ನಿಯಾದ ಶ್ರೀಮತಿ ವಿಜಯಲಕ್ಷ್ಮೀ ನಾಯಕವಾಡಿ ಹಾಗೂ ಚಂದ್ರಾರ್ಥರವರಿಗೂ ನನ್ನ 


ಗುರುಗಳಾದ ಡಾ. ವೈ.ಹೆಚ್‌. ನಾಯಕವಾಡಿಯವರ 


ಕೃತಜ್ಞತೆಗಳು. 
[= 


ಸಂಶೋಧನಾ ವಿಷಯದಲ್ಲಿ ಹೆಚ್ಚನ ಪ್ರೋತ್ಸಾಹ ನೀಡಿದಂತಹ ಬೇರೆ 


ವಿಶ್ವವಿದ್ಯಾನಿಲಯದ ನೆಚ್ಚಿನ ಗುರುಗಳಾದ ಪ್ರೊ. ವಿರೂಪಾಕ್ಷಿ ಪೂಜಾರಹಳ್ಳಿ ಪ್ರಾಧ್ಯಾಪಕರು, 


ನದ, 


ಹಾಗೂ ಅಧ್ಯಕ್ಷರು ಚರಿತ್ರೆ ವಿಭಾಗ, ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ, ಮತೋರ್ವ 


ಗುರುಗಳಾದ ಡಾ. ಅಮರೇಶ ಯತಗಲ್‌, ಮುಖ್ಯಸ್ಥರು, ಶಾಸನಶಾಸ್ತ್ರ ವಭಾಗ, ಕನ್ನಡ 


ವಿಶ್ವವಿದ್ಯಾನಿಲಯ, ಹಂಪಿ, ಹಾಗೂ ಡಾ. ಅನಸೂಯ ಕೆಂಪನಹಳ್ಳಿ, ಲೇಖಕರು ಇವರಿಗೂ ನನ್ನ 
ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 


ನನ್ನ ಶೈಕ್ಷಣಿಕ ಜೀವನದಲ್ಲಿ ನನ್ನ ಏಳಿಗೆಯನ್ನು ಬಯಸಿ ಪ್ರತಶಿಯೋಂದು ಕಾರ್ಯದಲ್ಲೂ 
ಬೆನ್ನೆಲುಬಾಗಿ ನಿಂತು ಸದಾ ನನ್ನ ಶ್ರೇಯಸ್ಸನ್ನೇ ಬಯಸುವ ಪೂಜ್ಯ ತಂದೆಯವರಾದ 
ದೊಡ್ಡೋಬಯ್ಯ ಹಾಗೂ ಮಾತೃಶ್ರೀ ಶಾಂತಮ್ಮರವರಿಗೆ ನಾನು ಸದಾ ಚಿರಯಣಿಯಾಗಿರುತ್ತೇನೆ. 
ಹಾಗೆಯೇ ನಮ್ಮ ಕುಟುಂಬದ ಹಿರಿಯರಾದ ಅತ್ತೆಯವರಾದ ಭೈಯಮ್ಮ ಹಾಗೂ ಅಕ್ಕ ಶ್ರೀಮತಿ 
ಶಾರಧಮ್ಮ ಮತ್ತು ಭಾವ ಶ್ರೀ ಬೋರಣ್ಣ ಇವರ ಮಕ್ಕಳಾದ ಛಾಯ ಬಿ, ತಿಪ್ಪೇಶ್‌ ಬಿ, ಪವನ್‌ 
ಕುಮಾರ್‌ ಬಿ, ಲತಾ ಬಿ, ರವರಿಗೂ ಹಾಗೂ ಹಿರಿಯ ಸಹೋದರರಾದ ಶ್ರೀ ಶಿವಣ್ಣ ಓ, 
ಅತ್ತಿಗೆಯವರಾದ ಶೀಮತಿ ಜ್ಯೋತಿ ರವರಿಗೂ ಹಾಗೂ ಮತ್ತೋಬ್ಬ ಸಹೋದರರಾದ 
ರಾಜಶೇಖರ ಎಂ.ಓ, ಮತ್ತು ಕಿರಿಯ ಸಹೋದರ ದಿವಂಗತ ಶಶಿಧರ ಡಿ ಓ ಹಾಗೂ ನನ್ನ 
ಕುಟುಂಬವರ್ಗದವರಿಗೂ ಮತ್ತು ಬಂಧು ಬಳಗದವರಿಗೂ ಹಾಗೂ ಮಲ್ಲೂರಹಳ್ಳಿ 
ಗ್ರಾಮಸ್ಥರಿಗೂ ಕೂಡ ಕೃತಜ್ಞತೆಗಳು. 


ನನ್ನ ಸಂಶೋಧನಾ ಸ್ನೇಹಿತರಾದ ಶಂಭುಲಿಂಗಯ್ಯ ವಿರಕ್ತಮಠ, ವಸಂತಕುಮಾರ್‌.ಎಂ ಗೀತಾ 
ಹೆಚ್‌.ಪಿ,  ಚೇತನ್‌ಕುಮಾರ್‌.ಎನ್‌, ಇಂದೇಶ್‌.ಎನ್‌, ಬಿಳಿಗಿರಿ. ಎನ್‌. ಶಿವಸ್ತಾಮಿ.ಇ, 
ರವಿಕುಮಾರ್‌.ಎಸ್‌.ಆರ್‌, ಮಣಿಕಂಠ.ಎಸ್‌, ಮಹೇಶ್‌.ಕೆ, ಶಿವಶಂಕರಮೂರ್ತಿ. ಡಿ.ಆರ್‌, 
ವಶ್ವನಾಥ.ಎಂ, ರವಿ ಕುಮಾರ ಎಂ.ಬಿ. ಜಯರಾಮು, ಶೇಖರ್‌, ರವಿಸುಂದರ, ಗಿರೀಶ್‌, 
ಪ್ರೀತಮ್‌, ರಮೇಶ, ನರೇಂದ್ರ ಎನ್‌ ಎಂ, ಡಾ. ವಿರೂಪಾಕ್ಷಿ ಬೋಸೆದೇವರಹಟ್ಟಿ, ಡಾ ರಮೇಶ, 
ಹಂಪಿ, ಹೊನ್ನೂರಸ್ತಾಮಿ ಹಂಪಿ, ಡಾ. ದಾಮೋಧರ ಡಾ. ಮಲ್ಲಿಕೇಶ್‌, ಡಾ. ಚರಿತ. 
ಡಾ. ಮಹದೇವಸ್ತಾಮಿ (ಕಂದ), ಡಾ. ಶ್ರೀಕಂಠಮೂರ್ತಿ, ಸುಧಾ, ನವೀನ್‌ಕುಮಾರಿ, ರಮೀಜಾ, 
ಬಾನುಪಿಯ, ಡಾ. ಪವಿತಾ, ಸವಿತಾ, ಪವಿತ್ರ ವಿಂದಾ ನಂದಿನಿ, ಅಪರ್ಣ, ಸೋನಿಯಾ, 
ವಸಂತಕುಮಾರಿ, ಲತಾ, ಡಾ. ರಾಧಿಕಾ, ಡಾ. ರೋಹಿಣಿ, ಮಾರುತಿ ಈ ಎನ್‌, ಚೌಡಯ್ಯ, 
ನಿಂಗರಾಜು, ಸುಜಾತ ಮಂಗಳೂರು, ನಿರ್ಮಲ ಹಂಪಿ, ಡಾ. ಮಂಜಣ್ಣ ಹಂಪಿ, ಹಾಗೂ 
ನಿಂಗನಾಯಕ, ರವಿ ಪೋಲಿಸ್‌, ವಿಷಕಂಠ, ದಿವಾಕರ್‌, ನಾಗರಾಜನಾಯಕ, ಪುಟ್ಟರಾಜನಾಯಕ, 


ಹಾಗೂ ಬಸವರಾಜು (ಕಂದ), ಹಾಗೂ ನನ್ನ ಸ್ನೇಹಿತರಾದ ಅರುಣ, ವೆಂಕಟೇಶ, ಸರ್ವೇಶ, 


ಎಂದಾ ಸಿಂಧು, ಹುಲೀರಪ್ಪ, ನಾಗರಾಜ, ವಸುಂದರ, ಮಹೇಶ್‌ ಬುಗತೆಗಳ್ಳಿ, ಎಲ್ಲ 


ಸ್ನೇಹಿತರಿಗೂ ಕೃತಜ್ಞತೆಗಳು 
ಇ 


ಪ್ರಾಥಮಿಕ ಶಾಲಾ ಮಟ್ಟದಿಂದ ಪದವಿ ವಟ್ಟದವರೆಗೂ ನನಗೆ ಬೋಧಿಸಿದ ನನ್ನ ಎಲ್ಲಾ 
ಶಿಕ್ಷಕ ಬಂಧುಗಳಿಗೆ ನನ್ನ ಅನಂತ ಪ್ರನಾಮಗಳನ್ನು ಸಲ್ಲಿಸುತೇನೆ. 


ಸಂಶೋಧನಾ ಮಹಾಪ್ರಬಂಧವನ್ನು ಅಚ್ಚುಕಟ್ಟಾಗಿ ಮುದಿಸಿಕೊಟ್ಟ ಮಧು ಕಂಪ್ಯೂಟರ್ಸ್‌ 
ರವರಿಗೂ ಹಾಗೂ ಪ್ರಬಂಧ ರೂಪುಗೊಳ್ಳಲು ಪ್ರತ್ಯಕ್ಷವಾಗಿ ಪರಿರೋಕ್ಷವಾಗಿ ಸಹಾಯ ಮಾಡಿದ 


ಎಲ್ಲರಿಗೂ ನಾನು ಆತ್ಮೀಯವಾದ ಕೃಜ್ಞತೆಗಳನ್ನು ಸಲ್ಲಿಸುತೇನೆ. 


(ಸುರೇಶ ಡಿ.ಓ.) 


ಪರಿವಿಡಿ 


1.1 ಅಧ್ಯಯನದ ಉದ್ದೇಶ 

1.2 ಅಧ್ಯಯನದ ವ್ಯಾಪ್ತಿ ಮತ್ತು ಸ್ವರೂಪ 

1.3 ಅಧ್ಯಯನದ ವಿಧಾನ 

1.4 ಇದವರೆಗೂ ನಡೆದಿರುವ ಅಧ್ಯಯನದ ಸಮೀಕ್ಷೆ 


1.5 ಅಧ್ಯಯನದ ವಿಂಗಡಣೆ 


ಅಧ್ಯಾಯ-2 ವಿಜಯನಗರ ಕಾಲದ ಅಮರನಾಯಕ ಪದ್ಧತಿಯ ಸರೂಪ 18-57 


ವ 
2.1 ಅಮರನಾಯಕ ಪದ್ದತಿಯ ಉಗಮ 
2.2 ಸೈದ್ದಾಂತಿಕ ನೆಲೆಗಟ್ಟಿನಲ್ಲಿ ಅಮರನಾಯಕ ಮನೆತನಗಳು 
2.3 ಅಮರನಾಯಕ ಮನೆತನಗಳಲ್ಲಿ ಊಳಿಗಮಾನ್ಯ ಅಂಶಗಳು 


ಅಧ್ಯಾಯ-3 ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ರಾಜ್ಯ ವ್ಯವಸ್ಥೆ 58-116 


3.1 ಕನ್ನಡ ಪ್ರದೇಶದ ನಾಯಕ ಮನೆತನಗಳು 
3.2 ಕನ್ನಡ ಪ್ರದೇಶದ ನಾಯಕ ಮನೆತನಗಳ ನೇಮಕ ವಿಧಾನ 
3.3 ಆಡಳಿತ ವ್ಯವಸ್ಥೆ 
@ 
3.4 ಕೇಂದ್ರಾಡಳಿತ 
3.5 ಪ್ರಾಂತ್ಯಾಡಳಿತ 
3.6 ಗ್ರಾಮಾಡಳಿತ 
3.7 ಆಡಳಿತ ವಿಭಾಗಗಳು 
3.8 ನ್ಯಾಯಾಡಳಿತ 
3.9 ಸೈನ್ಯಾಡಳಿತ 
ಅಧ್ಯಾಯ-4 ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಆರ್ಥಿಕತೆ 117-141 

4.1 ಕೃಷಿ ವ್ಯವಸ್ಥೆ 
4.2 ನೀರಾವರಿ ವ್ಯವಸ್ಥೆ 
4.3 ತೆರಿಗೆ ವ್ಯವಸ್ಥೆ 

[ 


4.4 ವ್ಯಾಪಾರ ಮತ್ತು ವಹಿವಾಟು 


ಅಧ್ಯಾಯ-5 ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ 
ಸಮಾಜ ಮತ್ತು ಸಂಸ್ಕೃತಿ 142-189 

5.1 ಸಾಮಾಜಿಕ ರಚನೆ 
5.2 ಕುಟುಂಬ ವ್ಯವಸ್ಥೆ 

[) 
5.3 ಮಹಿಳೆಯರ ಸ್ಥಾನಮಾನಗಳು 
5.4 ಮೌಡ್ಕಚಾರಣೆಗಳು 
5.5 ಹಬ್ಬ-ಹರಿದಿನಗಳು 
5.6 ಜಾತ್ರಾ-ಉತ್ತವಗಳು 
5.7 ಆಹಾರ ಪದ್ಧತಿ 
5.8 ಉಡುಗೆ-ತೊಡುಗೆ 
5.9 ಮನೋರಂಜನೆಗಳು 
5.10 ಸಾಹಿತ್ಯ ಮತು ಶಿಕಣ 

[90 


ಅಧ್ಯಾಯ-6 ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಧಾರ್ಮಿಕತೆ 190-206 


6.1 ವೈಷ್ಣವ ಧರ್ಮ 
6.2 ಶೈವ ಧರ್ಮ 
6.3 ವೀರಶೈವ ಧರ್ಮ 
6.4 ಜೈನ ಧರ್ಮ 


ಅಧ್ಯಾಯ-7 ಉಪಸಂಹಾರ 207-216 
7.1 ಫಲಿತಗಳು 
ಅನುಬಂಧಗಳು 217-250 
* ಗಂಥಸೂಚಿ 
* ನಕ್ಷೆಗಳು 
€ ವಂಶಾವಳಿಗಳು 


*€ ಛಾಯಾಚಿತ್ರಗಳು 


ಅಧ್ಯಾಯ-1 


ವಿಜಯನಗರ ಸಾಮ್ರಾಜ್ಯವು ಮಧ್ಯಕಾಲೀನ ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ಪ್ರಮುಖ 
ಪ್ರದೇಶದಗಳಲ್ಲಿ ತನ್ನ ಆಡಳಿತವನ್ನು ನಡೆಸಿತ್ತು. ಅವುಗಳೆಂದರೆ ಕನ್ನಡ ಪ್ರದೇಶ, ತಮಿಳು ಪ್ರದೇಶ, 
ಆಂಧ್ರ ಪ್ರದೇಶಗಳಾಗಿದ್ದವು. ವಿಶೇಷವಾಗಿ ಕ್ರಿಶ. 1510 ರಲ್ಲಿ ಅಧಿಕಾರಕ್ಕೆ ಬಂದ 
ಶ್ರೀಕೃಷ್ಣದೇವರಾಯನ ಕಾಲಾವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ವ್ಯಾಪ್ತಿಯಲ್ಲಿ ಹಿರಿದಾಗಿತ್ತು. ಹೀಗೆ 
ವ್ಯಾಪ್ತಿಯಲ್ಲಿ ವಿಸ್ತಾರವಾಗಿದ ಪ್ರದೇಶವನ್ನು ಏಕಚಕ್ರಾಧಿಪತ್ಯದ ಮೂಲಕ ಒಬ್ಬ ರಾಜ ನಿಯಂತ್ರಿಸಿ 
ಆಡಳಿತ ನಡೆಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ, ಆದ್ದಾರಿಂದಾಗಿ ವಿಜಯನಗರ 
ಪೂರ್ವದಲ್ಲಿ ಆಂಧ್ರ ಪ್ರದೇಶದ ತೆಲಂಗಾಣ ಪ್ರಾಂತ್ಯದ ಕಾಕತೀಯ ಅರಸರಾದ ರಾಣಿ 
ರುದಮ್ಮದೇವಿ ಮತ್ತು ಇಮ್ಮಡಿ ಪ್ರತಾಪರುದನು ನಾಯಂಕರ ಪದ್ಧತಿಯನ್ನು ಮೊದಲು 
ಆರಂಭಿಸಿದರು ಎಂದು ರುದ್ರಮ್ಮದೇವಿಯ ಕ್ರಿಶ. 1279 ರ ದತ್ತಿಶಾಸನವೊಂದು ಸಮರ್ಥಿಸುತ್ತದೆ. 
ನಂತರ ಇಮ್ಮಡಿ ಪ್ರಠಾಪರುದನು ತನ್ನ ರಾಜ್ಯವನ್ನು ಸಂರಕ್ಷಿಸಲು ಮತ್ತು ಉತ್ತಮ ಆಡಳಿತ 
ರೂಪಿಸಲು 77 ಮಂದಿ ವೇಲಮ ನಾಯಕರನ್ನು ನೇಮಿಸಿ ತನ್ನ ರಾಜ್ಯದ ಭೂ ಪ್ರದೇಶವನ್ನು 77 
ಪ್ರದೇಶಗಳಾಗಿ ವಿಂಗಡಿಸಿ ಅವುಗಳನ್ನು ನಾಯಕರಿಗೆ ಹಂಚಿಕೊಟ್ಟನು ಎಂಬ ವಿಷಯವನ್ನು ಕ್ರಿ.ಶ. 
1423ರ ಕಲುವುಚೇರು ತಾಮಪಟಶಾಸನವು ತಿಳಿಸುತ್ತದೆ. ಹೀಗೆ ಆರಂಭವಾದ ನಾಯಕರ 
ವ್ಯವಸ್ಥೆಯನ್ನು ನಂತರದ ದಿನಗಳಲ್ಲಿ ಪೂರ್ಣಪ್ರಮಾಣದಲ್ಲಿ ಅಳವಡಿಸಿಕೊಂಡವರು ವಿಜಯನಗರ 
ಸಾಮ್ರಾಟರು, ಅದರಲ್ಲೂ ಪ್ರಮುಖವಾಗಿ ಕೃಷ್ಣದೇವರಾಯನ ಕಾಲದಲ್ಲಿ ಅಮರನಾಯಕ 
ಪದ್ಧತಿಯು ವಿಜಯನಗರಾಧ್ಯಂತ ಪುರ್ಣ ಪ್ರಮಾಣದಲ್ಲಿ ಜಾರಿಗೆ ಬಂದಿತು. 


ವಿಜಯನಗರ ಕಾಲದ ನಾಯಕತನ ಪದ್ಧತಿಯು ಪ್ರಾರಂಭದಲ್ಲಿ ಮಂಡಲೇಶ್ವರ, 
ಮಹಾಮಂಡಲೇಶ್ವರ, ಮಂಡಲಿಕ, ಮನ್ನೆಯ, ಸಾಮಂತ, ಮಹಾಸಾಮಂತಾಧಿಪತಿ, ಮಹಾರಾಜ, 
ದಂಡನಾಯಕ, ಒಡೆಯ ಎಂಬ ವಿವಿಧ ಹೆಸರುಗಳಿಂದ ಕರೆಯಲಡುತ್ತಿದ್ದರು. ಇವರು ರಾಜನಿಂದ 
ನೇಮಕವಾಗಿ ರಾಜನಿಗೆ ನೇರ ಸಂಪರ್ಕದಲ್ಲಿ ಇರುತ್ತಿದ್ದರು. ಅವನ ಪರವಾಗಿ ವಿವಿಧ ಪ್ರದೇಶಗಳ 
ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು. ಇವರು ಒಂದು ನಿರ್ಧಿಷ್ಟ ಅವಧಿಗೆ ಆಯ್ಕೆಯಾಗಿರುತ್ತಿದ್ದರು. 
ಅವಧಿ ಮುಗಿದ ಮೇಲೆ ಬೇರೆ ಬೇರೆ ಪ್ರದೇಶಗಳಿಗೆ ವರ್ಗಾವಣೆ ಮಾಡುತ್ತಿದ್ದರು. ಇವರನ್ನು 


ದಂಡನಾಯಕರು ಎಂದು ಕರೆಯಲಾಗುತ್ತಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಾಹ್ಹಣ ವರ್ಗದವರೇ 
ದಂಡನಾಯಕರಾಗುತ್ತಿದ್ದರು. 


ವಿಜಯನಗರ ಸಾಮ್ರಾಜ್ಯದ ತುಳುವ ಮನೆತನದ ಕೃಷ್ಣದೇವರಾಯನ ಕಾಲದಲ್ಲಿ ಈ 
ಅಮರನಾಯಕ ಪದ್ಧಶಿಯು ಉಚ್ಛ್ರಾಯ ಸ್ಥಿಶಿಯನ್ನು ತಲುಪಿತ್ತು ಎನ್ನಬಹುದು. ಕಾರಣ ನ್ಯೂನಿಜ್‌ 
ರವರು ಹೇಳುವ ಪ್ರಕಾರ 200 ಕ್ಕೂ ಹೆಚ್ಚಿನ ಸಂಖ್ಯೆಯ ಅಮರನಾಯಕರಿದ್ದರು ಎಂದು ಹೇಳಿದ್ದಾರೆ. 
ವಿಜಯನಗರ ಕಾಲದ ಅಮರನಾಯಕ ವ್ಯವಸ್ಥೆಯನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ 
ರೀತಿಯಲ್ಲಿ ಕರೆಯುತ್ತಿದ್ದರು. ವೈ. ಸುಬ್ಬರಾಯಲು ರವರ ಪ್ರಕಾರ ವಿಜಯನಗರ ಅಳವಡಿಸಿಕೊಂಡ 
ನಾಯಂಕರ ಪದ್ದತಿಯನ್ನು ಕನ್ನಡ ಪ್ರದೇಶದ, ಕನ್ನಡ ಭಾಷೆಯಲ್ಲಿ ನಾಯಕತನ, ತಮಿಳು 
ಪ್ರದೇಶದ, ತಮಿಳು ಭಾಷಯಲ್ಲಿ ನಾಯಕತನಮ್‌ (ನಾಯಕಟ್ಟನಮ್‌), ತೆಲುಗು ಪ್ರದೇಶದ ತೆಲುಗು 
ಭಾಷೆಯಲ್ಲಿ ನಾಯಂಕರ ಎಂಬುದಾಗಿ ಪ್ರಾದೇಶಿಕವಾಗಿ ಭಿನ್ನ ಹೆಸರುಗಳಿರುವುದು ಆಯಾ 
ಪ್ರದೇಶಗಳ ಸಮಕಾಲೀನ ಶಾಸನಗಳ ಅಧ್ಯಯನದಿಂದ ತಿಳಿಯಬಹುದಾಗಿದೆ. ಹೀಗೆ 
ಕೃಷ್ಣದೇವರಾಯನ ಕಾಲದಲ್ಲಿ ಈ ವ್ಯವಸ್ಥೆಯು ದಕ್ಷಿಣ ಭಾರತದಾಧ್ಯಂತ ವಿಜಯನಗರ 
ಸಾಮ್ರಾಜ್ಯದಲ್ಲಿ ಜಾರಿಯಲ್ಲಿತ್ತು. 


ವಿಜಯನಗರ ಸಾಮ್ರಾಜ್ಯ ಸದಾ ಕಾಲ ನೆರೆಹೊರೆಯ ರಾಜರುಗಳೊಂದಿಗೆ ಯುದ್ದದಲ್ಲಿ 
ತೊಡಗುತ್ತದ್ದ ಮಿಲಿಟರಿ ಆಡಳಿತವಾಗಿತ್ತು. ಅದಕ್ಕಾಗಿ ಆಡಳಿತದ ಸಮಗ್ರತೆ ಮತ್ತು ಪಭುತ್ನನ್ನು 
ರಕ್ಷಿಸಿಕೊಳ್ಳಲು ಸರ್ಕಾರವು ಸದಾ ಜಾಗರೂಕವಾಗಿರಬೇಕಾಗಿತ್ತು. ಅದು ಎರಡು ಅಂಶಗಳ 
ಬೆಂಬಲದಿಂದ ಮಾತ್ರ ಸಾಧ್ಯ. ಅವುಗಳೆಂದರೆ ಒಂದು ಸೈನ್ಯ ವ್ಯವಸ್ಥೆ ಮತ್ತೊಂದು ರೈತ ವರ್ಗದ 
ಬೆಂಬಲ ವಿಜಯನಗರ ರಾಜರಿಗೆ ಸೈನ್ಯವು ಒಂದು ಪ್ರಧಾನ ಅಗತ್ಯವಾಗಿತ್ತು. ಕೇಂದದಲ್ಲಿದ್ದ 
ರಾಜನೊಬ್ಬನಿಗೆ ಬೃಹತ್‌ ಸೈನ್ಯ ನಿರ್ವಹಣೆ ಕನಸಿನ ಮಾತಾಗಿತ್ತು. ಆದ್ದರಿಂದ ವಿಜಯನಗರದ 
ರಾಜರು ಅಧಿಕಾರವನ್ನು ವಿಕೇಂದ್ರೀಕರಿಸಲು ಆರಂಭಿಸಿದರು. ಮಾನ್ಯತೆ ಪಡೆದ ನಾಯಕರು, 
ಪಾಳೆಯಗಾರರು ವಿವಿಧ ಪ್ರಾಂತ್ಯಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದು, ನಿರ್ದಿಷ್ಟ ಪ್ರಮಾಣದ 
ಸೈನ್ಯವನ್ನು ಸದಾ ಸನ್ನದ್ದವಾಗಿಟ್ಟಿರಬೇಕಾಗಿತ್ತು. ರಾಜರು ಅಗತ್ಯದ ಸಮಯಗಳಲ್ಲಿ ಅವುಗಳನ್ನು 
ಬಳಸಿಕೊಳ್ಳುತ್ತಿದ್ದರು. ಹೀಗೆ ಪಾಳೆಯಗಾರರಾಗಿ ಬೆಳದ ಅಮರನಾಯಕರು ವಿಜಯನಗರದ 
ರಾಜ್ಯಾಡಳಿತದಲ್ಲಿ ಮುಖ್ಯ ಸೈನ್ಯಾಧಿಕಾರಿಗಳಾಗಿ ಕಾಣಿಸಿಕೊಂಡರು. ಅವರಿಗೆ ಭೂಮಿಯನ್ನು 


ಮಂಜೂರು ಮಾಡಲಾಗುತ್ತಿತ್ತು ಅವುಗಳಿಗೆ ಅಮರಂ ಎಂದು ಹೆಸರು. ವಿಜಯನಗರ ಶಾಸನಗಳಲ್ಲಿ 
ರಾಜರುಗಳು ಈ ಅಮರ ನಾಯಕರಿಗೆ ಭೂಮಿಯನ್ನು ಮಂಜೂರು ಮಾಡುತ್ತಿದ್ದರು. ಈ 


ರೀತಿಯಲ್ಲಿ ಬೆಳೆದ ಅಮರ ನಾಯಕರನ್ನು ರಾಜ್ಯಾಡಳಿತದಲ್ಲ ಉಳಿಗಮಾನ್ಯರೆಂದು ಕರೆಯುತ್ತಿದ್ದರು. 
ಟಿ.ವಿ.ಮಹಾಲಿಂಗಂ ರವರು ಭೂಮಿ ಎಲ್ಲವೂ ರಾಜನಿಗೆ ಸೇರಿದ್ದು ಅವನು ತನ್ನನ್ನು 
ಅವಲಂಬಿಸಿದವರಿಗೆ ಅದನ್ನು ಹಂಚುತ್ತಿದ್ದನು. ಹಾಗೆ ಭೂಮಿಯನ್ನು ರಾಜನಿಂದ 
ಪಡೆದುಕೊಂಡವರನ್ನು ನಾಯಕರೆಂದು ಕರೆಯುತ್ತಿದ್ದರು. ಈ ಅಮರನಾಯಕರಿಗೆ ನೀಡಿದ ಭೂ 
ದಾನವನ್ನು ಅಮರ, ಅಮರಅಂಬಲಿ, ಅಮರಪಂದೇಯನಾಯಕ, ಪ್ರಭು ವಿಧ ವಿಧವಾಗಿ 
ಸಂಭೋಧಿಸಲಾಗುತ್ತಿತ್ತು. ರಾಜನಿಗೆ ಅಗತ್ಯವಿದ್ದಾಗ ಸೈನ್ಯ ಸೇವೆಯನ್ನು ನೀಡುವುದಾಗಿ ಷರತ್ತಿಗೆ 
ಒಪ್ಪಿ ನಾಯಕರು ನೆಲವನ್ನು ಪಡೆಯುತ್ತಿದ್ದರು. ಅಮರ ಎಂಬುವುದು ಒಂದು ಸಾವಿರ ಕಾಲ್ಲಳದ 
ಒಡೆತನವಾಗಿತ್ತು. ಒಬ್ಬೊಬ್ಬ ನಾಯಕನೂ ನಿರ್ಧಿಷ್ಟ ಪ್ರಮಾಣದ ಸೈನ್ಯವನ್ನು ರಾಜರ ಸೇವೆಗೆ 
ತೊಡಗಿಸಲು ಸಿದ್ದವಾಗಿಟ್ಟುಕೊಂಡಿರಬೇಕಾಗಿತ್ತು. ಅದು ಅವರು ಪಡೆದ ಭೂ ಭಾಗದ ವಿಸ್ತಾರವನ್ನು 
ಅವಲಂಬಿಸಿರುತ್ತದೆ. ಅದರ ಆಧಾರದ ಮೇಲೆ ಅವರ ಸ್ಥಾನಮಾನಗಳು ನಿಂತಿದ್ದವು. ಅವುಗಳಿಂದ 
ಅವರಿಗೆ ರಾಜಕೀಯ, ಆಡಳಿತೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃಶಿಕ, ದಾರ್ಮಿಕ ಹಾಗೂ 
ನ್ಯಾಯಾಧಿಕಾರಗಳು ತಮ್ಮ ಪ್ರದೇಶದ ವ್ಯಾಪ್ತಿಗೆ ಅನ್ಹಯಿಸುವಂತೆ ದೊರಕುತ್ತಿದ್ದವು. ಈ ರೀತಿಯಾಗಿ 
ವಿಜಯನಗರ ಕಾಲದಲ್ಲಿ ಕನ್ನಡ ಪ್ರದೇಶದ ನಾಯಕಮನೆತನಗಳ ಆಳ್ಲಿಕೆಯನ್ನು ವಿವರಿಸಲಾಗಿದೆ. 


1.1 ಅಧ್ಯಯನದ ಉದ್ದೇಶ 


ಈ ಸಂಶೋಧನಾ ಅಧ್ಯಯನದ ಉದ್ದೇಶಗಳು ಪ್ರತಿಯೊಂದು ಸಂಶೋಧನೆಗಳಿಗೆ ಸರ್ವೆ 
ಸಾಮಾನ್ಯವಾಗಿ ಇರುತ್ತವೆ. ಉದ್ದೇಶಗಳು ಅಗತ್ಯಗಳೂಳಗಿನಿಂದ ಬಂದಿರುತ್ತವೆ. ವರ್ತಮಾನದ 
ಅಗತ್ಯಕ್ಕಾಗಿಯೇ ಮಾನವ ಸಂಶೋಧನಾ ಕಾರ್ಯದಲ್ಲಿ ನಿರತನಾಗಿದ್ದಾನೆ. ಎಂಬುವುದು 
ವಿಧಿತವಾದ ವಿಷಯವಾಗಿದೆ. ಇತಿಹಾಸ ಬರವಣಿಗೆಯಲ್ಲೂ ಕೂಡ ಇದು ಸಾಮಾನ್ಯವಾದುದ್ದಾಗಿದೆ. 
ವರ್ತಮಾನದ ಅಗತ್ಯಕ್ಕೆ ಮಾನವ ಭೂತಕಾಲವನ್ನು ಮತ್ತೆ ಮತ್ತೆ ನಿರ್ವಾಚಿಸುವ ಬಗೆಯನ್ನು 
ವಿದ್ವಾಂಸರು ಗುರುತಿಸಿದ್ದಾರೆ ಪ್ರಸ್ತುತ ಅಧ್ಯಯನ ಅಂತಹ ಕೆಲವು ಉದ್ದೇಶಗಳನ್ನು ಹೊಂದಿದೆ. 


1. ವಿಜಯನಗರ ಕಾಲದ ಅಮರನಾಯಕ ಮನೆತನಗಳ ಸರೂಪವನು 


ಮಿ 
p ್ಸಿ ಸೈದ್ಧಾಂತಿಕ 


ನೆಲಗಟ್ಟಿನಲ್ಲಿ ಗುರುತಿಸುವುದು. 
2. ವಿಜಯನಗರ ಮತ್ತು ನಾಯಕರ ಮಧ್ಯದ ಸೈನಿಕ ಮತ್ತು ಆರ್ಥಿಕ ಒಪ್ಪಂಧಗಳ 
ವಿಮರ್ಶಾತ್ಮಕ ಅಧ್ಯಯನ. 


3. ಮಧ್ಯಯುಗೀನ ಕನ್ನಡ ಪ್ರದೇಶದ ರಾಜ್ಯ ಸ್ಥಾಪನೆಯಲ್ಲಿ ನಾಯಕ ಪಾಳೆಯಗಾರರ ಪಾತ್ರದ 
ಅಧ್ಯಯನ. 


4. ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಆಳ್ಲಿಕೆಯ ಸ್ಥರೂಪವನ್ನು ಗುರುತಿಸುವುದು. 


5. ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಯುದ್ಧನೀತಿ ಮತ್ತು ತಂತ್ರಗಾರಿಕೆಯನ್ನು 


ತಿಳಿಸುವುದು. 


6. ಕೃಷಿ ಮತ್ತು ನೀರಾವರಿ ಹಾಗು ವ್ಯಾಪಾರ ಕ್ಷೇತ್ರದ ಬೆಳವಣಿಗೆಗೆ ನಾಯಕ ಪಾಳೆಯಗಾರರ 
ಕೊಡುಗೆ. 


7. ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಕಾಲದಲ್ಲೀನ ವಿವಿಧ ಧರ್ಮಗಳಿಗೆ ನಾಯಕ 
ಪಾಳೆಯಗಾರರ ನೀಡಿದ ಕೊಡುಗೆ. 


8. ಮಧ್ಯಕಾಲೀನ ಕನ್ನಡ ಪ್ರದೇಶದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ನಾಯಕ 


ಪಾಳೆಯಗಾರರ ಪಾತ್ರ. 


12 ಅಧ್ಯಯನದ ವ್ಯಾಪ್ತಿ ಮತ್ತು ಸ್ವರೂಪ 


ವ 


ಈ ಸಂಶೋಧನಾ ಅಧ್ಯಯನದ ಅವಧಿ ಕ್ರಿ.ಶ 1500 ರಿಂದ 1761 ಈ ಆಯ್ಕೆಯಲ್ಲಿ ಒಂದು 
ಸಷ್ಟವಾದ ಉದ್ದೇಶವು ಕಾರಣವು ಇದೆ. ವಿಜಯನಗರ ಇತಿಹಾಸದಲ್ಲಿ 1500 ರ ವರ್ಷವು ಒಂದು 
ತಿರುಗು ಬಿಂದುವಾಗಿದೆ ಕಾರಣ ಈ ಕಾಲಾವಧಿಯಲ್ಲಿ ಅನೇಕ ನಾಯಕ ಪಾಳೆಯಗಾರರು ಏಳಿಗೆಗೆ 
ಬಂದರು. ನಂತರ ರಾಜಕೀಯ ವಿಧ್ಯಮಾನಗಳ ಬದಲಾವಣೆನ್ನು ಕಾಣಬಹುದು ಹಾಗೂ ಈ 
ಕಾಲಕ್ಕೆ ಕೆಳದಿಯ ನಾಯಕರು, ಚಿತ್ರದುರ್ಗದ ಪಾಳೆಯಗಾರರು, ಯಲಹಂಕ ನಾಡ ಪ್ರಭುಗಳು 
ನಾಯಕರಾಗಿ ಪ್ರವರ್ಧಮಾನಕ್ಕೆ ಬಂದಿದ್ದರು. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಅಧ್ಯಯನಕ್ಕೆ ಆ 
ಕಾಲಾವಧಿಯಿಂದ 1761 ರವರೆಗಿನ ಕಾಲಾವಧಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. 1761 ರ 
ಕಾಲಾವಧಿಯು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ವ್ಯವಸ್ಥೆಯ ಉಗಮಕ್ಕೆ 
ಕಾರಣವಾಗಿದೆ. ಅಂದರೆ ಹೈದರಾಲಿಯು ನಾಯಕ, ಪಾಳೆಯಗಾರರನ್ನೆಲ್ಲ 
ವಶಪಡಿಸಿಕೊಳ್ಳುವುದರೊಂದಿಗೆ ವಿಜಯನಗರ ಕಾಲಾವಧಿಯಲ್ಲಿದ್ದ ಅಮರನಾಯಕ ವ್ಯವಸ್ಥೆ 
ಹಾಗೂ ಉಳಿಗಮಾನ್ಯ ಸಮಾಜವು ಸಂಪೂರ್ಣವಾಗಿ ನಾಯಕ ಪಾಳೆಯಗಾರರ ಪತನದೊಂದಿಗೆ 
ಅಂತ್ಯವಾಗಿ ಹೈದರಾಲಿಯು 1761 ರಲ್ಲಿ ಏಳಿಗೆಗೆ ಬಂದರು. ಆದ್ದರಿಂದ 1761ರ ವರ್ಷವನ್ನು 
ಆಯ್ಕೆಮಾಡಿಕೊಳ್ಳಲಾಗುತ್ತಿದೆ. ಈ ಕನ್ನಡ ಪ್ರದೇಶದ ಅಧ್ಯಯನ ವ್ಯಾಪ್ತಿಯು ಸರಿಸುಮಾರು 


4 


ಉತ್ತರದಲ್ಲಿ ಕೃಷ್ಣ ನದಿಯಿಂದ ದಕ್ಷಿಣದಲ್ಲಿ ಶ್ರೀರಂಗಪಟ್ಟಣದಾಚೆಗೂ ಹಾಗೂ ಪಶ್ಚಿಮದಲ್ಲಿ ಅರಬ್ಬೀ 
ಸಮುದದಿಂದ ಪೂರ್ವದಲ್ಲಿ ಚಂದಗಿರಿಯ ಬೆಟ್ಟಗಳಾಚೆಗೂ ತನ್ನ ವ್ಯಾಪ್ತಿಯನ್ನು ಹೊಂದಿತ್ತು. 


ಪ್ರಸ್ತುತ ಈ ಸಂಶೋಧನಾ ವಿಷಯವು ಕನ್ನಡ ಪುದೇಶಕ್ಕೆ ಮಾತ್ರ ಸೀಮಿತವಾಗಿದ್ದು, 
ವಿಜಯನಗರ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದ ನಾಯಕ, ಪಾಳಯಗಾರರು ತಮ್ಮ ರಾಜಕೀಯ 
ಸ್ಪರೂಪದ ಜೊತೆಗೆ ಯಾವ ರೀತಿಯಾದ ಕದನ ಕಲೆ ಮತ್ತು ತಂತ್ರಗಾರಿಕೆಯನ್ನು ಹೊಂದಿದ್ದರು. 
ಜೊತೆಗೆ ಅಂದಿನ ಕಾಲದ ಆರ್ಥಿಕತೆ ಹಾಗೂ ಸಮಾಜ ಮತ್ತು ಸಂಸ್ಕೃತಿಯು ಹೆಗಿತ್ತು ಎಂಬುದು 
ಈ ಸಂಶೋಧನಾ ವಿಷಯ ವಸ್ತುವಾಗಿದೆ. ಮಧ್ಯಕಾಲೀನ ಸಮಾಜದ ವಿಷಯಗಳನ್ನು ಧಾರ್ಮಿಕ 
ಹಿನ್ನಲೆ ನೋಡಲಾಗುತ್ತಿತ್ತು ವಿಜಯನಗರ ರಾಜರೊಂದಿಗೆ ಈ ಕನ್ನಡ ಪ್ರದೇಶದ ನಾಯಕ 
ಮನೆತನಗಳು ಹೊಂದಿದ್ದ ಸಂಬಂಧ ಹಾಗೂ ಕ್ರಿಶ 1565 ರ ನಂತರದಲ್ಲಿ ಅವು ಹೇಗೆ ಸ್ಪತಂತ್ರವಾಗಿ 
ವಿಭಜನೆಗೊಂಡು ಆಡಳಿತ ಮಾಡಿದವು ಎಂಬ ವಿಷಯನ್ನು ಶಾಸನಗಳ ಆಧಾರಗಳಿಂದ ಕನ್ನಡ 
ಪ್ರದೇಶದ ನಾಯಕ ಮನೆತನಗಳ ಸ್ವರೂಪವನ್ನು ವಿವರಿಸಲಾಗಿದೆ. 


1.3 ಅಧ್ಯಯನದ ವಿಧಾನ 


ಪ್ರಸ್ತುತ ಅಧ್ಯಯನಕ್ಕಾಗಿ ಇತಿಹಾಸ ಅಧ್ಯಯನ ಕ್ರಮಗಳನ್ನು ಅನುಸರಿಸಲಾಗುತ್ತದೆ. ಈ 
ಅಧ್ಯಯನಕ್ಕಾಗಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಆಧಾರಗಳ ಸಂಗಹಕ್ಕಾಗಿ ಆಂಧಪ್ರದೇಶದ 
ಪತ್ರಗಾರ ಹೈದರಾಬಾದ್‌, ತಮಿಳುನಾಡು ರಾಜ್ಯ ಪತ್ರಗಾರ ಚೆನ್ನೈ, ಕರ್ನಾಟಕ ರಾಜ್ಯ ಪತ್ರಗಾರ 
ಬೆಂಗಳೂರು, ಶಾಸನಗಳು, ನಾಣ್ಯಗಳು, ಹಾಗೂ ಹಸ್ತಪ್ರತಿಗಳು, ಕಡತಗಳು, ವರದಿಗಳು, 
ಲಾವಣಿಗಳು, ಜಾನಪದ ಗೀತೆಗಳು, ಮತ್ತು ಜಿಲ್ಲಾ ಗ್ಯಾಸೆಟಿಯರ್ಸ್‌, ಆರ್ಕ್ಯಾಲಿಜಿಕಲ್‌ ಸರ್ವೇ ಆಫ್‌ 
ಇಂಡಿಯಾ (ಎ.ಎಸ್‌.ಐ) ಮೈಸೂರು, ವಿಭಾಗೀಯ ಪತ್ರಗಾರ ಮೈಸೂರು, ಚಿತ್ರದುರ್ಗ ಜಿಲ್ಲಾ 
ಸಾರ್ವಜನಿಕ ಗಂಥಾಲಯ ಚಿತ್ರದುರ್ಗ, ಕನ್ನಡ ವಿಶ್ವವಿದ್ಯಾಲಯ ಗಂಥಾಲಯ, ಶಿವಮೊಗ್ಗ 
ವಿಶ್ವವಿದ್ಯಾಲಯ ಶಂಕರಘಟ್ಟ, ಬೆಂಗಳೂರು ವಿಶ್ವವಿದ್ಯಾಲಯ ಗಂಥಾಲಯ, ಕುವೆಂಪು 
ವಿಶ್ವವಿದ್ಯಾಲಯ ಗಂಥಾಲಯ, ಮೈಸೂರು ವಿಶ್ವವಿದ್ಯಾನಿಲಯ ಗ್ರಂಥಾಲಯ, ಮಿಥಿಕ್‌ ಸೊಸೈಟಿ 
ಗಂಥಾಲಯ ಬೆಂಗಳೂರು ಮತ್ತು ಐ.ಸಿ.ಹೆಚ್‌.ಆರ್‌ ಗ್ರಂಥಾಲಯ ಇನ್ನೂ ಮೊದಲಾದವುಗಳನ್ನು 
ಬಳಸಿಕೊಳ್ಳಲಾಗಿದೆ ಹಾಗೂ ಹೆಚ್ಚಿನ ಮಾಹಿತಿ ಸಂಗ್ರಹಕ್ಕಾಗಿ ಕ್ಷೇತ್ರಕಾರ್ಯ ಮತ್ತು ಸಂದರ್ಶನದ 
ಮೂಲಕ ಮಾಹಿತಿ ಸಂಗಹಿಸಿ ಸಂಶೋಧನ ವಿಧಾನಗಳನ್ನು ಅಳವಡಸಿಕೋಂಡು 


a) 


ಸಂಶೋಧನೆಯನ್ನು ಕೈಗೋಳ್ಸಲಾಗಿದೆ. 


14 ಇದುವರೆಗೂ ನಡೆದಿರುವ ಅಧ್ಯಯನಗಳ ಸಮೀಕ್ಷೆ 


ಚರಿತ್ರೆ ಅಧ್ಯಯನವು ಇಂದು ಸಾಂಪ್ರಾದಾಯಕ ನೆಲೆಗಟ್ಟಿನ ರಾಜರ, ಯುದ್ಧಗಳ ಇತಿಹಾಸ 
ರಚನೆಯನ್ನು ಮೀರಿ ಜನತೆಯ ಇತಿಹಾಸಕ್ಕೆ ಪ್ರಾಮುಖ್ಯತೆ ಕೊಡುತ್ತಿರುವುದು ಪ್ರಸ್ತುತ ದಿನಗಳಲ್ಲಿ 
ಸ್ವಾಗತಾರ್ಹವಾದ ಬೆಳವಣಿಗೆಯಾಗಿದೆ. ಹಾಗಾಗಿ ಸ್ಥಳೀಯ ಚರಿತ್ರೆಯನ್ನು ಕುರಿತು ಹೆಚ್ಚಿನದಾಗಿ 
ಸಂಶೋಧನೆಗಳು ನಡೆಯುತ್ತಿವೆ. ಅದರಂತೆ ವಿಜಯನಗರ ಕಾಲದಲ್ಲಿ ಮತ್ತು ವಿಜಯನಗರೋತ್ತರ 
ಕಾಲದಲ್ಲಿ ಆಳಿಕೆ ಮಾಡಿದಂತೆ ಸ್ಥಳೀಯ ನಾಯಕ, ಪಾಳಯಗಾರರ ನಿರ್ಲಕ್ಷೀತ ಚರಿತ್ರೆ 
ರಚಿಸುವುದು ಬಹು ಮುಖ್ಯವಾದ ಕಾರ್ಯವಾಗಿದೆ. 


ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕನ್ನಡ ಪ್ರದೇಶವು ಚರಿತ್ರೆಯ ದೃಷ್ಟಿಯಿಂದ 
ವಿಶಿಷ್ಠವಾದ ಸ್ಥಾನವನ್ನು ಪಡೆದುಕೊಂಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ವಿಜಯನಗರ 
ಇತಿಹಾಸವನ್ನು ರಚಿಸುವಲ್ಲಿ ಮೊದಲ ಮೂರು ಜನ ಬ್ರಿಟೀಷ್‌ ಅಧಿಕಾರಿಗಳಾದ ಮಾರ್ಕ್ಸ್‌ ವಿಲ್ಸ್‌, 
ಕರ್ನಲ್‌ ಮೆಕಂಜಿ ಮತ್ತು ರಾಬರ್ಟ್‌ ಸಿವೆಲ್‌ ಪ್ರಮುಖರಾಗಿದ್ದಾರೆ. ಮಾರ್ಕ್‌ ವಿಲ್ಲ್‌ನು 
ಸ್ಥಳೀಯವಾಗಿ ದೊರೆಯುವ ಆಕರಗಳನ್ನು ಇಟ್ಟುಕೊಂಡು ಕೃತಿ ರಚಿಸಿದ್ದಾರೆ. ಕರ್ನಲ್‌ ಮೆಕೆಂಜಿ 
ಸ್ಥಳೀಯ ವಿದ್ಯಾವಂತರ ನೆರವಿನಿಂದ ಲಭ್ಯವಿರುವ ಹಸ್ತಪ್ರತಿ, ಶಾಸನಗಳು ಮತ್ತು ಕೃತಿಗಳ 
ಸಹಾಯದಿಂದ ಮೆಕೆಂಜಿಯ ಸಂಗಹ 1815ರಲ್ಲಿ ಸಿದ್ದವಾಯಿತು. ಮೆಕೆಂಜಿಯ ಬರಹವನ್ನು ಸಂಗ್ರಹ 
ಕೈಫಿಯತ್ತು ಎಂದು ಕರೆಯಲಾಯಿತು. ಕೈಫಿಯತ್ತುಗಳು ಚಾರಿತ್ರಿಕ ವಿವರಗಳು, ಸ್ಥಳ ಪುರಾಣ, 
ಕಲ್ಪಿತ ವಿಷಯಗಳನ್ನು ಒಳಗೊಂಡಿದೆ. ನಂತರ ರಾಬರ್ಟ್‌ ಸಿವೆಲ್‌ನ ವಿಜಯನಗರ ಚರಿತ್ರೆಯನ್ನು 
ಆ ಕಾಲದ ವಿದೇಶಿ ಪ್ರವಾಸಿಗಾರರಾದ ಬಾರ್ಬೋಸ, ಡೊಮಿನಿಗೋ ಪಾಯಸ್‌, ನ್ಯೂನಿಜ್‌ ಇವರ 
ಕಥನಗಳ ಜೊತೆಗೆ ಸ್ಥಳೀಯ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು 1900 ರಲ್ಲಿ "ಎ 
ಫರ್‌ಗಾಟನ್‌ ಎಂಪೈರ್‌” ಎ೦ಬ ಕೃತಿಯನ್ನು ರಚಿಸಿದನು. ರಾಬರ್ಟ್‌ ಸಿವೆಲ್‌ನು ವಿಜಯನಗರ 
ಇತಿಹಾಸವನ್ನು ಹಿಂದೂ-ಮುಸ್ಲೀಂ ಎನ್ನುವ ಕೋಮುವಾದಿ ದೃಷ್ಟಿಕೋನವನ್ನು ಇಟ್ಟುಕೊಂಡು 
ಚರಿತ್ರೆ ರಚಿಸಿದನು. 


ಸಿವೆಲ್‌ನ 'ಎ ಫರ್‌ಗಾಟನ್‌ ಎಂಪೈರ್‌' ಕೃತಿಗೆ ಪ್ರತಿಯಾಗಿ ಬಿ. ಸೂರ್ಯ 
ನಾರಾಯಣರಾವ್‌ 1905 ರಲ್ಲಿ "ನೇವರ್‌ ಟು ಬಿ ಫರ್‌ಗಾಟನ್‌ ಎಂಪೈರ್‌” ಎಂಬ ಕೃತಿಯನ್ನು 
ರಚಿಸಿದನು. ರಾಬರ್ಟ್‌ ಸಿವೆಲ್‌ನು ವಿಜಯನಗರವನ್ನು ಮರೆತು ಹೋದ ಸಾಮ್ರಾಜ್ಯ ಎಂದು 
ಕರೆದರೆ, ರಾವ್‌ ರವರು ವಿಜಯನಗರವನ್ನು ಎಂದೆಂದಿಗೂ ಮರೆಯಲಾಗದ ಸಾಮ್ರಾಜ್ಯ ಎಂದು 
ಕರೆದಿದ್ದಾರೆ. ಈ ರೀತಿಯಾಗಿ ವಿಜಯನಗರ ಚರಿತ್ರೆ ರಚನೆಯು ಪ್ರಾರಂಭವಾಗುತ್ತದೆ. ನಂತರ 


6 


ವಿಜಯನಗರ ಚರಿತ್ರೆಯನ್ನು ಪ್ರಾದೇಶಿಕ ನೆಲೆಗಟ್ಟಿನಲ್ಲಿ ಎನ್‌. ವೆಂಕಟರಮಣ್ಣಯ್ಯ ಮತ್ತು ಬಿ.ಎ. 
ಸಾಲೆತ್ತೂರ್‌ ರವರು ರಚಿಸುತ್ತಾರೆ. ಎನ್‌. ವೆಂಕಟರಮಣಯ್ಯ ರವರು ತೆಲುಗು ಮಾತನಾಡುವ 
ಆಂಧಕ್ಕೆ ಸೀಮಿತಗೊಳಿಸಿಕೊಂಡು ವಿಜಯನಗರ ಚರಿತ್ರೆಯನ್ನು ರಚಿಸಿದರೆ, ಬಿ.ಎ. ಸಾಲಿತ್ತೂರ್‌ 
ರವರು 1934 ರಲ್ಲಿ "ಸೋಶಿಯಲ್‌ ಎಂಡ್‌ ಪೊಲಿಟಿಕಲ್‌ ಲೈಫ್‌ ಇನ್‌ ದಿ ವಿಜಯನಗರ ಎಂಪೈರ್‌” 
ಎಂಬ ಕೃತಿಯಲ್ಲಿ ಕನ್ನಡ ಮಾತನಾಡುವ ಕನ್ನಡ ಪ್ರದೇಶಕ್ಕೆ ಸೀಮಿತಗೊಳಿಸಿಕೊಂಡು ಕರ್ನಾಟಕದ 
ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿ ಚರಿತ್ರೆ ರಚಿಸಿದ್ದಾರೆ. ಅದೇ ರೀತಿ ವಿಜಯನಗರ ಕಾಲದ ಕನ್ನಡ 
ಪ್ರದೇಶದ ನಾಯಕ, ಪಾಳೆಯಗಾರರ ಚರಿತ್ರೆ ರಚನೆಯು ಬಹು ಮುಖ್ಯವಾಗಿದ್ದು, ಕನ್ನಡ ಪ್ರದೇಶದ 
ನಾಯಕ ಪಾಳೆಯಗಾರರಾದ ಕೆಳದಿ ನಾಯಕರು, ಚಿತ್ರದುರ್ಗದ ಪಾಳೆಯಗಾರರು ಮತ್ತು 
ಯಲಹಂಕನಾಡ ಪ್ರಭುಗಳು ಇತ್ಯಾದಿ ಸ್ಥಳೀಯ ನಾಯಕ ಮನೆತನಗಳ ಅಧ್ಯಯನಕ್ಕೆ ಮುಖ್ಯವಾಗಿ 
ಆ ಕಾಲ ಘಟ್ಟದಲ್ಲಿ ರಚನೆಯಾದ ಶಾಸನಗಳು, ತಾಮ್ರಾಶಾಸನ, ಸ್ಮಾರಕಗಳಿಂದ ಕೋಟೆಗಳು, 
ದೇವಾಲಯಗಳು, ಶಿಲ್ಲಗಳು ಮತ್ತು ಸಮಕಾಲೀನ ಕೈಫಿಯತ್ತುಗಳು, ಬಖ್ಯೆರುಗಳು, ಕಡತಗಳು 
ಹಾಗೂ ಕೆರೆ ಕಾಲುವೆಗಳು, ಸಮಕಾಲೀನ ಸಾಹಿತ್ಯ ಕೃತಿಗಳಾದ ಕೆಳದಿನಾಯಕರ ಶಿವತತ್ವ ರತ್ನಾಕರ, 
ಲಿಂಗಣ್ಣಕವಿಯ ಕೆಳದಿಯನೃಪವಿಜಯ, ಕಾಶೀ ಲಕ್ಷ್ಮಣಶಾಸ್ತ್ರೀಗಳ ಗುರುವಂಶ ಕಾವ್ಯ. ಹಾಗೂ 
ಕನ್ನಡ ಪ್ರದೇಶದ ನಾಯಕ, ಪಾಳೆಯಗಾರರ ಚರಿತ್ರೆ ರಚನೆಗೆ ಶಾಸನಗಳ ಪಾತ್ರ 
ಬಹುಮುಖ್ಯವಾಗಿದೆ. ಎಪಿಗ್ರಾಫಿಯ ಕರ್ನಾಟಿಕಾ, ಮೈಸೂರು ಆಕಿಯಾಲಾಜಿಕಲ್‌ ರಿಪೋರ್ಟ್‌, 
ಸೌತ್‌ ಇಂಡಿಯನ್‌ ಇನ್ಸ್‌ಕ್ರಿಪಷನ್ಸ್‌ ಆ್ಯನುಯಲ್‌ ರಿಪೋರ್ಟ್‌ ಆಫ್‌ ಸೌತ್‌ ಇಂಡಿಯನ್‌ 
ಎಫಿಗಾಫಿ, ಆ್ಯನುಯಲ್‌ ರಿಪೋರ್ಟ್‌ ಆಫ್‌ ಇಂಡಿಯನ್‌ ಎಫಿಗಾಫಿ, ಆ್ಯನುಲ್‌ ರಿಪೋರ್ಟ್‌ ಆಫ್‌ 
ಆರ್ಕಿಯಾಲಜಿಕಲ್‌ ಸರ್ವೆ ಆಫ್‌ ಇಂಡಿಯ, ಇವುಗಳಲ್ಲಿ ವಿಜಯನಗರ ಕಾಲದ ಕನ್ನಡ ಪ್ರದೇಶದ 
ಪಾಳೆಯಗಾರರಿಗೆ ಸಂಬಂಧಿಸಿದ ಶಾಸನಗಳನ್ನು ಕಾಣಬಹುದಾಗಿದೆ. ಈ ಶಾಸನಗಳಲ್ಲಿ ರಾಜಕೀಯ, 
ಆರ್ಥಿಕ, ಧಾರ್ಮಿಕ, ಸಾಮಾಜಿಕ ವ್ಯವಸ್ಥೆ ಮತ್ತು ನಾಣ್ಯಗಳು, ತೆರಿಗೆಗಳು, ದೇವಾಲಯಗಳು, 
ಮಠಮಾನ್ಯಗಳು, ಧಾರ್ಮಿಕ ವಿಚಾರಗಳು, ಕೃಷಿ ವಿಷಯಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ. 


ಕೆಳದಿ ನಾಯಕರಿಗೆ ಸಂಬಂಧಿಸಿದಂತೆ ಶಿವತತ್ವ ರತ್ನಾಕರ ಮತ್ತು ಕೆಳದಿಯ ನೃಪ ವಿಜಯ 
ಎಂಬ ಗ್ರಂಥಗಳು ಪ್ರಮುಖವಾಗಿದೆ. ಕೆಳದಿ ನಾಯಕ ಹಿರಿಯ ಬಸಪ್ಪ ನಾಯಕನು ಕ್ರಿ.ಶ. 1709ರಲ್ಲಿ 
ಶಿವತತ್ವ ರತ್ನಾಕರ ಎಂಬ ಸಂಸ್ಕೃತ ಗ್ರಂಥವನ್ನು ರಚಿಸಿದನು. ಈ ಕೃತಿಯನ್ನು ವಿಶ್ವಕೋಶ 
ಎಂಬುದಾಗಿ ಪರಿಗಣಿಸಲಾಗಿದೆ. ಇದರಲ್ಲಿ ಅಂದಿನ ಕಾಲದ ಇತಿಹಾಸ, ಧಾರ್ಮಿಕತೆ, ಹಾಗೂ 


ರಾಜನೀತಿಯ ಬಗ್ಗೆ ವಿವರಿಸಲಾಗಿದೆ. ಕೆಳದಿ ಅರಸರ ಮತ್ತೊಂದು ಪ್ರಮುಖ ಕೃತಿಯಾದ ಕೆಳದಿಯ 


ನೃಪವಿಜಯವು ಲಿಂಗಣ್ಣ ಕವಿಯಿಂದ ರಚನೆಯಾಗಿದ್ದು, ಇದರಲ್ಲಿ ಚಾರಿತ್ರಿಕ ಅಂಶಗಳಾದ ಆಡಳಿತ, 
ಧರ್ಮ, ಸಮಾಜದ ವಿಷಯಗಳನ್ನು ತಿಳಿಸಲಾಗಿದೆ. ಹಾಗೂ ಶಿವಪುನಯಕನ ರಾಜ್ಯ, ಆಡಳಿತ 
ಮತ್ತು ಆರ್ಥಿಕತೆಯನ್ನು ವಿವರಿಸಲಾಗಿದೆ. ಕೆಳದಿ ನಾಯಕರ ಕಾಲದಲ್ಲಿ ವಿದೇಶಿ ಪ್ರವಾಸಿಗರ 


ದಾಖಲೆಗಳಿಂದ ಕೆಳದಿ ನಾಯಕರ ವ್ಯವಹಾರ ಮತ್ತು ಒಪ್ಪಂದಗಳ ಬಗ್ಗೆ ತಿಳಿಯಬಹುದಾಗಿದೆ. 


ಮೆಕೆಂಜೆಯು ಕ್ರಿ.ಶ. 1754 ರಿಂದ 1821ರವರೆಗೆ ಭಾರತದಲ್ಲಿ ಇದ್ದುಕೊಂಡು ಸ್ಥಳೀಯ 
ಸಾಮಾಗಿಗಳಾದ ಹಸ್ತಪ್ರತಿಗಳು. ಶಾಸನಗಳ ಬಗ್ಗೆ ದೇಶಿ ಪಂಡಿತರೊಂದಿಗೆ ಚರ್ಚಿಸಿ ಅನೇಕ 
ಕೈಫಿಯತ್ತುಗಳನ್ನು ರಚಿಸಿದರು. ಇವುಗಳು ನಾಯಕ ಪಾಳೆಯಗಾರರ ಬಗ್ಗೆ ಹಲವಾರು 
ಮಾಹಿತಿಯನ್ನು ನೀಡುತ್ತೇವೆ. ಹಾಗೂ ಎಂ.ಎಂ. ಕಲಬುರ್ಗಿ ರವರು ಕೈಫಿಯತ್ತುಗಳ ಬಗ್ಗೆ ಗಂಥ 
ರಚಿಸಿ ಕೆಳದಿ ಅರಸರ ಕಾಲದ ಚರಿತ್ರೆ ರಚನೆಗೆ ಪೂರಕವಾದ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು 
ಕಡತಗಳಲ್ಲಿ ಭೂಮಿಯ ವಿವರ, ಆದಾಯ, ಖರ್ಚುಗಳು, ಗೇಣಿ, ಬೆಳೆಗಳ ಜೊತೆಗೆ ರಾಜಕೀಯ, 
ಧಾರ್ಮಿಕ, ಸಾಮಾಜಿಕ ಮತ್ತು ಆರ್ಥಿಕ ವಿಚಾರಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಎ.ಕೆ. ಶಾಸ್ತ್ರ 
ರವರು ತಮ್ಮ ಕೃತಿಯಾದ "ದ ರೆಕಾರ್ಡ್‌ ಆಫ್‌ ದಿ ಶೃಂಗೇರಿ ಮಠ್‌ ರಿಲೇಟಿಂಗ್‌ ಟು ಕೆಛದಿ' 
ಯಲ್ಲಿ ಶೃಂಗೇರಿ ಮಠವೊಂದರಲ್ಲೆ ಕೆಳದಿಗೆ ಸಂಬಂಧಿಸಿದ 84 ಕಡತಗಳು ಲಭ್ಯವಿರುವ ಬಗ್ಗೆ 


ತಿಳಿಸಿದಾರೆ. 
[R) 


ಕನ್ನಡ ಪ್ರದೇಶದ ಪಾಳೆಯಗಾರರ ಬಗ್ಗೆ ಮೊದಲ ಕೃತಿಯನ್ನು ರಚಿಸಿದವರು ಎಂ.ಎಸ್‌. 
ಪುಟ್ಟಣ್ಣ ರವರು ಇವರು ಪಾಳೆಯಗಾರರ ಮೂಲ ದಾಖಲೆಗಳನ್ನು ಸಂಗ್ರಹಿಸಿ ಜೊತೆಗೆ ರೈಸ್‌ 
ರವರ ಎಫಿಗ್ರಾಫಿಯಾ ಶಾಸನ ಸಂಪುಟಗಳನ್ನು ಅಧ್ಯಯನ ಮಾಡಿ 1922 ರಲ್ಲಿ ಚಿಕ್ಕಮಗಳೂರಿನಲ್ಲಿ 
ಐದು ಉಪನ್ಯಾಸಗಳನ್ನು ಮಂಡಿಸಿದರು ಈ ಎಲ್ಲಾ ಉಪನ್ಯಾಸಗಳನ್ನು ಒಟ್ಟುಗೂಡಿಸಿ 1923ರಲ್ಲಿ 
“ಪಾಳೆಯಗಾರರು” ಎಂಬ ಕೃತಿಯನ್ನು ರಚಿಸಿದರು. ನಂತರ ಎಂ.ಎಸ್‌. ಪುಟ್ಟಣ್ಣ ನವರು 1924 
ರಲ್ಲಿ "ಚಿತ್ರದುರ್ಗದ ಪಾಳಯಗಾರರು' ಎಂಬ ಕೃತಿಯನ್ನು ಪ್ರಕಟಿಸಿದರು. ಇದು ಚಿತ್ರದುರ್ಗ 
ನಯಕರ ರಾಜಕೀಯ, ಸಮಾಜ, ಆರ್ಥಿಕತೆ, ಧಾರ್ಮಿಕತೆ ಮತ್ತು ಅವನತಿಯ ಬಗ್ಗೆ ವಿವರಿಸುತ್ತದೆ. 
ಹುಲ್ಲೂರು ಶ್ರೀನಿವಾಸ ಜೋಯಿಸರು 1968 ರಲ್ಲಿ "ಚಿತ್ರದುರ್ಗದ ಬಖ್ಯೈರು'ನ್ನು ಪ್ರಕಟಿಸಿದರು. ಇದು 
ಚಿತ್ರದುರ್ಗದ ಪಾಳೆಯಗಾರರ ಯುದ್ದ ಸನ್ನಿವೇಶ ಮತ್ತು ಪಥನವನ್ನು ಕುರಿತು ಮಾಹಿತಿ ನೀಡುತ್ತದೆ. 
ಎಂ.ವಿ. ಶ್ರೀನಿವಾಸ್‌ ಹಾಗೂ ಲಕ್ಷ್ಮಣ್‌ ತೆಲಗಾವಿ ರವರ ಸಂಪಾದಿತ "ಚಂದವಲಳ್ಲಿ' ಕೃತಿಯಲ್ಲಿ 
ಚಿತ್ರದುರ್ಗದ ಇತಿಹಾಸ, ಭೂ ಶೋಧನೆಗಳ ಇತಿಹಾಸಿಕ ಸ್ಥಳನಾಮಗಳು. ಶಾಸನಗಳು 
ಸಂಶೋಧನೆಗಳು ದೇವಾಲಯಗಳು ಹಾಗೂ ಚಿತ್ರದುರ್ಗ ಪಾಳೆಯಗಾರರು ಹಾಗೂ ಜಿಲ್ಲೆ ಇತರೆ 


ಪಾಳೆಯಗಾರರ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಉದಾಹರಣೆಗೆ ಹರಪ್ಪನಹಳ್ಳಿ ಪಾಳೆಯಗಾರರು, 
ನಾಯಕನಹಟ್ಟಿ ಪಾಳಯಗಾರರು, ಹರತಿ ಪಾಳಯಗಾರರು ಇತ್ಯಾದಿ. ಕೆ. ವೆಂಕಣ್ಣಚಾರ್‌ 
ಪಾಂಡುರಂಗ ಜೋಯಿಸ್‌ ಮತ್ತು ಲಕ್ಷ್ಮಣ್‌ ತೆಲಗಾವಿ ಸಂಪಾದಿಸಿದ "ಐತಿಹಾಸಿಕ ಚಿತ್ತುದುರ್ಗ' 
(1979) ಚಿತ್ರದುರ್ಗದರ್ಶಿನಿ (1980) ಈ ಎರಡು ಕೃತಿಗಳು ಚಾರಿತಿಕ ದೃಷ್ಟಿಯಿಂದ ಬಹಳ 
ಪ್ರಮುಖವಾದ ಮಾಹಿತಿಯನ್ನು ನೀಡುತ್ತದೆ. 


ಲಕ್ಷ್ಮಣತೆಲಗಾವಿ ಎಂ.ವಿ. ಶ್ರೀನಿವಾಸ ರವರು ಹುಲ್ಲೂರು ಶ್ರೀನಿವಾಸ ಜೋಯಿಸರ 
ಐತಿಹಾಸಿಕ ಲೇಖನಗಳು ಎಂಬ ಸಂಪಾಧಿತ ಕೃತಿಯು ಚಿತ್ರದುರ್ಗದ ಇತಿಹಾಸಕ್ಕೆ ಸಂಬಂಧಿಸಿದ 
ಹಲವಾರು ಮಾಹಿತಿಯನ್ನು ನೀಡುತ್ತದೆ. ಲಕ್ಷ್ಮಣ ತೆಲಗಾವಿ ಸಂಪಾದಿಸ “ಹರತಿಸಿರಿ” (1987) 
ಎಂದು ಅಭಿನಂದನಾ ಕೃತಿಯಲ್ಲಿ ಹರತಿ ಪಾಳೆಯಗಾರರ ಮೂಲ, ವಂಶಾವಳಿ ಹಾಗೂ ಹರತಿ 
ಪಾಳೆಯಗಾರರ ಸ್ನಾರಕಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಲಕ್ಷ್ಮಣ ತೆಲಗಾವಿರವರ ಇತರೆ ಕೃತಿಗಳಾದ 
ಚಿತ್ರದುರ್ಗ ಜಿಲ್ಲೆ ಇತಿಹಾಸ ಅಧ್ಯಯನದ ವ್ಯಾಪಕತೆ ಮತ್ತು ಸಾಧ್ಯತೆ: ಒಂದು ಶತಮಾನ, (2004), 
ಚಿತ್ರದುರ್ಗ ನಾಯಕ ಅರಸರು:ರಾಜಕೀಯ ಚಿತ್ರ (2009), ಎಪ್ಪತ್ತೇಳು ಪಾಳೆಯಗಾರರು (2010), 
ದೊಡ್ಡೇರಿ ಕದನ (2010) ಚಿತ್ರದುರ್ಗದ ರಾಜಾ ಬಿಚ್ಚುಗತ್ತಿ ಭರಮಣ್ಣನಾಯಕ (2015) ಹಾಗೂ 
ಸಂಪಾದಿತ ಕೃತಿಗಳಾದ ಸಂಶೋಧನ (1991) ಹುಲ್ಲೂರು ಶ್ರೀನಿವಾಸ ಜೋಯಿಸರ ಸಂಶೋಧನ 
ಲೇಖನಗಳು (1995) ಸ್ಥಳೀಯ ಚರಿತ್ರೆ (2003) ಕರ್ನಾಟಕ ಪಾಳೆಯಗಾರರ ನ್ಯಾಯಾಡಳಿತ 
(2008) ಈ ಎಲ್ಲಾ ಗಂಥಗಳಲ್ಲಿ ಪಾಳೆಯಗಾರರಿಗೆ ಸಂಬಂಧಿಸಿದ ಮಾಹಿತಿಗಳು ಕೃತಿ ಮತ್ತು 
ಲೆಖನಗಳ ರೂಪದಲ್ಲಿ ಲಭ್ಯವಿರುವುದನ್ನು ನಾವು ಕಾಣಬಹುದಾಗಿದೆ. 


ಬಿ. ರಾಜಶೇಖರಪ್ಪ ರವರ ದುರ್ಗಶೋಧನವು ಚಿತ್ರದುರ್ಗ ಜಿಲ್ಲೆಯ ಪ್ರಾಚೀನತೆ ಮತ್ತು 
ಚಿತ್ರದುರ್ಗ ನಾಯಕರ ಇತಿಹಾಸದ ಸ್ಥೂಲಚಿತ್ರ ಮತ್ತು ಶಾಸನಗಳ ಮರುಪರಿಶೀಲನೆ, ಹಾಗೂ 
ಹೊಸ ಶಾಸನಗಳ ಶೋಧನೆ ಚಿತ್ರದುರ್ಗ ಜಿಲ್ಲೆಯ ಮಠಮಾನ್ಯಗಳ ಬಗ್ಗೆ ಮಾಹಿತಿ ಹಾಗೂ 
ಪಾಳೆಯಗಾರರ ಕಾಲದ ದೇವಾಲಯಗಳ ಬಗ್ಗೆ ವಿವರಿಸಲಾಗಿದೆ. ಬಿ.ರಾಜಶೇಖರಪ್ಪ ರವರ 
"ಇತಿಹಾಸ ಕಥನ” ಕೃತಿಯು ಪಾಳಯಗಾರರ ಶಾಸನಗಳು, ನಾಣ್ಯಗಳು, ಸ್ಥಳನಾಮಗಳು, ಕ್ರೀಡೆಗಳ 
ಬಗ್ಗೆ ವಿವರಿಸುತ್ತಾ ಚರಿತ್ರೆ ರಚನೆಗೆ ಪೂರಕ ಮಾಹಿತಿಯನ್ನು ಒಳಗೊಂಡಿದೆ. 


ಸಿ.ಆರ್‌ ಶ್ಯಾಮಲ ರವರ ಪೂರ್ವ ಕರ್ನಾಟಕದ ಪಾಳೆಯಗಾರರು ಒಂದು ಅಧ್ಯಯನದಲ್ಲಿ 
ಚಿತ್ರದುರ್ಗ, ತುಮಕೂರು, ಬಳ್ಳಾರಿ, ಜಿಲ್ಲೆಯ ಪಾಳಯಗಾರರ ಕುರಿತು ಆರ್ಥಿಕ, ಧಾರ್ಮಿಕ, 


ಸಾಮಾಜಿಕ, ಸಾಂಸ್ಕೃಶಿಕ ಅಂಶಗಳನ್ನು ವಿವರಿಸಿದ್ದಾರೆ. ಬಿ. ಷೇಕ್‌ ಅಲಿ ರವರ ಸಂಪಾದಿತ 


9 


"ಕರ್ನಾಟಕ ಚರಿತ್ರೆ ಸಂಪುಟ'-3 ರಲ್ಲಿ ವಿಜಯನಗರ ಮತ್ತು ವಿಜಯನಗರ ಕಾಲದ 
ಅಮರನಾಯಕರು ಹಾಗೂ ವಿಜಯನಗರ ಅರಸರ ನಡುವಿನ ಸಂಬಂಧ, ಕೃಷಿ, ಕೈಗಾರಿಕೆ, ತೆರಿಗೆ, 
ಆಡಳಿತ, ಸಮಾಜ, ಸಾಹಿತ್ಯ ಕಲೆ ಮತ್ತು ವಾಸ್ತು ಶಿಲ್ಪಗಳ ಬಗ್ಗೆ ವಿವರಿಸಿದ್ದಾರೆ. ಎಂ. ವಿ. ವಸು 
ರವರು ಸಂಪಾದಿತ "ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು' ಎಂಬ ಕೃತಿಯಲ್ಲಿ ಹಲವಾರು 
ಪಾಳೆಯಗಾರರ ಬಗ್ಗೆ ಸಂಕ್ಷಿಪವಾದ ಮಾಹಿತಿಯನ್ನು ದೊರೆಯುತ್ತದೆ. ಎಂ.ಕೆ. ದುರುಗಪ್ಪ ರವರ 
ವಿಜಯನಗರೋತ್ತರ ಕಾಲೀನ ಬೇಡ ಜನಾಂಗ ಚಾರಿತ್ರಿಕ ಅಧ್ಯಯನ ಕೃತಿಯಲ್ಲಿ ಬೇಡ ಜನಾಂಗಕ್ಕೆ 
ಸಂಬಂಧಿಸಿದ ಹಲವಾರು ಮಾಹಿತಿಗಳನ್ನು ಈ ಕೃತಿಯಲ್ಲಿ ವಿವರಿಸಲಾಗಿದೆ. ಅಮರೇಶ ಯತಗಲ್‌ 
ರವರ ಕರ್ನಾಟಕ ನಾಯಕ ಅರಸು ಮನೆತನಗಳ ವಿಶಿಷ್ಟ ಸಾಂಸ್ಕೃತಿಕಾಚರಣೆಗಳು ಎಂಬ ಕೃತಿಯಲ್ಲಿ 
ಪ್ರಮುಖವಾಗಿ ಚಿತ್ರದುರ್ಗ ನಾಯಕರು, ಗುಡೇಕೋಟೆ ನಾಯಕರು, ಜರಿಮಲೆ ನಾಯಕರು, 
ನಾಯಕನಹಟ್ಟಿ ನಾಯಕರು, ಮತ್ತೋಡು, ಹರತಿ, ಇತ್ಯಾದಿ ನಾಯಕರ ಬಗ್ಗೆ ಧಾರ್ಮಿಕ, 


ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಸಾಹಿತಿಕ ಅಂಶಗಳನ್ನು ವಿವರಿಸಿದ್ದಾರೆ. 


ಆರ್‌. ಗೋಪಾಲ್‌ ರವರು ಸಂಪಾದಿಸಿರುವ "ನಾಡಪುಭು ಕೆಂಪೇಗೌಡರ ಜೀವನ ಮತ್ತು 
ಸಾಧನೆಗಳು” ಕೃತಿಯಲ್ಲಿ ಯಲಹಂಕ ನಾಡ ಪ್ರಭುಗಳ ರಾಜಕೀಯ ಚರಿತ್ರೆ, ಶಾಸನಗಳ ಸಮೀಕ್ಷೆ 
ಕೂಟ ಶಾಸನಗಳು, ಯಲಹಂಕ ನಾಡ ಪ್ರಭುಗಳು ಮತ್ತು ವಿಜಯನಗರ ಸಾಮ್ರಾಜ್ಯದೊಂದಿಗಿನ 
ಸಂಬಂಧ, ಯಲಹಂಕ ಮತ್ತು ಮೈಸೂರು ಸಂಸ್ಥಾನದ ನಡುವಣ ಸಂಬಂಧ, ಹಾಗೂ ಯಲಹಂಕ 
ಪ್ರಭುಗಳ ಆಡಳಿತ, ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ನೀರಾವರಿ ವ್ಯವಸ್ಥೆ, ಸ್ತೀಯರ 
ಸ್ಥಾನಮಾನ, ದೇವಾಲಯಗಳು, ಕೋಟೆಗಳು, ಕೆರೆಗಳು, ಸಾಹಿತ್ಯ ಇತ್ಯಾದಿ ಯಲಹಂಕ ನಾಡ 
ಪ್ರಭುಗಳ ಬಿಡಿ ಬಿಡಿಯಾದ ಲೇಖನಗಳನ್ನು ಈ ಕೃತಿಯು ಒಳಗೊಂಡಿದೆ. ಎಂ. ಜಮುನ ಮತ್ತು 
ಎಂ.ಜಿ. ಮಂಜುನಾಥ ರವರ ಸಂಪಾದಿತ ಯಲಹಂಕ ನಾಡ ಪ್ರಭುಗಳ ಶಾಸನ ಸಂಪುಟವು ಒಟ್ಟು 
95, ಶಾಸನಗಳನ್ನು ಒಳಗೊಂಡಿದ್ದು ಯಲಹಂಕನಾಡ ಪ್ರಭುಗಳ ಕಾಲದ ರಾಜಕೀಯ, ಆಡಳಿತ, 
ಸಮಾಜ ಮತ್ತು ಧರ್ಮ, ದೇವಾಲಯ, ಕೋಟೆ, ಕೆರೆ, ಕಾಲುವೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ 
ನೀಡುತ್ತದೆ. ಆರ್‌. ಗೋಪಾಲ್‌ ರವರು ಸಂಪಾದಿತ "ಬೆಂಗಳೂರು ಜಿಲ್ಲೆಯ ಇತಿಹಾಸ ಮತ್ತು 
ಪುರಾತತ್ತ' ಕೃತಿಯು ಬೆಂಗಳೂರು ನಗರವು ಪ್ರಾಚೀನ ಕಾಲದಿಂದ ಯಲಹಂಕ ನಾಡ ಪ್ರಭುಗಳ 
ಕಾಲದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳು ನಡೆದವು ಮತ್ತು ಬೆಂಗಳೂರಿನ 
ಅಭಿವೃದ್ಧಿಗೆ ಯಲಹಂಕ ನಾಡ ಪ್ರಭುಗಳ ಕೊಡುಗೆ ಬಗ್ಗೆ ತಿಳಿಸಲಾಗಿದೆ. 


10 


ಆರ್‌. ಗೋಪಾಲ್‌ ರವರು ಸಂಪಾದಿಸಿರುವ ಕೃತಿಗಳಿಂದ ಚಿತ್ರದುರ್ಗ ಜಿಲ್ಲೆಯ ಇತಿಹಾಸ 
ಮತ್ತು ಪುರಾತತ್ವ, ತುಮಕೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ಚಿಕ್ಕಮಗಳೂರು ಜಿಲ್ಲೆಯ 
ಇತಿಹಾಸ ಮತ್ತು ಪುರಾತತ್ತ್ವ, ಬಳ್ಳಾರಿ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಶಿವಮೊಗ್ಗ ಜಿಲ್ಲೆಯ 
ಇತಿಹಾಸ ಮತ್ತು ಪುರಾತತ್ವ, ದಾವಣಗೆರೆ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ತ್ವ, ಹಾಸನ ಜಿಲ್ಲೆಯ 
ಇತಿಹಾಸ ಮತ್ತು ಪುರಾತತ್ವ, ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವಗಳಲ್ಲಿ ವಿವಿಧ 
ಪ್ರದೇಶಗಳಲ್ಲಿ ಆಳ್ಸಿಕೆ ಮಾಡಿದಂತಹ ಪಾಳೆಯಗಾರರ ಬಗ್ಗೆ ಹಲವಾರು ಸಂಶೋಧನಾ ಲೇಖನಗಳು 


ಪ್ರಕಟಗೊಂಡಿವೆ. 


ಬಿ.ಎಸ್‌. ಪುಟ್ಟಸ್ಪಾಮಿ ರವರ "ಕೈಫಿಯತ್ತು ಕಂಡ ಮೈಸೂರು ರಾಜಕೀಯ ಚರಿತ್ರೆ' 
ಕೃತಿಯಲ್ಲಿ ವಿಜಯನಗರೋತ್ತರ ಕಾಲದ ಕನ್ನಡ ಪ್ರದೇಶದ ನಾಯಕ ಪಾಳಯಗಾರರಾದ, 
ಮೈಸೂರಿನ ಅರಸರು, ಕೆಳದಿ ನಾಯಕರು, ಚಿತ್ರದುರ್ಗದ ಪಾಳೆಯಗಾರರು, ತೆರಿಕೆರೆ 
ಪಾಳೆಯಗಾರರು, ಯಲಹಂಕ ಪ್ರಭುಗಳು. ಹಂಡೆ ಪಾಳಯಗಾರರು ಹಾಗೂ ಇತರೆ ಸಣ್ಣ ಪುಟ್ಟ 
ಸ್ಥಳೀಯ ಪ್ರಭುಗಳ ಮೂಲ ರಾಜಕೀಯ ಇತಿಹಾಸ, ಅವರು ಕೈಗೊಂಡ ಜನ ಪರಕಾರ್ಯಗಳ 
ಬಗ್ಗೆ ಕೈಫಿಯತ್ತುನಲ್ಲಿ ವಿವರಿಸಲಾಗಿದೆ. 


ಡಿ. ಎನ್‌. ಯೋಗಿಶ್ಷರಪ್ಪ ರವರು "ಹಾಗಲವಾಡಿ ನಾಯಕರು, ಕೃತಿಯಲ್ಲಿ ಪಾಳೆಯಗಾರರ 
ಪದ ಪ್ರಯೋಗ, ರಾಜಕೀಯ ಚರಿತ್ರೆ, ಆರ್ಥಿಕತೆ, ಸಮಾಜ, ಧಾರ್ಮಿಕತೆ, ಸಾಹಿತ್ಯ, ಕಲೆ ಮತ್ತು 
ವಾಸ್ತುಶಿಲ್ಲವನ್ನು ಕುರಿತು ವಿವರಿಸಲಾಗಿದೆ. ಇವರ ಮತ್ತೊಂದು ಕೃತಿಯಾದ "ಮಧ್ಯಕಾಲೀನ 
ಕರ್ನಾಟಕದ ಪಾಳೆಯಗಾರು' ಎಂಬ ಕೃತಿಯಲ್ಲಿ ವಿಜಯನಗರ ಕಾಲದ 16ನೇ ಶತಮಾನದ ಕೆಲವು 
ನಾಯಕ ಮನೆತನಗಳ ಬಗ್ಗೆ ತಿಳಿಸಲಾಗಿದೆ. ಇವರ ಮತ್ತೊಂದು ಕೃತಿಯಾದ "ಕಲ್ಲಶೋಧ' 
ತುಮಕೂರು ಜಿಲ್ಲೆಯ ಸಂಶೋಧನಾ ಲೇಖನಗಳು” ಕೃತಿಯಲ್ಲಿ ವಿಜಯನಗರ ಕಾಲದ 
ನಾಯಕರಾದ ಹಾಗಲವಾಡಿ ನಾಯಕರು, ನಿಡಗಲ್ಲು ನಾಯಕರು, ಮಧುಗಿರಿ ಮಹಾನಾಡು 
ಪ್ರಭುಗಳು, ಮಿಡಿಗೇಶಿ ಅರಸರು, ಪಾವಗಡದ ನಾಯಕರು, ಸಿರಾ ನವಂಬರು, ಹೊಳವನಹಳ್ಳಿ- 
ಕೊರಟೆಗೆರೆಸ್ನಾನಿಕ ಪ್ರಭುಗಳು ಈ ಎಲ್ಲಾ ನಾಯಕ ಮನೆತನಗಳ ಬಗ್ಗೆ ಲೇಖನಗಳನ್ನು ಈ 
ಕೃತಿಯಲ್ಲಿ ಪ್ರಕಟಿಸಲಾಗಿದೆ. ಇದೇ ಲೇಖಕರ ಮತ್ತೊಂದು ಕೃತಿಯಾದ ನಾಯಕತನ ಪದ್ಧತಿ, 
ಕೃತಿಯಲ್ಲಿ ನಾಯಕತನ ಪದ್ಧತಿಯ ಚರ್ಚೆ, ಕೃಷ್ಣದೇವರಾಯನ ಕಾಲದ ನಾಯಕತನಗಳು, 
ನಾಯಕತನ ಪದ್ಧತಿಯ ಸೈದ್ಧಾಂತಿಕ ನಿರೂಪಣೆ ಮತ್ತು ವಿಜಯನಗರ ಕಾಲದ ಪಾಳೆಯಗಾರರಾದ 
ಜರಿಮಲೆ ನಾಯಕರು, ಗುಡೇಕೋಟಿ ನಾಯಕರು, ನಿಡುಗಲ್‌ ನಾಯಕರ ಬಗ್ಗೆ ಮಾಹಿತಿ 


11 


ನೀಡಿದ್ದಾರೆ. ಕುಂ.ಬಾ. ಸದಾಶಿವಪ್ಪ ರವರ ಹರಪ್ಪನಹಳ್ಳಿ ಪಾಳೆಯಗಾರರ ಇತಿಹಾಸ ದರ್ಶನ, 
ಕೃತಿಯಲ್ಲಿ ಹರಪ್ಪನಹಳ್ಳಿ ಪಾಳೆಯಗಾರರ ಮೂಲ, ವಂಶಾವಳಿ, ವಿಜಯನಗರ ಅರಸರೊಂದಿಗಿನ 
ಸಂಬಂಧ, ಕೆಳದಿ ಅರಸರ ಜೊತೆಗಿನ ಸಂಬಂಧ ಮತ್ತು ಹರಪ್ಪನಹಳ್ಳಿ ಪಾಳೆಯಗಾರರ ರಾಜಕೀಯ, 
ಆಡಳಿತ, ಆರ್ಥಿಕತೆ, ಧಾರ್ಮಿಕತೆ, ನ್ಯಾಯಾಡಳಿತ, ಕೃಷಿ ದೇವಾಲಯಗಳು ಇತ್ಯಾದಿ 
ವಿಷಯಗಳನ್ನು ಒಳಗೊಂಡಿದೆ. ವಿರೂಪಾಕ್ಷಿ ಪೂಜಾರಹಳ್ಳಿ ರವರ ಬಳ್ಳಾರಿ ಜಿಲ್ಲೆಯ 
ಪಾಳೆಯಗಾರರು. ಚಿಕ್ಕೇರೂರು ಗೋವಿಂದಾಚಾರ್ಯರ ಹರಪ್ಪನಹಳ್ಳಿ ಪಾಳೆಯಗಾರರು ಅಪ್ರಕಟಿತ 
ಹಸ್ತಪ್ರತಿ, ವೈ. ಹನುಂತರೆಡ್ಡಿ ರವರ ಬಳ್ಳಾರಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನ ಕೃತಿಯು 


ಬಳ್ಳಾರಿ ಪಾಳೆಯಗಾರರ ಬಗ್ಗೆ ವಿವರಿಸಲಾಗಿದೆ. 


ಸುಮತೇಂದ್ರ ನಾಡಿಗ ರವರು ತರೀಕೆರೆ ನಾಯಕರು, ಕೃತಿಯಲ್ಲಿ 15 ಲೇಖನಗಳನ್ನು 
ಒಳಗೊಂಡಿದ್ದು ಸಂತೆಬೆನ್ನೂರು ನಾಯಕರ ರಾಜಕೀಯ ಚರಿತ್ರೆ, ಶಾಸನಗಳು, ತರೀಕೆರೆ ನಾಯಕರ 
ಚರಿತ್ರೆ ಮತ್ತು ನ್ಯಾಯಾಡಳಿತ ಹಾಗೂ ಕೂಡಲಿ ಮಠಗಳಿಗೆ ನೀಡಿದ ಕೊಡುಗೆಗಳು ವಿಜಯನಗರ 
ಅರಸರೊಂದಿಗಿನ ಸಂಬಂಧದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಎಂ. ಕೊಟ್ರೇಶ್‌ ರವರ 
ನಿರ್ಮಾಣವಾದ  ಕೋಟೆಗಳಾದ ಉಚ್ಚಂಗಿ ದುರ್ಗದ ಕೋಟೆ, ಕೋಟೆಯಲ್ಲಿರುವ 
ದೇವಾಲಯಗಳು, ಅರಮನೆ, ಸ್ಮಾರಕಗಳ ಬಗ್ಗೆ ವಿವರಿಸಲಾಗಿದೆ. ರಾಜರಾಮಹೆಗಡೆ ಮತ್ತು 
ಅಶೋಕ ಶೆಟ್ಟರ್‌ ಸಂಪಾದನೆಯ ಮಲೆ ಕರ್ನಾಟಕದ ಅರಸು ಮನೆತನಗಳು, ಕೃತಿಯು 
ಸಂತೆಬೆನ್ನೂರು ಪಾಳೆಯಗಾರರ ರಾಜಕೀಯ ಚರಿತ್ರೆಯನ್ನು ವಿವರಿಸಿದ್ದಾರೆ. ಟಿ. ಗಿರಿಜಾ ರವರ, 
ದಾವಣಗೆರೆ ಇದು ನಮ್ಮ ಜಿಲ್ಲೆ, ಕೃತಿಯು ಸ್ಥಳ ಪುರಾಣ, ಐತಿಹ್ಯಗಳು, ದೇವಾಲಯಗಳು 
ಮಠಮಾನ್ಯಗಳು, ಸ್ಮಾರಕಗಳು, ಶಾಸನಗಳ ಬಗ್ಗೆ ವಿವರಿಸಲಾಗಿದೆ. 


ರಾಜಾರಾಮ ಹೆಗಡೆ ರವರ ಸಂಪಾದಿತ ಕೆರೆ ನೀರಾವರಿ ನಿರ್ವಹಣೆ ಚಾರಿತ್ರಿಕ ಅಧ್ಯಯನ, 
ಕೃತಿಯ ಕೆರೆಗಳ ನಿರ್ಮಾಣ ಕೌಶಲ್ಯ, ಮಧ್ಯಕಾಲೀನ ಕರ್ನಾಟಕದಲ್ಲಿ ಕೆರೆಗಳ ನಿರ್ವಹಣೆ, ಕೆಳದಿ 
ನಾಯಕರ ಕಾಲದ ನೀರಾವರಿ, ಚಿತ್ರದುರ್ಗ ಪ್ರದೇಶದ ನೀರಾವರಿಗಳು, ಕರಾವಳಿ ಕರ್ನಾಟಕದ 
ನೀರಾವರಿ, ಹೀಗೆ ಒಟ್ಟು 13 ಲೇಖನಗಳನ್ನು ಒಳಗೊಂಡಿದ್ದು ಪಾಳೆಯಗಾರರ ಕಾಲದ ಕೆರೆಗಳ 
ಬಗ್ಗೆ ಮಾಹಿತಿ ನೀಡುತ್ತದೆ. ಲಕ್ಷ್ಮಣ ತೆಲಗಾವಿ ರವರು ಸಂಪಾದಿಸಿರುವ "ಸಂಶೋಧನ ಸಿರಿ” 
(ಎಂ.ವಿ. ಶ್ರೀನಿವಾಸ್‌ ಅಭಿನಂದನ ಗಂಥ) ಈ ಗಂಥವು ಒಟ್ಟು 123 ಲೇಖನಗಳಿದ್ದು ಹಲವಾರು 
ಪಾಳೆಯಗಾರರ ಬಗ್ಗೆ ಮಾಹಿತಿ ನೀಡುವ ಲೇಖನಗಳಿವೆ. ಈ ಅಭಿನಂದನ ಗಂಥದಲ್ಲಿ ವೈ.ಎಚ್‌. 


ನಾಯಕವಾಡಿ ರವರ "'ಪ್ಯೂಡಲ್‌ ಸ್ಪೇಟ್‌ ಎಂಡ್‌ ಸೊಸೈಟಿ ಇನ್‌ ಮೇಡಿವಲ್‌ ಸೌತ್‌ ಇಂಡಿಯ” 


12 


ಎಂಬ ಲೇಖನದಲ್ಲಿ ಕ್ರಿಶ. 1500-1761 ರವರೆಗಿನ ಮಧ್ಯಕಾಲೀನ ದಕ್ಷಿಣ ಭಾರತದ ಸಮಾಜವು 
ಯಾವ ರೀತಿಯಲ್ಲಿ ರೂಪುಗೊಂಡಿದೆ ಹಾಗೂ ಅಂದಿನ ಸಮಾಜದ ಸಾಂಸ್ಕೃಶಿಕ ಅಂಶಗಳ ಬಗ್ಗೆ 
ಬೆಳಕು ಚೆಲ್ಲಿದ್ದಾರೆ. 


ಬಿ. ಎ. ವಿವೇಕ ರೈ ಸಂಪಾದಿತ, ಪ್ರವಾಸಿ ಕಂಡ ವಿಜಯನಗರ, ಕೃತಿಯು ವಿದೇಶಿ 
ಪ್ರವಾಸಗರು ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲಾವಧಿಯಲ್ಲಿ ಬೇಟಿ ನೀಡಿ ವಿಜಯನಗರದ 
ವಿವಿಧ ವಿಚಾರಗಳನ್ನು ಪ್ರತ್ಯಕ್ಷವಾಗಿ ಕಂಡು ದಾಖಲಿಸಿರುವ ಮಾಹಿತಿಯನ್ನು ಇದು ಒಳಗೊಂಡಿದೆ. 
ವಿರೂಪಾಕ್ಷಿ ಪೂಜಾರಹಳ್ಳಿ ವಿಜಯನಗರ ಕಾಲದ ಸಂಸ್ಕೃತಿ, ಕೃತಿಯಲ್ಲಿ ಸಂಸ್ಕೃತಿ, ಬೇಟೆ, 
ಪಶುಪಾಲನೆ, ಕೃಷಿ ಹೀಗೆ ಮಧ್ಯಕಾಲಿನ ಸಮಾಜದಲ್ಲಿರುವ ಜನರ ಇತಿಹಾಸವನ್ನು ವಿವರಿಸಿದ್ದಾರೆ. 
ಎಸ್‌.ವೈ. ಸೋಮಶೇಖರ್‌ ರವರ, ವಿಜಯನಗರ ಕಾಲದ ಸೈನ್ಯ ವ್ಯವಸ್ಥೆ ಮತ್ತು ಯುದ್ಧ ನೀತಿ, 
ಎಂಬ ಕೃತಿಯು ವಿಜಯನಗರದ ಸೈನ್ಯಾಡಳಿತ, ಯುದ್ದೋಪಕರಣಗಳು, ಯುದ್ಧ ನೀತಿ ಮತ್ತು 
ಯುದ್ದದ ಪರಿಣಾಮಗಳ ಬಗ್ಗೆ ವಿವರಿಸಲಾಗಿದೆ. ಇವರ ಮತ್ತೊಂದು ಕೃತಿಯಾದ ಕರ್ನಾಟಕದ 
ದೇವಾಲಯಗಳ ಕೋಶ ಚಿತ್ರದುರ್ಗ ಜಿಲ್ಲೆ. ಈ ಕೃತಿಯು ಚಳ್ಳಕೆರೆ, ಚಿತ್ರದುರ್ಗ, ಮೊಳಕಾಲ್ಲೂರು, 
ಹಿರಿಯೂರು, ಹೊಸದುರ್ಗ, ಹೊಳಲ್ಕೆರೆ, ತಾಲೂಕುಗಳಲ್ಲಿರುವ ದೇವಾಲಯಗಳ ಬಗ್ಗೆ ಮಾಹಿತಿ 
ನೀಡುತ್ತದೆ. 


ಪ್ರಾನಿಸ್‌ ಬುಕಾನನ ರವರ, ಏ ಜರ್ನಿ ಫ್ರಂ ದಿ ಮದ್ರಾಸ್‌ ಥ್ರೂ ದಿ ಕಂಟೀಸ್‌ ಆಫ್‌ 


ಮೈಸೂರ್‌ ಕೆನರಾ ಅಂಡ್‌ ಮಲಬಾರ್‌, ಕೃತಿಯಲ್ಲಿ ಕ್ರಿಶ. 1799 ರಿಂದ 1801 ರವರೆಗೆ ಕರ್ನಾಟಕದ 
ಹಳೇ ಮೈಸೂರು, ಕರಾವಳಿ, ಮಲಬಾರ್‌ಗಳಲ್ಲಿ ಸಂಚರಿಸಿ ಪ್ರತ್ಯಕ್ಷವಾಗಿ ಕಂಡ ಬೆಳ, ಮಳೆ, ಭೂ 
ಪ್ರದೇಶದ ಮಣ್ಣಿನ ವಿಧಗಳ ಬಗ್ಗೆ ವಿವರಿಸಲಾಗಿದೆ. ಹೈದರ ಆಲಿಯ ಆಸ್ಥಾನದಲ್ಲಿದ್ದ ನಲ್ಲಪ್ಪ 
ಎಂಬುವವರು ರಚಿಸಿರುವ, ಹೈದರ್‌ ನಾಮ, ಕೃತಿಯು ಹೈದರ್‌ ಆಲಿ ಮತ್ತು ಚಿತ್ರದುರ್ಗ 
ಪಾಳೆಯಗಾರರಿಗೂ ಇದ್ದ ಸಂಬಂಧಗಳು, ರಾಜ್ಯಭಾರ ಹಾಗೂ ಸಂತೆಬೆನ್ನೂರು ಪಾಳೆಯಗಾರರ 


ಆಳ್ಳಿಕೆಯ ಬಗ್ಗೆ ಮಾಹಿತಿಯನ್ನು ವಿವರಿಸಲಾಗಿದೆ. 


ಹೆಚ್‌. ವೀರನಾಯಕರು ಸಂಗಹಿಸಿರುವ, ಆನೆಗೊಂದಿ ನರಪತಿಗಳ ಜಯರೇಖೆ, ಯು 
ಹರತಿ ಪಾಳಯಗಾರರ ಮೂಲ, ಬಿರುದುಗಳ ಬಗ್ಗೆ ವಿವರಿಸಲಾಗಿದೆ. ರಾ. ನರಸಿಂಹಚಾರ್ಯ 
ಸಂಪಾದಿಸಿರುವ, ನಿಡಗಲ್ಲು ಅರಸರ ವಂಶಾವಳಿ, ಯು ಹರತಿ ಪಾಳೆಯಗಾರರ ಹಿನ್ನಲೆ, 
ಐತಿಹ್ಯಗಳು, ಮೂಲ ಪುರುಷ ತಿಪ್ಪನಾಯಕ ರಾಜ್ಯ ಪಡೆದ ಬಗ್ಗೆ, ವಂಶಾವಳಿ, ರಾಜ್ಯದ ವ್ಯಾಪ್ತಿ 
ಬಿರುದಾವಳಿಗಳ ಬಗ್ಗೆ ವಿವರಿಸಲಾಗಿದೆ. ಎಂ. ಚಿದಾನಂದ ಮೂರ್ತಿ ರವರ, ಕನ್ನಡ ಶಾಸನಗಳ 


13 


ಸಾಂಸ್ಕೃತಿಕ ಅಧ್ಯಯನ, ಕೃತಿಯು ಕ್ರಿ. ಶ. 450-1150ರವರೆಗಿನ ಕನ್ನಡ ಶಾಸನಗಳ ಸಾಂಸಕೃತಿಕ 
ಅಂಶಗಳನ್ನು ಚರ್ಚಿಸಿದ್ದು ಶಾಸನಗಳ ಆಧಾರದ ಮೇಲೆ ಅಧ್ಯಯನ ಮಾಡುವ ಸಂಶೋಧಕರಿಗೆ 
ಉಪಯುಕ್ತವಾದ ಮಾಹಿತಿಯನ್ನು ನೀಡುತ್ತದೆ. ಆರ್‌. ಗೋಪಾಲ್‌ ರವರು ಸಂಪಾದಿಸಿರುವ 
ವಿಜಯನಗರ ಅಧ್ಯಯನದ, 18 ಸಂಪುಟಗಳು, ವಿಜಯನಗರ ಮತ್ತು ವಿಜಯನಗರೋತ್ತರ 
ಕಾಲದ ನಾಯಕ ಮನೆತನಗಳ ಆಡಳಿತ, ಆರ್ಥಿಕತೆ, ಸಮಾಜದ ಜನಜೀವನ, ಸಂಸ್ಕೃತಿ, ಸಾಹಿತ್ಯ 
ಕಲೆ ಮತ್ತು ವಾಸ್ತು ಶಿಲ್ಪ ಹಾಗೂ ವಿಜಯನಗರ ಅರಸರೊಂದಿಗೆ ನಾಯಕ ಮನೆತನಗಳ ಸಂಬಂಧ 
ಇತ್ಯಾದಿ ವಿಷಯಗಳ ಕುರಿತು ಹಲವಾರು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಕನ್ನಡ ವಿಶ್ವವಿದ್ಯಾಲಯ, 
ಪ್ರಸಾರಂಗದ, ಚರಿತ್ರೆ ಅಧ್ಯಯನ, ನಿಯತಕಾಲಿಕ ಸಂಪುಟಗಳಲ್ಲಿ ಕನ್ನಡ ಪ್ರದೇಶದ ನಾಯಕ 
ಪಾಳೆಯಗಾರರ ಬಗ್ಗೆ ಬಿಡಿ ಬಿಡಿಯಿಂದ ಲೇಖನಗಳು ಮಹಿತಿಯನ್ನು ನೀಡುತ್ತದೆ. ಬಿ.ಎಲ್‌. ರೈಸ್‌ 
ರವರ ಗೆಜೆಟಿಯರ್‌ಗಳು, ಸಿ. ಹಯದನರಾವ್‌ ರವರ, ಮೈಸೂರು ಗೆಜೆಟಿಯರ್‌, ಸೂರ್ಯನಾಥ 
ಕಾಮತ್‌ ಸಂಪಾದಿಸಿರುವ ಕರ್ನಾಟಕ ಸ್ಪೇಟ್‌ ಗೆಜೆಟಿಯರ್‌, ಕೆ. ಅಭಿಶಂಕರ್‌ ಸಂಪಾದಿತ, 


ಶಿವಮೊಗ್ಗ ಡಿಸ್ಸಿಕ್‌ ಗೆಜೆಟಿಯರ್‌, ಬಿ. ಎನ್‌. ಸತ್ತ್ಯನ್‌ ರವರ, ಚಿತ್ರದುರ್ಗ ಡಿಸ್ಪಿಕ್ಸ್‌ ಗೆಜೆಟಿಯರ್‌. 


ಕೆ.ಎನ್‌. ಗಂಗಾಯಕ್‌ ಮತ್ತು ಶೈಲಜ ರವರು, ಸಂಪಾದಿಸಿರುವ, ಪಾಳೆಯಗಾರರ 
ಶಾಸನಗಳು, ಸಂಪುಟ-।, ರಲ್ಲಿ ಚಿತ್ರದುರ್ಗ ನಾಯಕರ 70 ಶಾಸನಗಳು, ಸಂತೆಬೆನ್ನೂರು 
ನಾಯಕರ 57 ಶಾಸನಗಳು, ಮಧುಗಿರಿ ಮಹಾನಾಡ ಪ್ರಭುಗಳ 11 ಶಾಸನಗಳು, ಹಾಗಲವಾಡಿ 
ನಾಯಕರ 7 ಶಾಸನಗಳನ್ನು ಒಳಗೊಂಡಿದ್ದು ಈ ನಾಯಕ ಮನೆತನಗಳು ನೀಡಿರುವಂತಹ ದಾನ, 
ಕೆರೆಗಳ ನಿರ್ಮಾಣ, ಗ್ರಾಮಗಳ ನಿರ್ಮಾಣ, ದೇವಾಲಯಗಳ ನಿರ್ಮಾಣ, ಸಮಾಜ, ರಾಜಕೀಯ, 
ಆರ್ಥಿಕ ಅಂಶಗಳನ್ನು ವಿವರಿಸುತ್ತದೆ. 


ಕೆ.ಎನ್‌. ಗಂಗಾನಯಕ ಮತ್ತು ಪುಟ್ಟಸ್ಥಾಮಿ ರವರ, ಪಾಳೆಯಗಾರರ ಶಾಸನಗಳು, 
ಸಂಪುಟ-2, ರಲ್ಲಿ ಕನ್ನಡ ಪ್ರದೇಶದ ಪಾಳಯಗಾರರದ ಬೇಲೂರು ನಾಯಕರ 95 ಶಾಸನಗಳು, 
ಉಮ್ಮತ್ತೂರು ಪಾಳೆಯಗಾರರ 51 ಶಾಸನಗಳು, ನಂದ್ಯಾಲದ ಪಾಳೆಯಗಾರರ 8 ಶಾಸನಗಳು, 
ನುಗ್ಗೇಹಳ್ಳಿ ಪಾಳಯಗಾರರ 7 ಶಾಸನಗಳು, ಹೊಳೇನರಸೀಪುರದ ಪಾಳೆಯಗಾರರ 7 ಶಾಸನಗಳು, 
ಹದಿನಾಡು ಪಾಳೆಯಗಾರರ 7 ಶಾಸನಗಳು, ಕಳಲೆ ಪಾಳೆಯಗಾರರ 16 ಶಾಸನಗಳು, ಕೊಡಗಿನ 
ಹಾಲೇರಿಯ ಪಾಳಯಗಾರರ 15 ಶಾಸನಗಳನ್ನು ಒಳಗೊಂಡಿದೆ. ಕೆ.ಎನ್‌. ಗಂಗಾನಯಕ್‌ ಮತ್ತು 
ಕೆಳದಿ ವೆಂಕಟೇಶ್‌ ಜೋಯಿಸ್‌ ರವರು ಸಂಪಾದಿಸಿರುವ ಕೆಳದಿ ಅರಸರ ಶಾಸನ ಸಂಪುಟವು 
ಒಟ್ಟು 290 ಶಾಸನಗಳನ್ನು ಒಳಗೊಂಡಿದ್ದು ಕೆಳದಿ ನಾಯಕರ ಕಾಲದ ರಾಜಕೀಯ, ಆಡಳಿತ, 


14 


ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. 
ದೇವರಕೊಂಡರೆಡ್ಡಿ ಸಂಪಾದಿಸಿರುವ, ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟಗಳು ನಾಯಕ, 


ಪಾಳೆಯಗಾರರ ಬಗ್ಗೆ ಮಾಹಿತಿ ನೀಡುತ್ತದೆ. 


ಎನ್‌. ವೆಂಕಟರಮಣಯ್ಯ ರವರ, ಸ್ಪಡೀಸ್‌ ಇನ್‌ ದಿ ಹಿಸ್ಪರಿ ಆಫ್‌ ದಿ ಥಾರ್ಡ್‌ ಡೈನೆಸ್ಸಿ 
ಆಫ್‌ ವಿಜಯನಗರ” ಎಂಬ ಕೃತಿಯಲ್ಲಿ ಶಾಸನಗಳನ್ನು, ವಿದೇಶಿ ಪ್ರವಾಸಿಗರ ದಾಖಲೆಗಳನ್ನು, 
ಸಮಕಾಲೀನ ಸಾಹಿತ್ಯ ಕೃತಿಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾಯಂಕರ ಪದ್ದತಿಯ 


el 


ರೂಪವನ್ನು ಗುರುತಿಸಿದ್ದಾರೆ. ವಿಜಯನಗರ ಅರಸರಿಂದ ಭೂಮಿಯನ್ನು ಪಡೆದು ತೆರಿಗೆ ಮತ್ತು 


ಎ 


ನಿಕ ಸೇವೆಯನ್ನು ನಾಯಕರು ವಿಜಯನಗರ ಅರಸರಿಗೆ ನೀಡಬೇಕಾಗಿತ್ತು ಹಾಗೂ ವಿಜಯನಗರ 
ಅರಸರು ಮತ್ತು ಜನ ಸಾಮಾನ್ಯ ಮಧ್ಯ ಕೊಂಡಿಯಂತೆ ಕಾರ್ಯ ನಿರ್ವಹಿಸುತ್ತಿದ್ದರು ಎಂದು 
ವಿವರಿಸಿದ್ದಾರೆ. ಬರ್ಟನ್‌ ಸ್ಟೇನ್‌ ರವರ ಪೆಜೆಂಟ್‌ ಸ್ಟೇಟ್‌ ಅಂಡ್‌ ಸೊಸೈಟಿ ಇನ್‌ ಮೆಡಿವಲ್‌ 
ಸೌತ್‌ ಇಂಡಿಯ, ಕೃತಿಯಲ್ಲಿ ಸೆಗ್‌ ಮೆಂಟರಿ ಸ್ಪೇಟ್‌ ಅಥವಾ ಖಂಡಾಂತರ ರಾಜ್ಯ ಎಂಬ 
ವಾದವನ್ನು ಮಂಡಿಸಿದ್ದಾರೆ. ಹಾಗೂ ವಿಜಯನಗರವು ಚೋಳ ಮಾದರಿಯ ಸರಕಾರ 
ಪದ್ಧತಿಯನ್ನು ಹೋಲುತ್ತದೆ ಎಂದು ವಾದಿಸಿದ್ದಾರೆ. ಜಪಾನಿನ ಇತಿಹಾಸಕಾರ ನೊಬ್ಬರು 
ಕರಾಷಿಮಾ ರವರು ಕನ್‌ ಕಾರ್‌ಡೆನ್ಸ್‌ ಆಫ್‌ ನಾಯಕ್ಸ್‌ ದಿ ವಿಜಯನಗರವು ಇನ್ಸ್‌ಸ್ವಿಪಷನ್ಸ್‌ ಇನ್‌ 
ಸೌತ್‌ ಇಂಡಿಯಾ, ಕೃತಿಯು ವಿಜಯನಗರದ ಕಾಲದ ಆಡಳಿತವು ವಿಕೇಂದಿಕರಣವಾಗಿತ್ತು ಎಂದು 
ವಾದಿಸುತ್ತಾ ನಾಯಕರ ವ್ಯವಸ್ಥೆಯು ಪ್ರಾಂತೀಯ ಮಟ್ಟದಲ್ಲಿ ಹೇಗೆ ವಿಸ್ತರಿಸಲ್ಪಟ್ಟಿತು ಮತ್ತು 
ನಾಯಕರ ಪದ್ಧತಿಯಲ್ಲಿನ ಊಳಿಗಮಾನ್ಯ ಅಂಶಗಳ ಬಗ್ಗೆ ವಿವರಿಸಿದ್ದಾರೆ. ಎ. ವಿ. ವೆಂಕಟರತ್ನಂ 
ರವರು, ವಿಜಯನಗರ ಸಾಮ್ರಾಜ್ಯದ ಸ್ಥಳೀಯ ಸರಕಾರ, ಎಂಬ ಕೃತಿಯಲ್ಲಿ ವಿಜಯನಗರ ಕಾಲದ 
ಆಡಳಿತ ವ್ಯವಸ್ಥೆ, ಕೇಂದ್ರ ಸರ್ಕಾರ, ಪ್ರಾಂತ್ಯ ಸರ್ಕಾರ, ಗ್ರಾಮಗಳು, ಅಗ್ರಹಾರಗಳು, ಮಹಾನಾಡು, 
ನಾಡು ಪಟ್ಟಣಗಳು ಮತ್ತು ಶ್ರೇಣಿಗಳ ಬಗ್ಗೆ ಮಾಹಿತಿ ನಿಡುವುದರೊಂದಿಗೆ ಪ್ರಾಂತೀಯ ಮಟ್ಟದ 


ನಾಯಕತನ ಪದ್ಧತಿಯ ಬಗ್ಗೆ ಸಂಕೀಪವಾಗಿ ವಿವರಿಸಿದಾರೆ. 


ಉಲ ವ [%) 


ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೆಚ್ಚು ಹೆಚ್ಚು ಕೃತಿಗಳು ಪ್ರಕಟಗೊಂಡಿವೆ ಅದೇ ರೀತಿ 
ತಮಿಳು ಪ್ರದೇಶ ಮತ್ತು ತೆಲುಗು ಪ್ರದೇಶದಲ್ಲಿ ಪ್ರಾದೇಶಿಕ ಮಟ್ಟದ ಸಂಶೋಧನೆಗಳು 
ನಡೆಯುವುದರ ಮುಖಾಂತರ ತೆಲುಗು ಮತ್ತು ತಮಿಳು ಪ್ರದೇಶದ ಪ್ರಾದೇಶಿಕ ಮಟ್ಟದ ಕೃತಿಗಳು 
ಪ್ರಕಟಗೊಂಡಿವೆ. ಆದರೆ ಕನ್ನಡ ಪ್ರದೇಶವು ವಿಜಯನಗರದ ಹೃದಯ ಭಾಗವಾಗಿದ್ದು. ಕನ್ನಡ 
ಪ್ರದೇಶದ ನಾಯಕ ಮನೆತನಗಳ ಬಗ್ಗೆ ಲೇಖನಗಳು ಮತ್ತು ಕೆಲವು ನಾಯಕ ಪಾಳಯಗಾರರ 


15 


ಬಗ್ಗೆ ಬಿಡಿ ಬಿಡಿ ಯಾದ ಸಂಶೋಧನೆಗಳು ನಡೆದಿವೆ ಇವುಗಳನ್ನು ಹೊರತುಪಡಿಸಿದರೆ ಸಮಗವಾಗಿ 
ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಆಳ್ಗಿಕೆಯ ಬಗ್ಗೆ ಸಂಶೋಧನೆ ನಡೆಯದೇ ಇರುವುದು 
ಬಹುದೊಡ್ಡ ಕೊರತೆಯಾಗಿದೆ. ಈ ಎಲ್ಲಾ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ವಿಜಯನಗರ 
ಮತ್ತು ವಿಜಯನಗರೋತ್ತರ ಕಾಲದಲ್ಲಿ ಲಭ್ಯವಿರುವ ಆಕಾರಗಳನ್ನು ಬಳಸಿಕೊಂಡು ವಿಜಯನಗರ 
ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಆಳ್ಗಿಕೆ ಎಂಬ ವಿಷಯವನ್ನು ಕುರಿತು 
ಸಂಶೋಧನೆ ಕೈಗೊಳ್ಳಲಾಗಿದೆ. 


1.5 ಅಧ್ಯಯನದ ವಿಂಗಡಣೆ 


ಪ್ರಸ್ತುತ ಅಧ್ಯಯನದ ವಿಷಯವನ್ನು ಅಧ್ಯಯನದ ಅನುಕೂಲಕ್ಕಾಗಿ ಏಳು ಅಧ್ಯಾಯಗಳಾಗಿ 
ವಿಂಗಡಿಸಲಾಗಿದೆ. ಪ್ರಶಿಯೋಂದು ಅದ್ಯಾಯವು ಉಪಶೀರ್ಷಿಕೆಗಳನ್ನು ಒಳಗೋಂಡಿದೆ. 


ಮೋದಲನೇ ಅಧ್ಯಾಯವು ಅಧ್ಯಯನದ ಉದ್ದೇಶ, ವ್ಯಾಪ್ತಿ ಮತ್ತು ಸ್ವರೂಪ, ಅಧ್ಯಯನದ 
ವಿಧಾನ ಹಾಗೂ ಇದುವರೆಗೂ ನಡೆದಿರುವ ಅಧ್ಯಯನದ ಸಾಹಿತ್ಯ ಸಮೀಕ್ಷೆ ಮತ್ತು ಅಧ್ಯಯನದ 
ವಿಂಗಡಣೆಯನ್ನು ಒಳಗೊಂಡಿದೆ. 


ಎರಡನೇ ಅಧ್ಯಾಯವು ವಿಜಯನಗರ ಕಾಲದ ಆಮರನಾಯಕ ಪದ್ಧತಿಯ ಉಗಮ 
ಸ್ಪರೂಪ, ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ನಾಯಕ ಮನೆತನಗಳು, ಹಾಗೂ ನಾಯಕ ಮನೆತನಗಳಲ್ಲಿ 
ಊಳಿಗಮಾನ್ಯ ಅಂಶಗಳನ್ನು ವಿವರಿಸಲಾಗಿದೆ. 


ಮೂರನೇ ಅಧ್ಯಾಯವು ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ 
ರಾಜ್ಯ ವ್ಯವಸ್ಥೆ ನಾಯಕ ಮನೆತನಗಳ ನೇಮಕ ವಿಧಾನ, ಆಡಳಿತ ವ್ಯವಸ್ಥೆ, ಕೇಂದ್ರಾಡಳಿತ, 
ಪ್ರಾಂತ್ಯಾಡಳಿತ, ಗ್ರಾಮಾಡಳಿತ, ಆಡಳಿತ ವಿಭಾಗಗಳು, ನ್ಯಾಯಾಡಳಿತ, ಹಾಗೂ ಸೈನ್ಯಾಡಳಿತವನ್ನು 


ವಿವರಿಸಲಾಗಿದೆ. 


ನಾಲ್ಕನೇ ಅಧ್ಯಾಯವು ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ 
ಆರ್ಥಿಕತೆ, ಕೃಷಿ ವ್ಯವಸ್ಥೆ, ನೀರಾವರಿ ವ್ಯವಸ್ಥೆ, ತೆರಿಗೆ ವ್ಯವಸ್ಥೆ, ವ್ಯಾಪಾರ ಮತ್ತು ವಹಿವಾಟುಗಳ 


ವಿವರಣೆಯನ್ನು ಒಳಗೋಂಡಿದೆ. 


ಐದನೇ ಅಧ್ಯಾಯವು ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ 
ಸಾಮಾಜಿಕ ರಚನೆ, ಕುಟುಂಬ ವ್ಯವಸ್ಥೆ, ಮಹಿಳೆಯರ ಸ್ಥಾನಮಾನಗಳು, ಮೌಡ್ಯಚರಣೆಗಳು, ಹಬ್ಬ- 


16 


ಹರಿದಿನಗಳು, ಜಾತ್ರಾ-ಉತ್ಸವಗಳು, ಆಹಾರ ಪದ್ಧತಿ, ಉಡುಗೆ-ತೊಡುಗೆ, ಮನೋರಂಜನೆಗಳು, 
ಸಾಹಿತ್ಯ ಮತ್ತು ಶಿಕ್ಷಣವನ್ನು ವಿವರಿಸಲಾಗಿದೆ. 


ಆರನೇ ಅಧ್ಯಾಯವು ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ 
ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ಅಂದರೆ ವೈಷ್ಣವ, ಶೈವ, ವೀರಶೈವ, ಜೈನ ಹಾಗೂ ಇತರೆ ಧರ್ಮಗಳು 
ಅಂದಿನ ಕಾಲದಲ್ಲಿ ಪ್ರಚಲಿತದಲ್ಲಿದ್ದು ಅವುಗಳು ಹೇಗೆ ಸಮಾಜದಲ್ಲಿ ಅಸ್ಥಿತ್ವದಲ್ಲಿದ್ದವೆಂಬುದನ್ನು 
ಒಳಗೊಂಡಿದೆ. 


ಏಳನೇ ಅಧ್ಯಾಯನವು ಉಪಸಂಹಾರವಾಗಿದ್ದು, ಅಧ್ಯಯನದ ಫಲಿತಗಳನ್ನು ಹಾಗೂ 
ಅನುಬಂಧದಲ್ಲಿ ಕೊಡಲಾದ, ಗಂಥಸೂಚಿ, ನಕ್ಷೆಗಳು, ವಂಶಾವಳಿಗಳು, ಛಾಯಾಚಿತ್ರಗಳನ್ನು 
ಒಳಗೊಂಡಿರುತ್ತದೆ. 


17 


ಅಧ್ಯಾಯ-2 


ವಿಜಯನಗರದ ಕಾಲದ ಅಮರನಾಯಕ ಪದ್ಧತಿಯ ಸರೂಪ 


ವ 


2.1 ಅಮರನಾಯಕ ಪದ್ಧತಿಯ ಉಗಮ: 


ವಿಜಯನಗರ ಮತ್ತು ವಿಜಯನಗರೋತ್ತರ ಕಾಲದಲ್ಲಿ ನಾಯಕತನ ಪದ್ಧತಿಯು 
ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ನಾಯಂಕರ ಪದ್ಧತಿ ಮೊದಲು ಎಲ್ಲಿ ಯಾವಾಗ ಆರಂಭವಾಯಿತು 
ಎಂದು ನಿಖರವಾಗಿ ಹೇಳುವುದು ಕಷ್ಟಸಾಧ್ಯ ನಾಯಂಕರ ಪದ್ದತಿಗೆ ಒಂದು ಸ್ಪಷ್ಟವಾದ ರೂಪವನ್ನು 
ವಾರಂಗಲ್ಲಿನ ಕಾಕತೀಯರ ಕಾಲದಲ್ಲಿ ಕಾಣಬಹುದಾಗಿದೆ! ತಮಿಳು ಪ್ರದೇಶದ ಶಾಸನಗಳಲ್ಲಿ 
ನಾಯಕ್ಕತ್ತಂ” ತೆಲುಗು ಪ್ರದೇಶದ ತೆಲುಗು ಭಾಷೆ ಶಾಸನಗಳಲ್ಲಿ ನಾಯಂಕರ” ಹಾಗೂ ಕನ್ನಡ 
ಪ್ರದೇಶದ ಕನ್ನಡ ಭಾಷೆ ಶಾಸನಗಳಲ್ಲಿ ನಾಯಕತನ ಅಥವಾ ನಾಯಕ" ಎಂಬುದಾಗಿ 


ಉಲ್ಲೇಖವಾಗಿದೆ. 


ವಿಜಯನಗರ ಕಾಲದಲ್ಲಿ ದಂಡನಾಯಕ". ಮಹಾಮಂಡಲೇಶ್ವರ್‌, ಶ್ರೀಮಹಾ 
ನಾಯಕಾಚಾರ್ಯಗ',  ಮಹಾಅರಸು" ಒಡೆಯರ್‌” ಇನ್ನೂ ಮುಂತಾದ ಹೆಸರುಗಳಿಂದ 
ಗುರುತಿಸಿದ್ದಾರೆ. ಅಮರನಾಯಕತನ ಎಂದರೆ, ಒಬ್ಬ ಅರ್ಹ ವ್ಯಕ್ತಿಗೆ ನಿರ್ದಿಷ್ಟಪಡಿಸಿದ ಭೂ 
ಪ್ರದೇಶವನ್ನು ನೀಡುವುದಾಗಿದೆ. ಆ ಭೂಪ್ರದೇಶವನ್ನು ಪಡೆದ ವ್ಯಕ್ತಿಯು ಅದಕ್ಕೆ ಪ್ರಶಿಯಾಗಿ ತನ್ನ 
ಸಾರ್ವಭೌಾಮನಿಗೆ ನಿಗದಿಪಡಿಸಿದ ಸೈನ್ಯವನ್ನು ಆ ಪ್ರದೇಶದ ಕಂದಾಯವನ್ನು ತೆರಿಗೆ ರೂಪದಲ್ಲಿ 
ಸಂಗಹಿಸಿ 1/3 ಭಾಗವನ್ನು ಪ್ರತಿ ವರ್ಷ ಸೆಪ್ಪಂಬರ್‌ ತಿಂಗಳಿನಲ್ಲಿ ನೀಡಬೇಕಾಗಿತ್ತು. ಹೀಗೆ 
ಅಮರನಾಯಕರು ಜನ ಸಾಮಾನ್ಯರ ಮತ್ತು ಸಾರ್ವಭೌಮರ ಮಧ್ಯಕೊಂಡಿಯಂತೆ ಕಾರ್ಯ 
ನಿರ್ವಹಿಸುತ್ತಿದ್ದರು. ಈ ಅಮರನಾಯಕರು ತದ ನಂತರದ ಕಾಲದಲ್ಲಿ ಜನರಿಂದ ಪಾಳಯಗಾರರು 
ಎಂಬುದಾಗಿ ಪ್ರಸಿದ್ದಿಯನ್ನು ಪಡೆದಿದ್ದಾರೆ. ಈ ಅಮರನಾಯಕರು ತಮಿಳು ಭಾಷೆಯಲ್ಲಿ 
ಪಾಲೈಕ್ಟಾರನ್‌, ತೆಲುಗು ಭಾಷೆಯಲ್ಲಿ ಪಾಳೆಯಗಾಡು, ಅದೇ ರೀತಿಯಾಗಿ ಕನ್ನಡ ಪ್ರದೇಶದ 
ಪಾಳೆಯಪಟ್ಟುಗಳನ್ನು ಆಳ್ಗಿಕೆ ಮಾಡುತ್ತಿರುವ ಅಮರನಾಯಕರಿಗೆ ಪಾಳೆಯಗಾರ ಎಂದು 
ಕರೆಯಲಾಗಿದೆ. ಆದರೆ ಲಭ್ಯವಿರುವ ಶಾಸನಗಳಲ್ಲಿ ಅಮರನಾಯಕ', ನಾಯಕ" ನಾಯಕತನಕ್ಕೆ” 
ಎಂಬುವುದಾಗಿ ಕರೆಯಲಾಗಿದೆ, ಆದರೆ ಎಲ್ಲಿಯೂ ಸಹ ಪಾಳೆಯಗಾರರೆಂಬುದಾಗಿ ಶಾಸನಗಳಲ್ಲಿ 
ಕಂಡುಬರುವುದಿಲ್ಲ. ಅವರು ಹೊಂದಿರುವ ಭೂ ಪ್ರದೇಶಕ್ಕೆ ಅಮರಮಾಗಣಿ", ಅಮರ ಮಹಲೆ”, 
ಅಮರಂ, ಅಮರಅಂಬಲಿ, ಅಮರ ಪಂದೆಯನಾಯಕ, ಅಮರನಾಯಕರ'" ಎಂದು ವಿವಿಧ 
ರೀತಿಯಲ್ಲಿ ಕರೆಯುತ್ತಿದ್ದರು. ಅಮರನಾಯಕರು ಯಾವುದೇ ಒಂದು ಸಮುದಾಯ ಅಥವಾ 


18 


ಜಾತಿಗೆ ಸೇರಿದವರಲ್ಲಾ ರಾಜವಾಂಚಿಕಮುವಿನಲ್ಲಿ ರೆಡ್ಡಿ ಮತ್ತು ಕಮ್ಮ ಸಮುದಾಯದ ಪ್ರಸ್ಥಾಪವಿದೆ. 
ಅದೇ ರೀತಿ ಕನ್ನಡ ಪ್ರದೇಶದ ಅಮರ ನಾಯಕರಲ್ಲಿ ಲಿಂಗಾಯಿತ, ಬೇಡ, ಗೌಡ, ಕುರುಬ, 
ಗೊಲ್ಲ, ಇತ್ಯಾದಿ ತಮಿಳು ಪ್ರದೇಶದಲ್ಲಿ ಕಳ್ಳರ್‌ ಮತ್ತು ಮಾರ್ದಾರ್‌, ಎಂದು ಗುರುತಿಸಲಾಗಿದೆ, 
ವಿಜಯನಗರ ಸಾಮ್ರಾಜ್ಯ ವಿಶಾಲವಾಗಿದ್ದರಿಂದಾಗಿ ಅಮರನಾಯಕರ ಆಯ್ಕೆಯಲ್ಲಿ ಯಾವುದೇ 
ರೀತಿಯಾದ ಭಾಷೆ, ಪ್ರದೇಶ, ಸಮುದಾಯ ಜಾತಿಯನ್ನು ಪರಿಗಣಿಸುತ್ತಿರಲಿಲ್ಲಾ ಆ ವ್ಯಕ್ತಿಯ 
ಅರ್ಹತೆ ಧೈರ್ಯ ಸಾಹಸಗಳನ್ನು ಪರಿಗಣಿಸಿ ಅಮರ ನಾಯಕರನ್ನು ಆಯ್ಕೆ ಮುಡುತ್ತಿದ್ದರು 
ಆದ್ದರಿಂದಲೇ ಧೈರ್ಯ ಮತ್ತು ಸಾಹಸಗಳಿಗೆ ಹೆಸರುಗಿದ್ದ ಬೇಡ ಸಮುದಾಯದವರೆ ಹೆಚ್ಚಿನ 
ಸಂಖ್ಯೆಯಲ್ಲಿ ಅಮರನಾಯಕರಾಗಿ ಆಯ್ಕೆಯಾಗಿದ್ದಾರೆ". ಈ ಅಮರನಾಯಕ ವ್ಯವಸ್ಥೆಯನ್ನು 


ಕುರಿತು ವಿದ್ವಾಂಸರ ವಿಭಿನ್ನ ಅಭಿಪ್ರಾಯವನ್ನು ಕೆಳಕಂಡಂತೆ ಕಾಣಬಹುದಾಗಿದೆ 


1. ಬರ್ಟನ್‌ ಸ್ಟೈನ್‌ರವರು”, “ನಾಯಕರು ಪ್ರಾದೇಶಿಕವಾಗಿ ಪರಿಪೂರ್ಣ ಸ್ವತಂತ್ರ ಸೈನಿಕ 
ಮುಖ್ಯಸ್ಥರಾಗಿದ್ದು ಕ್ರಿ ಶ 15 ಮತ್ತು 16ನೇ ಶತಮಾನದಲ್ಲಿ ಬಹುಮುಖ್ಯವಾದ 
ಪ್ರದೇಶಗಳಲ್ಲಿ ರಾಜ್ಯಾಧಿಕಾರ ನಡೆಸುತ್ತಿದ್ದರು” ಎಂದಿದ್ದಾರೆ. 

2. ನ್ಯೂನಿಜ್‌ ರವರು” “ವಿಜಯನಗರದಲ್ಲಿ ನಾಯಕರಿಗೆ ರಾಜ್ಯವನ್ನು ಹಂಚಿಕೊಟ್ಟು ರಾಜನು 
ರಾಜ್ಯಭಾರ ನಡೆಸುತ್ತಾನೆ. ಅವರು ತಮ್ಮ ರಾಜ್ಯದ ಭಾಗಕ್ಕೆ ತಕ್ಕಂತೆ ಕೊಡಬೇಕಾದ 


ಕಪ್ಪಕಾಣಿಕೆಗಳು ಮತ್ತು ಹೊಂದಿರಬೇಕಾದ ಸೈನ್ಯವನ್ನು ನಿರ್ಧರಿಸುತ್ತಾನೆ” ಎಂದಿದ್ದಾರೆ. 


3. ಟಿ. ವಿ. ಮಹಾಲಿಂಗಂ, ರವರು" 'ಭೂಮಿಯೆಲ್ಲವೂ ರಾಜನಿಗೆ ಸೇರಿದ್ದು ಅವನು ಅದನ್ನು 
ತನ್ನನ್ನು ಅವಲಂಬಿಸಿದವರಿಗೆ ಹಂಚುತ್ತಿದ್ದನು. ಹಾಗೆಯೇ ಭೂಮಿಯನ್ನು ರಾಜನಿಂದ 
ಪಡೆದುಕೊಂಡವರನ್ನು ನಾಯಕರೆಂದು ಕರೆಯುತ್ತಿದ್ದರು”. 


4. ಎ. ವಿ. ವೆಂಕಟರತ್ನಂ, ರವರು” ನಾಯಕರನ್ನು ಊಳಿಗಮಾನ್ಯ ದೊರೆಗಳೆಂದು ಪರಿಗಣಿಸಿ 
“ವಿಜಯನಗರ ಸಾಮ್ರಾಜ್ಯದಲ್ಲಿ ಭಾಗಶಃ ಸ್ಥಾತಂತ್ಯವನ್ನು ಹೊಂದಿದ್ದ ಸಾಮಂತರಿದ್ದು 
ಅವರನ್ನು ನಾಯಕ, ದಂಡನಾಯಕ, ಮಂಡಲೇಶ್ವರ, ರಾಜ, ಮಹಾರಾಜ, ಒಡೆಯರ್‌ 
ಮುಂತಾದ ಹೆಸರುಗಳಿಂದಕರೆಯುತ್ತಿದ್ದರು. ಅವರಿಗೆ ಸಮ ದರ್ಜೆಯ ಅಧಿಕಾರವಿದ್ದಿತು. 
ಇವರಿಗೆ ರಾಜನು ಸೈನಿಕ ಸೇವೆಯನ್ನು 

ಕೊಡುತ್ತಿದ್ದನು. ಹೀಗೆ ರಾಜನಿಂದ ಭೂಮಿಯನ್ನು ಪಡೆದವರಿಗೆ ನಾಯಕರು ಎಂದು 


ಸಲ್ಲಿಸಬೇಕೆಂಬ ಷರತ್ತಿನ ಮೇರೆಗೆ ಭೂಮಿಯನ್ನು 


ಅವರ ಪ್ರದೇಶಗಳನ್ನು ಅಮರಂ ಅಥವಾ ನಾಯಕಟ್ಟನಂ ಎಂದು ಕರೆಯಲಾಗಿದೆ” 


ಎಂದಿದಾರೆ. 
[8] 


19 


ನೊಬೊರು ಕರಷಿಮಾ ರವರು” “ವಿಜಯನಗರ ಸಾಮ್ರಾಜ್ಯವು ಉಚ್ಛ್ರಾಯ 
ಸ್ಥಿತಿಯಲ್ಲಿದ್ದಾಗ ನಾಯಕರು ಕೇಂದ್ರ ಸರ್ಕಾರದ ಹಿಡಿತದಲ್ಲಿದ್ದು ಒಟ್ಟು ಆದಾಯದ ಅರ್ಧ 
ಭಾಗವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಉಳಿದ ಆದಾಯದಲ್ಲಿ ರಾಜನ ಪರವಾಗಿ 
ಯುದ್ದಮಾಡಲು ಸೈನ್ಯ ಸಂಘಟಿಸಬೇಕಾಗಿತ್ತು, ಆದಾಗ್ಯೂ ನಾಯಕರು ಆ ಕಾಲದ 
ರಾಜಕೀಯ ಪರಿಸ್ಸಿತಿಯಿಂದ ಸೈನ್ಯ ಸಂಘಟಿಸಬೇಕಾಗಿತ್ತು. ಮತ್ತು ನಾಯಕರು ಆ ಕಾಲದ 
ರಾಜಕೀಯ ಪರಿಸ್ಥಿತಿಯಿಂದ ಲಾಭ ಪಡೆದು ಧಾನ-ದತ್ತಿಗಳನ್ನು ಕೊಡುವುದರ ಮೂಲಕ 


ಅಸಾಧಾರಣವಾಗಿ ತಮ್ಮ ಅಧಿಕಾರವನ್ನು ವಿಸ್ತರಿಸಿಕೊಂಡರು” ಎಂದು ವಿಶ್ಲೇಷಿಸಿದ್ದಾರೆ. 


ಹೆಚ್‌.ಜೆ. ರಂಗಸ್ತಾಮಿ ಅಯ್ಯಂಗಾರ್‌ರವರು* "ನಾಯಕರು ಸಣ್ಣಪುಟ್ಟ ಪ್ರಾಂತ್ಯಗಳಲ್ಲಿ 
ಸರ್ವತಂತ್ರ ಸ್ವತಂತ್ರವಾಗಿ ರಾಜರಂತೆ ಬಿರುದಾವಳಿ ಧರಿಸಿ ಪರಮಾಧಿಕಾರವನ್ನು 


ನಡೆಸುತ್ತಿ ರು” ಎಂದು ಹೇಳಿದ್ದಾರೆ. 


ನಿಕೋಲಸ್‌ ಬಿ. ಡರ್ಕ್‌ ರವರು” "ನಾಯಕರು ಅವರವರ ಪ್ರದೇಶಗಳಲ್ಲಿ ತಮನ್ನು 
ರಾಜರೆಂದು ಕರೆದುಕೊಳ್ಳುತ್ತಿದ್ದರು. ಆರಂಭದಲ್ಲಿ ಇದೊಂದು ಬಿರುದಾವಳಿಯಾಗಿದ್ದು, 
ಕಾಲಾನಂತರ ಸಣ್ಣರಾಜ್ಯಗಳಾಗಿ ಮಾರ್ಪಾಡಾದವು. ಮೂರು ಹಳ್ಳಿಗಳಿಂದ ಹಿಡಿದು ಎರಡು 
ಸಾವಿರ ಚದುರ ಮೈಲಿಗಳ ವಿಸ್ತೀರ್ಣ ಪ್ರದೇಶಗಳಲ್ಲಿ ಇವರ ರಾಜ್ಯಗಳಿದ್ದವು” ಎಂದು 


ಹೇಳಿದಾರೆ. 
[R) 


ಸಾಲೆತ್ತೂರ್‌ ರವರು* “ದಂಡನಾಯಕರ ಅಧೀನಕ್ಕೆ ಒಳಪಟ್ಟಿರುವ ಇತರೆ ಅಧಿಕಾರಿ 
ವರ್ಗವನ್ನು ನಾಯಕ ಎಂದು ಹೇಳಿದ್ದಾರೆ”. 


ಎ. ಕೃಷ್ಣಸ್ತಾಮಿ ರವರು”' “ನಾಯಕ ಎಂಬುವುದು ಸೈನ್ಯದ ಮುಖಂಡನ ಹೆಸರು ಅವನು 
ಭೂ ಹಿಡುವಳಿ ಪ್ರದೇಶವನ್ನು ಪಡೆದಿರಬೇಕು, ವೈಯಕ್ತಿಕ ಹೆಸರಿನ ಜೊತೆಗೆ ನಾಯಕ 


ಎಂಬ ಗೌರವಾನ್ವಿತ ಪದವು ಸೇರಿರಬೇಕು” ಎಂದಿದ್ದಾರೆ. 


. ಲಕ್ಷ್ಮಣ ತೆಲಗಾವಿ ರವರು “ನಾಯಕನು ಮೂಲತಃ ಸೈನಿಕ ಸೇವೆಯನ್ನು ಸಲ್ಲಿಸುವ 


ಮುಖಂಡನಾಗಿರುತ್ತಿದ್ದ ಇದಕ್ಕಾಗಿ ಅವನಿಗೆ ಅಮರಂ ಅಥವಾ ಶಾಸ್ತತ ಉಂಬಳಿಯನ್ನು 
ಹಾಕಿಕೊಡಲಾಗುತ್ತಿತ್ತು ಅಂದರೆ ಸಾಮ್ರಾಜ್ಯಕ್ಕೆ ಅಥವಾ ಸರಕಾರಕ್ಕೆ ನಿಯಮಿತವಾಗಿ 
ಸೈನ್ಯವನ್ನು ನಿರ್ಧಿಷ್ಟ ಸಂಖ್ಯೆಯ ಕಾಲಾಳು, ಕುದುರೆ, ಆನೆ, ಇತ್ಯಾದಿ ಸೈನ್ಯ ಸಾಮಗಿಗಳನ್ನು 
ಪೂರೈಸುವ ಕರಾರಿನ ಮೇಲೆ ರಾಜನಿಂದ ಒಂದು ಅಥವಾ ಹಲವಾರು ಗ್ರಾಮಗಳನ್ನು 


20 


ಉಂಬಳಿ/ಇನಾಮಾಗಿ ಪಡೆಯುತ್ತಿದ್ದ ಸ್ಥಳೀಯ ಅಧಿಕಾರಿಯೇ ನಾಯಕತನ ಅಥವಾ 


ನಾಯಂಕರನ್‌ ವ್ಯವಸ್ಥೆ” ಎಂದಿದ್ದಾರೆ. 


11. ಡಿ. ಎನ್‌ ಯೋಗೀಶ್ನರಪ್ಪ ರವರು” “ನಾಯಕತನಕ್ಟಾಗಿ ರಾಜನಿಂದ ಭೂಮಿಯನ್ನು 
ಪಡೆದು ಅವನ ನಿಯಂತ್ರಣದಲ್ಲಿ ತನಗೆ ವಹಿಸಿದ ಪ್ರದೇಶದಲ್ಲಿ ಸಣ್ಣ ರಾಜರಂತೆ ಆಳ್ಲಿಕೆ 
ಮಾಡುತ್ತಿದ್ದವರನ್ನು ನಾಯಕರೆಂದು ಕರೆಯಬಹುದು, ವೈಯಕ್ತಿಕ ಹೆಸರಿನ ಜೊತೆ ನಾಯಕ 


ಪದ ಸೇರಿದವರೆಲ್ಲ ನಾಯಕರಾಗುವುದಿಲ್ಲ” ಎಂದಿದ್ದಾರೆ. 


12. ಹೆಚ್‌. ಎನ್‌ ಸುಜಾತ ರವರು್‌ “ಪಾಳೆಯಗಾರರು ರಾಜರಿಗೆ ಅಧೀನರೆಂಬುವುದೇ 
ಅವರಿಗೂ ರಾಜರಿಗೂ ಇದ್ದ ವ್ಯತ್ಯಾಸ ತಮ್ಮ ಪಾಳೆಯಪಟ್ಟು ಎಷ್ಟೇ ಚಿಕ್ಕದಾದರೂ ಇವರ 
ವರ್ತನೆ ರಾಜರಂತೆಯೇ ಇರುತ್ತಿತ್ತು. ತಮ್ಮ ಪಾಳೆಯಪಟ್ಟಿನ ಒಟ್ಟು ಆದಾಯದ ಒಂದು 
ಭಾಗವನ್ನು ತಾವು ಅಧೀನರಾಗಿದ್ದ ರಾಜರಿಗೆ ಕಾಲಕಾಲಕ್ಕೆ ಸಲ್ಲಿಸುತ್ತಿದ್ದರು. ರಾಜರಿಗೆ 
ಯುದ್ದ ಸಂದರ್ಭಗಳಲ್ಲಿ ಸಹಾಯ ಮಾಡುವುದು ಅವರ ಕರ್ತವ್ಯವಾಗಿತ್ತು” ಎಂದು 


ಹೇಳಿದಾರೆ. 
[R) 


ಈ ಮೇಲಿನ ಹೇಳಿಕೆಗಳಿಂದ ತಿಳಿಯುವುದೇನೆಂದರೆ ವಿಜಯನಗರ ಸಾಮ್ರಾಜ್ಯವು 
ದಕ್ಷಿಣ ಭಾರತದ ಬಹುತೇಕ ಭಾಗದಲ್ಲಿ ವಸರಿಸಲ್ಲಟ್ಟಿದ್ದು, ಇದನ್ನು ಕೇಂದ್ರ ಸರ್ಕಾರದ 
ಮೂಲಕ ರಾಜ ಮೂತ್ರ ನಿಯಂತ್ರಿಸಲು ಸಾಧ್ಯವಾಗದ ಕಾರಣ ಆ ಕಾಲದಲ್ಲಿ ವಿವಿಧ 
ಪ್ರದೇಶಗಳಲ್ಲಿರುವ ಅರ್ಹತೆಯುಳ್ಳ ಕೆಲವು ವ್ಯಕ್ತಿಗಳ ಧೈರ್ಯ ಮತ್ತು ಸಾಹಸಗಳನ್ನು 
ಮೆಚ್ಚಿ ಕೆಲವು ಭೂ ಪ್ರದೇಶಗಳನ್ನು ನೀಡುವುದರೊಂದಿಗೆ ಅವರಿಗೆ ಅವಶ್ಯಕತೆ ಇದ್ದಾಗ 
ಸೈನ್ಯ ಸೇವೆಯನ್ನು ಪೂರೈಸುವುದರೊಂದಿಗೆ ಭೂ ಪ್ರದೇಶದ ಕಂದಾಯವನ್ನು ಸಂಗಹಿಸಿ 
1/3 ಭಾಗವನ್ನು ಪ್ರತಿ ವರ್ಷ ವಿಜಯನಗರ ಅರಸರಿಗೆ ಕೊಡಬೇಕಾಗಿತ್ತು ಮತ್ತು 
ವಿಜಯನಗರ ಅರಸರಿಗೆ ಈ ಎಲ್ಲಾ ನಾಯಕ ಮನೆತನಗಳು ವಿಧೇಯರಾಗಿರಬೇಕಾಗಿತ್ತು. 


22 ಸೈದ್ದಾಂತಿಕ ನೆಲೆಗಟ್ಟಿನಲ್ಲಿ ಅಮರನಾಯಕ ಮನೆತನಗಳು: 


ವಿಜಯನಗರ ಆಡಳಿತದ ಬಗ್ಗೆ ಅನೇಕ ವಿದ್ವಾಂಸರು ಅಧ್ಯಯನ ನಡೆಸಿದ್ದು ವಿಜಯನಗರ 
ಕಾಲದಲ್ಲಿನ ಆಳ್ಗಿಕೆಯನ್ನು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯವನ್ನು ಸೈದ್ಧಾಂತಿಕ 
ನೆಲೆಗಟ್ಟಿನಲ್ಲಿ ವಿವರಿಸಿದ್ದಾರೆ. 


21 


1. ಕೇಂದ್ರಿಕೃತ ಪ್ರಭುತ್ವ ಸಿದ್ದಾಂತ 


ಈ ಸಿದ್ಧಾಂತವನ್ನು ಕೆ.ಎ. ನೀಲಕಂಠಶಾಸ್ತ್ರಿ ರವರು ಮಂಡಿಸಿದ್ದಾರೆ. ವಿಜಯನಗರ ಆಡಳಿತ 
ವ್ಯವಸ್ಥೆಯು ಕೇಂದ್ರಿಕ್ಕತವಾದ ಆಡಳಿತವನ್ನು ಹೊಂದಿದೆ ಎಂಬುದಾಗಿ ಅಭಿಪ್ರಾಯಿಸಿದ್ದಾರೆ. ಅಂದರೆ 
ವಿಜಯನಗರ ಸಾಮ್ರಾಜ್ಯದ ಎಲ್ಲಾ ಆಡಳಿತವು ಕೇಂದ್ರದ ಅಧೀನಕ್ಕೆ ಒಳಪಟ್ಟಿರುತ್ತದೆ. ರಾಜನು 
ಕೇಂದ್ರದಿಂದ ಹಿಡಿದು ಪಾಂತ್ಯಗಳವರೆಗಿನ ಎಲ್ಲಾ ಪ್ರಾಂತ್ಯಾಧಿಕಾರಿಗಳು ರಾಜನಿಗೆ 
ವಿಧೇಯರಾಗಿದ್ದುಕೊಂಡು ಅವನ ಆಜ್ಞೆಯನ್ನು ತಪ್ಪುವಂತಿರಲಿಲ್ಲ ಹಾಗೂ ಸಾಮ್ರಾಜ್ಯದಲ್ಲಿನ 
ಶಾಸನಗಳನ್ನು ಹೊರಡಿಸುವುದು ಮತ್ತು ನಾಣ್ಯಗಳನ್ನು ಅಚ್ಚು ಹಾಕಿಸುವ ಹಾಗೂ ಕಾರ್ಯಕಾರಿ 
ಮತ್ತು ನ್ಯಾಯಾಢಳಿತ ಅಧಿಕಾರಗಳು ಎಲ್ಲಾ ರಾಜನಿಗೆ ಸೇರಿರುತ್ತಿತ್ತು ಸಾಮ್ರಾಜ್ಯದ ಎಲ್ಲಾ 
ಅಧಿಕಾರಿಗಳಿಗು ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನು ನೀಡಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ 
ಜಾರಿಗೆ ತರುವಂತೆ ನಿರ್ದೇಶನ ನೀಡುತ್ತಿದ್ದನು. ರಾಜನಿಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡಲು 
ಮಂತ್ರಿಮಂಡಲವನ್ನು ಹೊಂದಿದ್ದನು. ಹಾಗಾಗಿ ವಿಜಯನಗರ ಆಡಳಿತವು ಕೇಂದಿಕೃತವಾಗಿತ್ತು 
ಹಾಗೂ ಇದು ಕೇಂದ್ರೀಕೃತ ಮಿಲಿಟರಿ ಪ್ರಧಾನ ರಾಜ್ಯವಾಗಿತ್ತು ಎಂಬುದಾಗಿ ತಮ್ಮ ವಾದವನ್ನು 


ಮಂಡಿಸುತ್ತಾರೆ". 
2. ಘಟಕ ರಾಜ್ಯ ಸಿದ್ದಾಂತ 


ಈ ಸಿದ್ದಾಂತವನ್ನು ಬರ್ಟನ್‌ ಸ್ಟೈನ್‌ ರವರು ಪ್ರತಿಪಾಧಿಸಿದ್ದಾರೆ ಬರ್ಟನ್‌ ಸ್ಟೈನ್‌ 


ವಿಕೇಂದಿಕೃತ ರಾಜ್ಯಾಡಳಿತ ವ್ಯವಸ್ಥೆಯನ್ನು "ಸೆಗ್‌ ಮೆಂಟರಿ ಸ್ಟೇಟ್‌' ಎನ್ನುವ ಹೊಸ ಸಿದ್ದಾಂತವನ್ನು 
ಮಂಡಿಸಿದ್ದಾರೆ. ವಿಜಯನಗರ ಆಡಳಿತವನ್ನು ಭಿನ್ನ ರೀತಿಯಲ್ಲಿ ವಿವರಿಸಿದ್ದಾರೆ. ಸ್ಟೇನ್‌ ರವರು 
ಅರಸ ಕೇಂದ್ರಿತವಾದ ಬರವಣಿಗೆಯ ಬದಲಿಗೆ ರೈತ ಕೇಂದ್ರಿತ ಬರವಣಿಗೆಯನ್ನು ಆಯ್ಕೆ 
ಮಾಡಿಕೊಂಡರು ಘಟಕಗಳಿಂದಾಗಿ ವಿವಿಧ ರೀತಿಯ ಹಲವಾರು ಆಡಳಿತ ಕೇಂದ್ರಗಳು 
ಅಸ್ಥಿತ್ವದಲ್ಲಿದ್ದವು. ಅವುಗಳನ್ನೇ ನಾಡುಗಳೆಂದು ಕರೆಯಲಾಗಿದೆ. ಅವುಗಳಲ್ಲಿ ರೈತರ ವಾಸದ 
ನೆಲೆಗಳಾಗಿ ಹಳ್ಳಿಗಳಿದ್ದವು ಪ್ರತಿ ನಾಡು ಸ್ವತಂತ್ರ ಘಟಕವಾಗಿದ್ದು ಪ್ರತಿಯೊಂದು ನಾಡು ತನ್ನದೇ 
ಆದ ಆಡಳಿತಗಾರರೊಂದಿಗೆ ಸ್ವತಂತ್ರವಾಗಿ ಆಡಳಿತವನ್ನು ಮಾಡುತ್ತಿದ್ದರು. ಇದು ಬರ್ಟನ್‌ ಸ್ಟೈನ್‌ 
ರವರು ಗುರುತಿಸಿದ ವಿಜಯನಗರ ರಾಜ್ಯ ವ್ಯವಸ್ಥೆಯಾಗಿದೆ"? ಮುಂದುವರೆದು ರಾಜನು ಕೇಂದದಲ್ಲಿ 
ಸಂಪೂರ್ಣವಾದ ನೇರ ಅಧಿಕಾರವನ್ನು ಹೊಂದಿದ್ದನು ಆದರೆ ಪ್ರಾಂತ್ಯಗಳಲ್ಲಿ ಸಾಮಂತರು 
ರಾಜನಿಗೆ ವಿದೇಯರಾಗಿದ್ದುಕೊಂಡು ತಮ್ಮ ವ್ಯಾಪ್ತಿಯಲ್ಲಿ ಅಧಿಕಾರವನ್ನು ಚಲಾಯಿಸುತ್ತಿದ್ದರು 
ಇವರು ತಮ್ಮ ಅಧಿಕಾರವನ್ನು ನಾಡು, ಅಗಹಾರ, ದೇವಾಲಯ, ಮಠ, ಗಾಮಗಳಲ್ಲಿ 


22 


ಚಲಾಯಿಸುತ್ತಿದ್ದು ಇವು ಸ್ಥಳೀಯ ಸರ್ಕಾರಗಳಾಗಿವೆ. ಪ್ರಾಂತ್ಯಗಳಲ್ಲಿ ಸಾಮಂತರಿದ್ದು ಅಲ್ಲಿನ 
ಅಧಿಕಾರಗಳಿಂದ ತೆರಿಗೆ ಸಂಗಹ, ನ್ಯಾಯ ತೀರ್ಮಾನ ಇತ್ಯಾದಿ ಕಾರ್ಯಗಳನ್ನು ಅವರೇ 
ಮಾಡಿಕೊಳ್ಳುತ್ತಿದ್ದರು. 


ವಿಜಯನಗರ ಆಡಳಿತವನ್ನು ಬರ್ಟನ್‌ ಸ್ಪೈನ್‌ ರವರು ಘಟಕ ರಾಜ್ಯವೆಂದು ಕರೆಯಲು 
ಮುಖ್ಯ ಕಾರಣ ಅಲ್ಲಿನ ಆಳ್ಳಿಕೆಯು ತುಂಡು ತುಂಡು ಆಗಿ ವಿಭಜಿಸಲಟ್ಟಿತು. ಎಂದಿದ್ದಾರೆ. 
ಪಾಳೆಯಗಾರರು, ಅಮರನಾಯಕರು, ಮಠಗಳು, ಅಗ್ರಹಾರಗಳು, ದೇವಾಲಯಗಳು ಸ್ವಯಂ 
ಆಡಳಿತವನ್ನು ಹೊಂದಿದ್ದು ಸಂಸ್ಥಾನಗಳಲ್ಲಿ ಪಟ್ಟಾಭಿಷೇಕ, ಕಂದಾಯ ಸಂಗಹ, ಸೈನ್ಯ ಸಮಘಟನೆ 
ಇತ್ಯಾದಿ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದರು ಹಾಗೂ ಅಗ್ರಹಾರಗಳಲ್ಲಿ ಬ್ರಾಹ್ನಣರೇ ಎಲ್ಲಾ 
ಆಡಳಿತವನ್ನು ನಿರ್ವಹಿಸುತ್ತಿದ್ದು ರಾಜನು ಯಾವುದೇ ರೀತಿಯಾದ ಹಸ್ತಕ್ಷೇಪವನ್ನು ಮಾಡುತ್ತಿರಲಿಲ್ಲ 
ಆದರೆ ವಿಜಯನಗರ ಅರಸರು ಇವರ ಮೇಲೆ ಅಪ್ರತ್ಯಕ್ಷವಾದ ಹಿಡಿತ ಮತ್ತು ಪಭಬುತ್ತವನ್ನು 
ಹೊಂದಿದ್ದರು. ಎಲ್ಲಾ ನಾಯಕ ಪಾಳಯಗಾರರು ವಿಜಯನಗರದ ರಾಜರು ನಮ್ಮ 
ಸಾರ್ವಭೌಮರೆಂದು ಗೌರವಭಾವದಿಂದ ಕಾಣುತ್ತಿದ್ದರು”. 


3. ಊಳಿಗಮಾನ್ಯ ರಾಜ್ಯ ಸಿದಾಂತ 
[a] 


ಜಪಾನಿನ ಪ್ರಸಿದ್ಧ ವಿದ್ದಾಂಸರಾದ ನೋಬೋರು ಕರಾಷಿಮಾ ರವರು ಊಳಿಗಮಾನ್ಯ 
ಸಿದ್ಧಾಂತ (ಪ್ಯೂಡಲ್‌ ಸ್ಪೇಟ್‌ ಥೇರಿ) ವನ್ನು ಮಂಡಿಸುತ್ತಾರೆ. ಊಳಿಗಮಾನ್ಯ ವ್ಯವಸ್ಥೆಯು 
ಮಧ್ಯಕಾಲೀನ ಯುರೋಪಿನಿಂದ ಬಂದ ಕಲ್ಲನೆಯಾಗಿದೆ ಎಂದಿದ್ದಾರೆ. ಕರಾಷಿಮಾ ವಿಜಯನಗರ 
ಆಡಳಿತ ವ್ಯವಸ್ಥೆಯು ವಿಕೇಂದ್ರಿಕೃತ ಆಡಳಿತವಾಗಿದ್ದು ಊಳಿಗ ವ್ಯವಸ್ಥೆಯ ಕಲ್ಲನೆಯನ್ನು ಹೊಂದಿದೆ 
ಎಂಬುದಾಗಿ ತಿಳಿಸಿದ್ದಾರೆ. ಮುಂದುವರೆದು ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯ 
ಮಜುಲುಗಳನ್ನು ಕಾಣಬಹುದು. ಅವು ಪರಸ್ಪರ ಅವಲಂಭಿತವಾಗಿರುತ್ತದೆ. ರಾಜಕೀಯ 
ಸಂಬಂದಗಳು ಮಾರ್ಪಟ್ಟಿರುತ್ತವೆ. ಉದಾ: ರಾಜ, ಸಾಮಂತ, ಮಧ್ಯವರ್ತಿಗಳು, ರೈತರು ಇಲ್ಲಿ 
ಶ್ರೇಣಿಕೃತ ಸಾಮಜಿಕ ವ್ಯವಸ್ಥೆಯೆಂದು ರಚನೆಯಾಗಿರುತ್ತದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಡು, 
ಹಳ್ಳಿ ದೇವಾಲಯಗಳ ಆಡಳಿತವನ್ನು ಅಧಿಕಾರಿಗಳೇ ಸಾಮಂತ ಮಧ್ಯವರ್ತಿಗಳಂತೆ 
ನೋಡಿಕೊಳ್ಳುತ್ತಿದ್ದರು. ಕರಾಷಿಮಾರವರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ರಚನೆಯಲ್ಲಿ 
ಊಳಿಗಮಾನ್ಯ ಲಕ್ಷಣಗಳನ್ನು ಕಾಣಬಹುದಾಗಿದೆ ಅಂದರೆ ಸಾಮಂತರು ಸೈನ್ಯವನ್ನು 
ಹೊಂದಿರುತ್ತಾನೆ ಮತ್ತು ಸೈನಿಕ ಸೇವೆಯನ್ನೇ ನೀಡಲು ಒಪ್ಪಿರುತ್ತಾನೆ. ಅದಕ್ಕೆ ಪ್ರತಿಯಾಗಿ ರಾಜನು 


23 


ಅವನ ನಾಯಕತ್ತವನ್ನು ರಕ್ಷಿಸಿ ಅಮರನಾಯಕ ಎಂಬ ಬಿರುದನ್ನು ನೀಡಿ ಭೂಪ್ರದೇಶವನ್ನು 
ದಾನವಾಗಿ ನೀಡುತ್ತಿದ್ದನು”. 


ಜಪಾನಿನ ವಿದ್ದಾಂಸರಾದ ನೊಬೋರು ಕರಾಷಿಮಾ ರವರ ವಾದವನ್ನು ಸಿಂಧಿಯಾ 
ಟಾಲ್ಲಾತ್‌, ರಾಜೇಂದ್ರ ಪ್ರಸಾದ್‌ ಬೋಸ್‌ ಬಾಬು ರವರು ಸಮರ್ಥಿಸುತ್ತಾ ಆಂದ್ರ ಪ್ರದೇಶದ 
ಕರ್ನೂಲ್‌, ಕಡಪ, ಪ್ರಕಾಶಂ, ನೆಲ್ಲೂರು ಜಿಲ್ಲೆಯಲ್ಲಿ ಬರುವ ಹಲವಾರು ಶಾಸನಗಳನ್ನು ಅಧ್ಯಯನ 
ಮಾಡಿ ವಿಜಯನಗರ ಸಾಮ್ರಾಜ್ಯವು ಕೇಂದ್ರಿಕೃತ ಮತ್ತು ವಿಕೇಂದಕ್ಕೃತ ಮಾದರಿಯನ್ನು ಒಳಗೊಂಡ 
ಸಂಯುಕ್ತ ಮಾದರಿಯ ಸರಕಾರ ವ್ಯವಸ್ಥೆಯನ್ನು ಒಳಗೊಂಡಿತ್ತು ಎಂದಿದ್ದಾರೆ.” 


ಒಟ್ಟಿನಲ್ಲಿ ವಿಜಯನಗರ ಕಾಲದ ಆಡಳಿತ ವ್ಯವಸ್ಥೆಯು ಕೇಂದದಲ್ಲಿ ಕೇಂದ್ರಿಕೃತ ಪ್ರಾಂತೀಯ 
ಮಟ್ಟದಲ್ಲಿ ವಿಕೇಂದ್ರಿಕೃತ ಸರಕಾರವು ಜಾರಿಯಲ್ಲಿತ್ತು. ಕೇಂದದಲ್ಲಿ ಸಾರ್ವಭೌಮನ ಅಧಿಕಾರ ವಿದ್ದರೆ 
ಪ್ರಾಂತೀಯ ಮಟ್ಟದಲ್ಲಿ ಊಳಿಗಮಾನ್ಯ ಪ್ರಭುಗಳ ವ್ಯವಸ್ಥೆ ಜಾರಿಯಲ್ಲಿತ್ತು. ವಿಜಯನಗರ ಕಾಲದ 
ನಾಯಕಮನೆತನಗಳ ನೂರಾರು ಭೂದಾನ ಶಾಸನಗಳು ಸಾರ್ವಭೌಮ ಮತ್ತು ಸಾಮಂತನ 
ನಡುವಿನ ಸಂಬಂಧಗಳನ್ನು ಅಥೈಸಿಕೊಳ್ಳುವಲ್ಲಿ ಸಹಾಯಕವಾಗಿವೆ. ನ್ಯೂನಿಜ್‌ ಮತ್ತು ಫಯಾಸ್‌ 
ವರದಿಗಳು ವಿಜಯನಗರ ರಾಜರ ಮತ್ತು ಸಾಮಂತ ನಾಯಕರ ಮಧ್ಯ ಇರುವ 
ಕೊಂಡುಕೊಳ್ಳುವಿಕೆಯ ಬಗ್ಗೆ ಮಾಹಿತಿ ನೀಡುತ್ತೇವೆ. ನ್ಯೂನಿಜ್‌ ಪ್ರಕಾರ ಭೂಮಿ ಎಲ್ಲಾವು ರಾಜನಿಗೆ 
ಸೇರಿದ್ದು ಅವನಿಂದ ಭೂಮಿಯನ್ನು ಪಡೆದ ಸೇನಾ ನಾಯಕರು ಅದನ್ನು ಆಳುತ್ತಾರೆ ಈ ರೀತಿಯಲ್ಲಿ 
ವಿಜಯನಗರ ರಾಜ್ಯವು ಇನ್ನೂರಕ್ಕೂ ಹೆಚ್ಚು ನಾಯಕರಲ್ಲಿ ವಿಭಜನೆಯಾಗಿತ್ತು. ಅವರು ಹೊಂದಿದ 
ಭೂ ಪ್ರದೇಶ ಅವರಿಗೆ ಬರುವ ಆದಾಯವನ್ನು ಗಮನದಲ್ಲಿ ಇಟ್ಟುಕೊಂಡು ಅವರು 
ಪೋಷಿಸಬೇಕಾದ ಸೈನ್ಯ ಮತ್ತು ತನಗೆ ಕೊಡಬೇಕಾದ ಆದಾಯವನ್ನು ನಿಗದಿಪಡಿಸುತ್ತಿದ್ದನು, 


ಅದನ್ನು ಸೆಪ್ಪಂಬರ್‌ ತಿಂಗಳಿನಲ್ಲಿ ಪಾವತಿಸಬೇಕಾಗಿತ್ತು. 


ನ್ಯೂನಿಜನು ಕರ್ನಾಟಕದ ನಾಯಕ ಮನೆತನಗಳಿಂದ ಮಂಗಳೂರಿನ ಬೂದಿಹಾಳು, 
ಬಂಕಾಪುರ, ಕಳಲೆಗಳನ್ನು ಉಲ್ಲೇಖಿಸುತ್ತಾನೆ. ಈ ನಾಯಕರು ಡೋಲಿಗಳನ್ನು ಮತ್ತು ಪಲ್ಲಕ್ಕಿಗಳನ್ನು 
ಬಳಸುವುದರ ಬಗ್ಗೆ ಉಲ್ಲೇಖಿಸಿದ್ದಾರೆ ಹಾಗೂ ನಾಯಕರು ತಮ್ಮ ಸ್ಥಾನಕ್ಕೆ ತಕ್ಕಂತೆ ರಾತ್ರಿ ವೇಳೆ 
ಎಣ್ಣೆಯಿಂದ ಉರಿಯುವ ಪಂಜುಗಳನ್ನು ಉಪಯೋಗಿಸುತ್ತಿದ್ದರು. 4 ರಿಂದ 12 ಪಂಜುಗಳನ್ನು 
ಉರಿಸುವ ನಾಯಕರಿದ್ದು 12 ಪಂಜುಗಳನ್ನು ಉರಿಸುವ ನಾಯಕರು ಉನ್ನತ 
ಸ್ಥಾನದವರಾಗಿರುತ್ತಿದ್ದರು.* ಅಂದರೆ ವಿಜಯನಗರ ಕಾಳದಲ್ಲಿ ಬೇರೆ ಬೇರೆ ವರ್ಗದ 
ನಾಯಕರಿರುವ ಬಗ್ಗೆ ಸಷ್ಟವಗುತ್ತದೆ. ಸಾರ್ವಭೌಮ, ಸಾಮಂತ, ಉಪಸಾವಂತ ದರ್ಜೆಯ 


24 


ನಾಯಕರಿದ್ದು ಅಧಿಕಾರವು ವಿವಿಧ ಸ್ತರಗಳಲ್ಲಿ ಹಂಚಿಕೆಯಾಗಿ ವಿಕೇಂದಕರಣ ವ್ಯವಸ್ಥೆ ಇತ್ತು 
ಎಂಬುವುದನ್ನು ನ್ಯೂನಿಜ್‌ ವರದಿಯಿಂದ ತಿಳಿಯಬಹುದಾಗಿದೆ. 


ಫಯಾಸ್‌ನ ವರದಿಯಂತೆ ವಿಜಯನಗರ ರಾಜ್ಯದಲ್ಲಿ ಹಲವಾರು ದೊಡ್ಡನಾಯಕರಿದ್ದು 
ಹೆಚ್ಚು ಹೆಚ್ಚು ಐಶ್ವರ್ಯವನ್ನು ಹೊಂದಿರುತ್ತಿದ್ದರು. ಇವರು ಸೈನ್ಯದ ಮೇಲೆ ಹತೋಟಿಯನ್ನು 
ಹೊಂದುವುದರೊಂದಿಗೆ ತಮ್ಮ ಆಡಳಿತ ಪ್ರದೇಶದಲ್ಲಿ ತಾವೇ ರಾಜರಂತೆ ವರ್ತಿಸುತ್ತಿದ್ದರು. 
ವಿಜಯನಗರ ಕಾಲದಲ್ಲಿ ಒಂದು ಮಿಲಿಯನ್‌ನಿಂದ ಒಂದುವರೆ ಮಿಲಿಯನ್‌ ಪರ್ಡಾವೋಗಳ 
ವರಮಾನವುಳ್ಳ ನಾಯಕರಿದ್ದಾರೆ ಹಾಗೂ ಇವರನ್ನು ವರತುಪಡಿಸಿ ನೂರುಸಾವಿರ, ಇನ್ನೂರು, 
ಮುನ್ನೂರು, ಐನೂರು ಸಾವಿರ ಪರ್ಡಾವೋಗಳ ವರಮಾನ ಪಡೆಯುತ್ತಿದ್ದರು. ಈ ವರಮಾನದ 
ಆಧಾರದ ಮೇಲೆ ಅವನು ಸಲುಹಬೇಕಾದ ಸೈನ್ಯವನ್ನು ರಾಜನು ನಿಗದಿಪಡಿಸುತ್ತಿದ್ದನು. ನಾಯಕರು 
ಸೈನ್ಯದಲ್ಲಿ ಪದಾತಿಪಡೆ, ಕುದುರೆ, ಆನೆಗಳು ಇತ್ಯಾದಿ ಸೇನಾ ಪಡೆಗಳೊಂದಿಗೆ ಯಾವಾಗಲೂ 
ಯುದ್ಧಕ್ಕೆ ಸಿದ್ದರಾಗಿರುತ್ತಿದ್ದರು. ಹೀಗೆ ರಾಜನು ಮಿಲಿಯನ್‌ಗಟ್ಬಲೆ ಸದಾಕಾಲ ಸೈನ್ಯವನ್ನು 
ಸಿದ್ದವಾಗಿಟ್ಟುಕೊಂಡಿರುತ್ತಾನೆ. ಈ ರೀತಿ ಸೈನ್ಯದ ಜೊತೆಗೆ ನಾಯಕರು ರಾಜನಿಗೆ ವಾರ್ಷಿಕವಾಗಿ 
ನಿಗದಿಪಡಿಸಿದ ಹಣವನ್ನು ಸಂದಾಯ ಮಾಡಬೇಕಾಗಿತ್ತು"  ಫಯಾಸ್‌ನ ಮಾಹಿತಿಯನ್ನು 
ಪರಿಶೀಲಿಸಿದಾಗ ವಿಜಯನಗರ ಸಾಮ್ರಾಜ್ಯದ ಆಡಳಿತವು ಕೇಂದದಲ್ಲಿ ಸಾರ್ವಭೌಮನಲ್ಲಿ 
ಕೇಂದಿಕೃತವಾಗಿದ್ದು ನಂತರ ನಾಯಕರಿಗೆ ಮತ್ತು ಸಾಮಂತರಿಗೆ ಹಂಚಿಕೆಯಾಗಿರುವುದು 
ಕಂಡುಬರುತ್ತದೆ. 


ಒಟ್ಟಾರೆಯಾಗಿ ವಿಜಯನಗರ ಕಾಲದ ಆಳ್ಳಿಕೆಯನ್ನು ವಿವಿಧ ರೀತಿಯಲ್ಲಿ ತಮ್ಮ ತಮ್ಮ ವಾದ 
ಮತ್ತು ಸಿದ್ಧಾಂತಗಳ ಮೂಲಕ ಮಂಡಿಸಿರುತ್ತಾರೆ. ಕೆ.ಎ. ನೀಲಕಂಠಶಾಸ್ತ್ರೀ ರವರ ಕೇಂದಿಕೃತ 
ಪ್ರಭುತ್ವ ಸಿದ್ದಾಂತವನ್ನು ಮಂಡಿಸಿದ್ದಾರೆ ಬರ್ಟನ್‌ ಸ್ಪೈನ್‌ ರವರು ತಮ್ಮ ಕೃತಿಯಾದ ಪೆಸೆಂಟ್‌ 
ಸ್ಟೇಟ್‌ ಆಂಡ್‌ ಸೊಸೈಟಿ ಇನ್‌ ಮಿಡಿವಲ್‌ ಸೌತ್‌ ಇಂಡಿಯಾ ಎಂಬ ಕೃತಿಯಲ್ಲಿ ನೀಲಕಂಠಶಾಸ್ತ್ರೀ 
ರವರ ಕೇಂದ್ರಿಕೃತ ಆಡಳಿತ ವ್ಯವಸ್ಥೆಯನ್ನು ಹೊಂದಿತು ಎಂಬ ವಾದವನ್ನು ತಳ್ಳಿ ಹಾಕಿ ಅದಕ್ಕೆ 
ಬದಲಾಗಿ ವಿಜಯನಗರ ಆಡಳಿತವು ಸೆಗ್‌ಮೆಂಟರಿ ಸ್ಟೇಟ್‌ ಎಂಬ ಪರಿಕಲ್ಲನೆಯನ್ನು ನೀಡಿ 
ಖಂಡಾಂತರ ಅಥವಾ ಘಟಕ ರಾಜ್ಯವಾಗಿತ್ತು ಎಂದು ವಾದಿಸುತ್ತಾರೆ. ನಂತರ ಜಪಾನಿನ 
ವಿದ್ವಾಂಸರಾದ ನೊಬೋರು ಕರಾಷಿಮಾ ರವರು ಊಳಿಗಮಾನ್ಯ ಸಿದ್ದಾಂತವನ್ನು ಮಂಡಿಸಿ 
ಕೇಂದ್ರಿಕೃತ ಮತ್ತು ವಿಕೇಂದ್ರಿಕೃತವಾದ ಸಂಯುಕ್ತ ಆಡಳಿತ ವ್ಯವಸ್ಥೆ ಜಾರಿಯಲ್ಲಿತ್ತು ಎಂದು 


ವಾದಿಸಿದ್ದಾರೆ. ಆದ್ದರಿಂದ ವಿಜಯನಗರ ಕಾಲದ ಆಡಳಿತವು ಕೇಂದ್ರದ ಸಾರ್ವಭೌಮರಿಗೆ 


25 


ವಿದೇಯರಾಗಿದ್ದುಕೊಂಡು ಪ್ರಾಂತ್ಯದಲ್ಲಿ ವಿಕೇಂದಕೃತವಾದ ಆಡಳಿತ ವ್ಯವಸ್ಥೆಯನ್ನು ನಾಯಕ 
ಮನೆತನಗಳು ಹೊಂದಿದ್ದವು ಎಂದು ಹೇಳಬಹುದು. 


2.3 ಅಮರನಾಯಕ ಮನೆತನಗಳಲ್ಲಿ ಊಳಿಗಮಾನ್ಯ ಅಂಶಗಳು: 


ಭಾರತದಲ್ಲಿ ಊಳಿಗಮಾನ್ಯ ವ್ಯವಸ್ಥೆಯ ಬಗ್ಗೆ 20ನೇ ಶತಮಾನದಿಂದ ಹಲವಾರು 
ಚರ್ಚೆಗಳು ನಡೆದಿರುವುದನ್ನು ನಾವು ಗಮನಿಸಬಹುದಾಗಿದೆ. ಮಧ್ಯಕಾಲೀನ ಭಾರತದ ರಾಜಕೀಯ 
ವ್ಯವಸ್ಥೆಯಲ್ಲಿದ್ದ ಊಳಿಗಮಾನ್ಯ ವ್ಯವಸ್ಥೆಯನ್ನು ಕುರಿತು ಅನೇಕ ವಿದ್ವಾಂಸರು ಅಧ್ಯಯನವನ್ನು 
ನಡೆಸಿದ್ದಾರೆ. ಮುಖ್ಯವಾಗಿ ಆರ್‌.ಎನ್‌. ಶರ್ಮ, ಇರ್ಫಾನ್‌ ಹಬೀಬ್‌, ಡಿ. ಡಿ. ಕೊಸಾಂಬಿ, 
ವಿಜಯ್‌ಕುಮಾರ್‌ ಠಾಕೂರ್‌, ಹರ್ಮನ್‌ ಕುಲ್ಫಿ, ಬಿ.ಎನ್‌.ಎಸ್‌. ಯಾದವ, ನೂರುಲ್‌ ಹಸಿನ್‌, 
ಡಿ.ಎನ್‌. ರುೂ, ಬರ್ಟನ್‌ ಸ್ಟೈನ್‌, ಸುಬ್ಬರಾಯಲು ಇತಾದಿ ಪ್ರಮುಖರು ಅಧ್ಯಯನ 


pe 


ಮಾಡಿದ್ದಾರೆ". 


ವಿಜಯನಗರ ಚಕ್ರವರ್ತಿಗಳು ಸ್ಥಾಪಿಸಿದ ನಾಯಕ ವ್ಯವಸ್ಥೆಯು ಊಳಿಗಮಾನ್ಯ ಪದ್ಧತಿಯ 
ಕೆಲವು ಲಕ್ಷಣಗಳನ್ನು ಹೊಂದಿದೆಯಾದರು ಅದು ಸಂಪೂರ್ಣವಾಗಿ ಯುರೋಫಿನ 
ಊಳಿಗಮಾನ್ಯ ಪದ್ಧತಿಯಂತೆ ಕಾರ್ಯನಿರ್ವಹಿಸುತ್ತಿರಲಿಲ್ಲ. ಮಿಲಿಟರಿ ಮತ್ತು ಭೂ ಹಿಡುವಳಿಗಳ 
ಸಂಮ್ಲಿಶ್ರಣವೇ ಊಳಿಗಮಾನ್ಯ ಪದ್ಧತಿಯ ಉಸಿರು. ಒಂದು ಮತ್ತೊಂದನ್ನು ಬಿಟ್ಟು ಇರಲು 
ಸಾಧ್ಯವೇ ಇಲ್ಲ. ಅದು ಒಂದು ಕೇಂದ್ರಕೃತ ವ್ಯವಸ್ಥೆಯಾಗಿದ್ದು ಶೇಕಿಯ ತುದಿಯಲ್ಲಿ ರಾಜ ಮತ್ತು 
ನಾಯಕ ಶ್ರೇಣಿಯ ಕೆಳಹಂತದಲ್ಲಿ ರೈತ ಮತ್ತು ಜೀತದ ಆಳುಗಳು ಉತ್ಪಾದಕ ವರ್ಗಗಳಾಗಿದ್ದವು. 
ಇವರ ಮಧ್ಯವರ್ತಿಗಳು ಹುಟ್ಟಿಕೊಂಡು ಇವರು ಎರಡು ಮೂಖಗಳನ್ನು ಹೊಂದಿದ್ದರು. ಒಂದು 
ಮೇಲಿನವರಿಗೆ ನಿಷ್ಟೆಯನ್ನು ತೋರಿಸುವುದು ಮತ್ತು ತಮಗಿಂತ ಕೆಳಗಿನವರಿಂದ ನಿಷ್ಠೆಯನ್ನು 
ಪಡೆಯುವುದಾಗಿತ್ತು”. ಸ್ಥಳೀಯ ಮುಖಂಡರು ಸಾಂಪ್ರದಾಯಕವಾಗಿ ಅಭಿಷಕ್ತ ದೊರೆಗಳನ್ನು 
ತಮ್ಮ ಯಜಮಾನರೆಂದು ಪರಿಗಣಿಸಿ ಕಪ್ಪ ಕಾಣಿಕೆ ಕೊಡುವುದರ ಮೂಲಕ ತಮ್ಮ ನಿಷ್ಠೆಯನ್ನು 
ತೋರಿಸುತ್ತಿದ್ದರು. ಇದು ಫ್ಯೂಡಲ್‌ ವ್ಯವಸ್ಥೆಯು ಒಂದು ಪ್ರಧಾನ ಅಂಶವಾಗಿತ್ತು ಆದರೆ ಇಲ್ಲಿನ 
ಊಳಿಗಮಾನ್ಯ ವ್ಯವಸ್ಥೆಯು ಯುರೋಫಿನ ಊಳಿಗಮಾನ್ಯ ಪದ್ಧತಿಯ ಪಡಿಯಚ್ಚು ಆಗದೆ 
ಇದ್ದಾಗ್ಯೂ ಅಲ್ಲಿನ ಕೆಲವು ಮೂಲ ಕಲ್ಪನೆಗಳನ್ನು ಕಾಣಬಹುದಾಗಿದೆ. 


ವಿಜಯನಗರ ಕಾಲದ ಅಮರನಾಯಕ ಪದ್ದತಿಯಲ್ಲಿ ಊಳಿಗಮಾನ್ಯ ಅಂಶಗಳನ್ನು 
ಗುರುತಿಸಬಹುದು. ಕನ್ನಡದಲ್ಲಿ ಊಳಿಗಮಾನ್ಯ ಎಂದರೆ ಸೇವೆಗಾಗಿ ಬಿಟ್ಟ ಉಂಬಳಿ ಎಂದು ಕನ್ನಡ 


26 


ಶಬ್ದಕೋಶಗಳು ವಿವರಿಸಿವೆ. ವಿಜಯನಗರ ಕಾಲದಲ್ಲಿ ಉಂಬಳಿಯನ್ನು ನೀಡುವ ಪದ್ಧತಿಯು 
ಆರಂಭದ ಕಾಲದಿಂದಲೂ ಜಾರಿಯಲ್ಲಿತ್ತು. ನಾಯಕತನಕ್ಕಾಗಿ ರಾಜನಿಂದ ಭೂಮಿಯನ್ನು 
ನಾಯಕರು ಉಂಬಳಿಯಾಗಿ ಪಡೆಯುತ್ತಿದ್ದರು. ಇವರ ಭೂದಾನಗಳನ್ನು ಎರಡು ರೀತಿಯಲ್ಲಿ 
ವಿವರಿಸಬಹುದು. ಒಂದು ರಾಜನಿಂದ ನೇರವಾಗಿ ಕೊಡಲಾಗುತ್ತಿದ್ದ ಭೂದಾನಗಳು ಮತ್ತೊಂದು 
ರಾಜನ ಅಧಿಕಾರಿ ವರ್ಗ, ನಾಯಕವರ್ಗ, ಸಾಮಂತ ವರ್ಗಗಳಿಂದ ಕೊಡುತ್ತಿದ್ದ ಭೂದಾನಗಳು, 
ಅಧಿಕಾರಿವರ್ಗ ನೀಡುತ್ತಿರುವ ಭೂದಾನಗಳನ್ನು ಪರಿಶೀಲಿಸುವುದಾದರೆ ಚಿತ್ರದುರ್ಗ ಜಿಲ್ಲೆ 
ಹೊಳಲ್ಕೆರೆ ತಾಲೂಕಿನ ತ್ಯಾಗದಹಳ್ಳಿಯ ಶಾಸನವು ಕೃಷ್ಣದೇವರಾಯನ ಕಾಲಕ್ಕೆ ಸಂಬಂಧಿಸಿದ್ದಾಗಿದೆ. 
ಕೃಷ್ಣದೇವರಾಯನ ಪ್ರಧಾನಿ ಮಲ್ಲರಸ ತಮ್ಮ ನಾಯಕತನಕ್ಕೆ ಸೇರಿದ್ದ ಜಾಜೂರು ಸೀಮೆಯ 
ತೇಗದಹಳ್ಳಿ ಗ್ರಾಮವನ್ನು ಹಂಡೆಯ ವಿರೂಪಾಕ್ಷ ವಿಠಲ ಕೃಷ್ಣದೇವರ ಸನ್ನಿದಿಗೆ ದಾನವಾಗಿ 
ನೀಡಿದ್ದಾನೆ. ಅದೇ ರೀತಿ ಚಿತ್ರದುರ್ಗದ ಮದಕರಿ ನಾಯಕ ಹರತಿ ಮನೆತನದ ಚಿಕ್ಕ ತಿಪ್ಪರಾಜನ 
ಮಗ ಹರ್ತೆಪ್ಪನಾಯಕನಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಟ್ಟು ಕಸ್ತೂರಿ ರಂಗಪ್ಪ ನಾಯಕನ 
ಕೋಟೆಯನ್ನು ಉಂಬಳಿಯಾಗಿ ನೀಡುತ್ತಾನೆ. ಹಾಗೂ ಇಮ್ಮಡಿ ರಂಗಪ್ಪನಾಯಕನ ಮಗ 
ಮುಮ್ಮಡಿ ರಂಗಪ್ಪ ನಾಯಕ ಕಾಳಾಮುಖಿ ಗುರುಗಳಿಂದ ಗುರು ಕಲ್ಲಪ್ಪ ದೇವರಿಗೆ ಕ್ರಿಶ. 1626 
ರಲ್ಲಿ ಹೊಳಕಲ್ಲು ಗ್ರಾಮವನ್ನು ದಾನವಾಗಿ ನೀಡುತ್ತಾರೆ". 


ವಿಜಯನಗರ ಕಾಲದ ಅಮರನಾಯಕ ವ್ಯವಸ್ಥೆಯಲ್ಲಿ ನಾಯಕರು ರಾಜನಿಂದ ಭೂಪ್ರದೇಶ 
ಪಡೆದುಕೊಂಡು ರಾಜನಿಗೆ ಸೇನಾ ಸೇವೆಯನ್ನು ಮಾಡುವುದರ ಜೊತೆಗೆ ನಿಷ್ಟೆಯನ್ನು 
ತೋರಿಸುತ್ತಿದ್ದರು. ಈ ಪ್ರದೇಶಕ್ಕೆ ನಾಯಕನೇ ನಿಜವಾದ ಒಡೆಯನಾಗಿರುತ್ತಿದ್ದನು. ವಿಜಯನಗರ 
ಕಾಲದಲ್ಲಿ ರಾಜನು ನಾಯಕರಿಗೆ ಭೂಪ್ರದೇಶವನ್ನು ಉಂಬಳಿಯಾಗಿ ನೀಡುತ್ತಿದ್ದುದು ಸೈನ್ಯ 
ಸೇವೆಯೇ ಪ್ರಧಾನ ಅಂಶವಾಗಿತ್ತು ಆದರೆ ಮಧ್ಯಯುಗದ ಯುರೋಫಿನಲ್ಲಿ ಕ್ಷೇಮ ಮತ್ತು 
ಭದತೆಗೋಸ್ಕರವಾಗಿ ಜಮೀನನ್ನು ಹಿಡುವಳಿದಾರರು ಒಬ್ಬ ರಾಜನಿಗೆ ವಹಿಸಿಕೊಟ್ಟು ಆಮೇಲೆ 
ಅದನ್ನು ಅವನಿಂದ ಉಂಬಳಿಯಾಗಿ ಅಥವಾ ಜಹಗೀರಾಗಿ ಪಡೆಯುತ್ತಿದ್ದನು. ಅಲ್ಲಿ ಇಡೀ 
ಸಮಾಜವೇ ಫ್ಯೂಡಲಿಸಂ ಪ್ರಭಾವಕ್ಕೆ ಒಳಗಾಗಿತ್ತು ಆದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ 
ಅಮರನಾಯಕ ವ್ಯವಸ್ಥೆಯಲ್ಲಿ ಮಾತ್ರ ಫ್ಯೂಡಲಿಸಂ ಪ್ರಭಾವವನ್ನು ಕಾಣಬಹುದಾಗಿದೆ. 
ಊಳಿಗಮಾನ್ಯ ಅಂಶಗಳು ನಾಯಕ ವ್ಯವಸ್ಥೆಯಲ್ಲಿ ಅಷ್ಟು ಆಳವಾಗಿ ಬೇರು ಬಿಟ್ಟಿರಲಿಲ್ಲ. 
ವಿಜಯನಗರದಲ್ಲಿ ಅದು ಒಂದು ಇತಿಹಾಸಿಕ ಅಗತ್ಯವಾಗಿ ಹುಟ್ಟಿಕೊಂಡ ನಾಯಕ ವ್ಯವಸ್ಥೆಯಾಗಿದೆ. 
ಈ ನಿಟ್ಟಿನಲ್ಲಿ ಹೇಳುವುದಾದರೆ ವಿಜಯನಗರ ಸಾಮ್ರಾಜ್ಯವು ಸಂಪೂರ್ಣ ಯುರೋಫಿನ 


2 


ಊಳಿಗಮಾನ್ಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳದೆ ಸಂಯುಕ್ತ ವಿಕೇಂದ್ರಿಕೃತ ಊಳಿಗಮಾನ್ಯ 
ಅಂಶಗಳನ್ನು ಹೊಂದಿತ್ತು". 


ವಿಜಯನಗರ ಕಾಲದಲ್ಲಿ ಊಳಿಗಮಾನ್ಯ ಪದ್ಧತಿಯಲ್ಲಿ ಬೆಳೆದು ಬಂದ ಕೆಲವು ಮನೆತನಗಳು 
ಸ್ಪತಂತ್ರ ರಾಜ್ಯಗಳಾಗಿ ಬೆಳೆದು ಬಂದವು ಅವುಗಳೆಂದರೆ ಕೆಳದಿ ಸಂಸ್ಥಾನ, ಮೈಸೂರು ಸಂಸ್ಥಾನ, 
ಬೇಲೂರು, ಉಳ್ಳಾಲ, ಹಾಡುವಲ್ಳಿ ಇತರೆ ಹಲವಾರು ದಕ್ಷಿಣ ಭಾರತದ ಸಂಸ್ಥಾನಗಳು 
ವಿಜಯನಗರ ಸಾಮ್ರಾಜ್ಯ ನಂತರ ಸ್ವತಂತ್ರವಾಗಿ ಬೆಳೆದು ವಿಜಯನಗರ ಬಿರುದುಗಳು, ಅದರ 
ಲಾಂಛನ ಇತ್ಯಾದಿಗಳನ್ನು ತಮ್ಮ ಪರಂಪರೆಯಲ್ಲಿ ಉಳಿಸಿಕೊಂಡು ಮುಂದುವರಿಸಿದವು. ಆದರೆ 
ಇದು ಯುರೋಫಿನ ಊಳಿಗಮಾನ್ಯ ಪದ್ಧತಿಯಲ್ಲಿ ಸಾಧ್ಯವಾಗದ ಒಂದು ಪದ್ಧತಿಯಾಗಿತು*” 
ವಿಜಯನಗರ ಕಾಲದ ನಾಯಕರ ಆಡಳಿತ ವ್ಯವಸ್ಥೆಯನ್ನು ಗಮನಿಸಿದರೆ ಕೆಲವು ಊಳಿಗಮಾನ್ಯ 
ಅಂಶಗಳು ಗೋಚರಿಸುತ್ತದೆ. ತಮ್ಮ ಪ್ರದೇಶದಲ್ಲಿನ ಅಗಹಾರಗಳಿಗೆ, ದೇವಾಲಯಗಳಿಗೆ, ಮಠಗಳಿಗೆ 
ಮಾನ್ಯ ಉಂಬಳಿಗಳನ್ನು ನೀಡುತ್ತಿದ್ದರು. ಈ ವ್ಯವಸ್ಥೆಯು ನಾಯಕ ಪಾಳಯಗಾರರ ಕಾಳದಲ್ಲಿ 
ಊಳಿಗಮಾನ್ಯ ಸೃಷ್ಟಿಗೆ ನಾಂದಿಹಾಡಿತು. ಇಂತಹ ಆರ್ಥಿಕ ಧೋರಣೆಯಿಂದ ನಾಯಕ ಮತ್ತು 
ಉತ್ಪಾದಕರ ಮಧ್ಯ ಮಠಗಳು, ದೇವಾಲಯಗಳು, ಅಗಹಾರಗಳು ಇತ್ಯಾದಿ ಮಧ್ಯವರ್ತಿಗಳು 
ಸೃಷ್ಟಿಯಾಯಿತು. ಇವರು ನಾಯಕರಿಂದ ತೆರಿಗೆ ಸಂಗ್ರಹಿಸುವ, ಆಡಳಿತ ನಡೆಸುವ, ಭೂ 
ಮಾಲೀಕತ್ವ ಪಡೆಯುವ ಹಕ್ಕುಗಳನ್ನು ಪಡೆದು ಪ್ರಬಲ ಘಟಕಗಳಾಗಿ ನಾಯಕರ ಕಾಲದಲ್ಲಿ 
ಬೆಳೆದುನಿಂತರು ಉದಾಹರಣೆಗೆ ಕೆಳದಿನಾಯಕರ ಕಾಲದ ಶೃಂಗೇರಿ ಮಠವು ಬಹಳ 
ಪ್ರಮುಖವಾಗಿದೆ. ಇದು ಸುಮಾರು ಮೂರು ಸಾವಿರ ಸೀಮೆಯ ಸಂಸ್ಥಾನವಾಗಿ ಪ್ರಬಲ 
ಊಳಿಗಮಾನ್ಯ ಘಟಕವಾಗಿ ತಲೆಯೆತ್ತಿತ್ತು" 


ಹೀಗೆ ವಿಜಯನಗರ ಕಾಲದ ನಾಯಕರ ಆಳ್ಗಿಕೆಯಲ್ಲಿನ ಊಳಿಗಮಾನ್ಯ ಅಂಶಗಳು 
ಯುರೋಫಿನ ಊಳಿಗಮಾನ್ಯ ವ್ಯವಸ್ಥೆಗಿಂತ ಭೀನ್ನವಾಗಿತ್ತು. ಆದರೆ ಕೆಲವು ಊಳಿಗಮಾನ್ಯ 
ಅಂಶಗಳನ್ನು ಕಾಣಬಹುದಾಗಿದೆ. 16ನೇ ಶತಮಾನದಲ್ಲಿ ಕೃಷ್ಣದೇವರಾಯ ಮತ್ತು 
ಸದಾಶಿವರಾಯನ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಕೆಲವು ಊಳಿಗಮಾನ್ಯ ಲಕ್ಷಣಗಳನ್ನು 
ಹೊಂದಿರುವ ನಾಯಕರ ಮನೆತನಗಳ ಉಗಮವಾಯಿತು. ಈ ನಾಯಕತನ ವ್ಯವಸ್ಥೆಯಿಂದಲೇ 
ಬೃಹತ್‌ ಸಾಮ್ರಾಜ್ಯವಾಗಿರುವ ವಿಜಯನಗರ ಸಾಮ್ರಾಜ್ಯದ ನಿಯಂತ್ರಣದಲ್ಲಿ ಈ 
ನಾಯಕಮನೆತನಗಳಿದ್ದವು. 


28 


ತುಳುವ ಮನೆತನದ ಕಾಲದಲ್ಲಿನ ನಾಯಕತನಗಳು 


ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ಕನ್ನಡ ಪ್ರದೇಶಕ್ಕೆ ನಾಯಕತನಗಳನ್ನು ನೀಡಿದ ಪಟ್ಟಿ 
ಕ್ರಸ. | ವರ್ಷ ರಾಜ ನಾಯಕ ಸೀಮೆ/ನಾಡು ಸಂಗ್ರಹ/ಆಕಾರ 
I. 1506 | ಕೃಷ್ಣದೇವ | ಕೃಷ್ಣರಾಯರ ಮುಳುಬಾಗಿಲು ಸೀಮೆ ಬಿ.ಎಲ್‌.ರೈಸ್‌(ಸ೦) 
ಕುಮಾರ ಸಾಕ್ಷಿ ಎ.ಕ. ಸಂ.-9, 
ಚೆಂನಮ ನಾಯಕ ಶಾಸ:57 ಹು:209 
2. |1509 | ಕೃಷ್ಣದೇವ ಸಿರಿಯಪ್ಪ್ರಯ್ಯ ಮುಳುಬಾಗಿಲು- ಎಸ್‌.ಐ.ಐ. ಸಂ-7, 
ಇನಿ ಛಾವಡಿಯ, ಶಾಸ-6, ಹು:15 
ಡೆಂಕನಕೋಟಿ 
3. 1151 |ಕೃಷ್ಣದೇವ | ಯಲ್ಲಪುನಾಯಕ ರಾಮನಾಯ್ದನಹಳ್ಳಿ ಬಿ.ಎಲ್‌.ರೈಸ್‌(ಸ೦) 
R ಎ.ಕ. ಸಂ:l2, 
ರಾಯ ಸೀಮೆ (ನಾಯಕತನಕ್ಕೆ ¥ _ 
ಪಾಲಿಸಿದ) ಶಾಸ-12, ಪುಟ- 
326 
4. |1512 | ಕೃಷ್ಣದೇವ ವೀರಭ್ಯುದಜಕ ನಿಡುಗಲ್ಲು ಸೀಮೆ ಬಿ.ಎಲ್‌.ರೈಸ್‌(ಸ೦) 
ಪುಟ-882 
5. |1512 | ಕೃಷ್ಣದೇವ |ನರಸನಾಯಕ ನೆಲುವಾಗಿಲ ಸೀಮೆ |ಕೃ.ಶಾ.ಸಂ-।, 
ರಾಯ (ನಾಯಕತನಕ್ಸೆ ಕೋಲಾರ 
ಶಾಸ -26 
6. |15133 ಕೃಷ್ಣದೇವ |ಕೆಂಚಸೋಮಣ್ಣ ಚನ್ನಪಟ್ಟಣದ ಸೀಮೆ ಬಿ.ಎಲ್‌.ರೈಸ್‌(ಸ೦) 
ಶಾಸನ ಸಂಖ್ಯೆ:156 
ಹು:341 
7. |1513 |ಕೃಷ್ಣದೇವ |ಸಾಳುವ ತೆರಕಣಾಂಬಿ ಸೀಮೆ [ಕ್ರಶಾ. ಸಂ-1 
ರಾಕಿ ಗೋವಿಂದರಾಜು (ನಾಯಕತನಕ್ಕೆ ಶಾ.ಸಂ. 48 
8. |1515 ಕೃಷ್ಣದೇವ |ತ್ರಿಯಂಬಕರಸ ಮುಳೇನಹಳ್ಳಿ ಸೀಮೆ | ಬಿ.ಎಲ್‌.ರೈಸ್‌(ಸ೦) 
ಡಾಟಿ (ನಾಯಕತನಕ್ಕೆ) ಎ.ಕ. ಸಂ.-7, 
ಶಾಸನ ಸಂಖ್ಯೆ:25 
ಪು:137 
9. [1515 | ಕೃಷ್ಣದೇವ ವೀರಭದ್ರಮಹಾಕಾಯ | ಮಲೆಬೆನ್ನೂರು ಸೀಮೆ | ಬಿ.ಎಲ್‌.ರೈಸ್‌(ಸಂ) 
೨ (ನಾಯಕತನಕ್ಕೆ ಎ.ಕ. ಸಂ.-1, 


ಶಾಸನ ಸಂಖ್ಯೆ:46 
ಹು:146 


29 


10. (1515 | ಕೃಷ್ಣದೇವ | ಧನಂಜಯ ಹಾಸನಸ್ಥಳದ ಬಿ.ಎಲ್‌.ರೈಸ್‌(ಸ೦) 
is ರಾಯವೊಡೆಯ ಬಿಟ್ಟುಗೊಂಡನಹಳ್ಳಿ ಎ.ಕ. ಸಂ.-8, 
ಹು:433 
1. |1516 | ಕೃಷ್ಣದೇವ |ಉಊಳಿಗರ ಸೋಲೂರು ಸೀಮೆ |ಕ್ರಶಾ.ಸಂ-। ಶಾಸನ 
ಪಟ ಮಾದೆನಾಯ್ತ (ನಾಯಕತನಕ್ಸೆ ಸಂಖ್ಯೆ-89, 
ರಾಮನಗರ 
12. |1517 | ಕೃಷ್ಣದೇವ | ಪ್ರಧಾನಿ ಮಲ್ಲರಸ ಜಾಜೂರು ಸೀಮೆ ಬಿ.ಎಲ್‌.ರೈಸ್‌(ಸ೦) 
ಜಯ (ನಾಯಕತನಕ್ಕೆ ಎ.ಕ. ಸಂ.-1, 
ಶಾಸನ ಸಂಖ್ಯೆ:70 
ಹೊಳಲ್‌ಕೆರೆ 
ಹು:356 
13. |15199 | ಕೃಷ್ಣದೇವ | ಮಹಾನಾಯಕಾ ಹರತಿ, ಐಮಂಗಳ ಬಿ.ಎಲ್‌.ರೈಸ್‌(ಸ೦) 
ರಾಯ ಚಾರ್ಯ ಹರತಿ ಕಾಕ 
ಖಮಂಗಳದ ಹು 
ತಿಪ್ತಳನಾಯಕಾ ಪು:300 
ಚಾರ್ಯ 
14. 11519 ಕೃಷ್ಣದೇವ ಸಾಳುವ ಮೂಗೂರು ಸ್ಥಳ ಎ.ಕ.ಸಂ-4, 
ಜಟ ಗೋವಿಂದರಾಜು (ನಾಯಕತನಕ್ಕೆ) ಶಾ.ಸ.249 
ಪು.ಮು.ಮೈ.ವಿ.ವಿ 
ಹು.657 
15. 11520 ಕೃಷ್ಣದೇವ ಆಪ್ಪ್ತರಸಯ್ಯ ಸೋಲೂರು ಸೀಮೆ ಕೃ.ಶಾ.ಸಂ.-1 
ರಾಯ (ನಾಯಕತನಕ್ಕೆ ಶಾ.ಸ.134 
ರಾಮನಗರ 
16. 11521 ಕೃಷ್ಣದೇವ ಭಂಡಾರದ ಕೊಂಪಣದ ಸೀಮೆ ಕೃ.ಶಾ.ಸಂ.-1, 
ಷಿ ತಿಂಮಪಯ್ಯ (ನಾಯಕತನಕ್ಸೆ ಶಾ.ಸ-143, 
ಕೊಪ್ಪಳ 
17. 11521 ಕೃಷ್ಣದೇವ ಸಾಳುವ ಗಜಸಿಂಹ ದಡಿಗದ ಸೀಮೆ ಕೃ.ಶಾ.ಸಂ-1, 
ಕ ವೀರಪ್ಲೊಡೆಯ (ನಾಯಕತನಕ್ಸೆ ಶಾ.ಸ.-144 
ಮಂಡ್ಯ 
18. 11521 ಕೃಷ್ಣದೇವ ಸಾಳುವ ಕುಡುಗ ನಾಡು ಎ.ಕ.ಸಂ-3 
ಜಾಣ ಗೋವಿಂದರಾಜು (ನಾಯಕತನಕ್ಕೆ ಶಾ.ಸಂ-134, 
ಹುಟ-97 
ಮೈ.ವಿ.ವಿ. 


30 


19. (1521 | ಕೃಷ್ಣದೇವ | ಕೃಷ್ಣಪ್ಪನಾಯಕ ಕುಕ್ಕಲನಾಡು ಬಿ.ಎಲ್‌.ರೈಸ್‌(ಸ೦) 
ರಾಯ (ನಾಯಕತನಕ್ಕೆ ಪುಕಸಲಂ 
ಶಾ.ಸಂ೦-20, 
ನೆಲಮಂಗಲ, 
ಹು-62 
20. |1522 | ಕೃಷ್ಣದೇವ |ಸಿಂಗಪುನಾಯಕ ಗೋಣಿಬೀಡು ಕ್ರಶಾ.ಸಂ-1 
ರ ನೀಮೆ ಶಾ.ಸಂ೦-151, 
(ನಾಯಕತನಕ್ಕೆ ಹಾಸ 
21. |1522 | ಕೃಷ್ಣದೇವ | ಹೊಂಸಣ್ಣನಾಯಕನ | ನಲ್ಲೂರು ಸೀಮೆ ಬಿ.ಎಲ್‌.ರೈಸ್‌(ಸಂ) 
Ee ಮಗ ಕೃಷ್ಣಪ್ಪನಾಯಕ (ನಾಯಕತನಕ್ಳ ಎ.ಕ. ಸಂ-10, 
ಶಾಸ-10, ಶಿಡ್ಲಘಟ್ಟ, 
ಹು-176. 
22. |1522 | ಕೃಷ್ಣದೇವ | ಪ್ರಧಾನ ಬಸವಪ್ಪಯ್ಯ ಕೋಟಿ ಸೀಮೆ ಕೃ.ಶಾ.ಸಂ-1, 
ಕ (ನಾಯಕತನಕ್ಕೆ) ಶಾ.ಸಂ೦-159, 
ಮೈಸೂರು 
23. |1522 | ಕೃಷ್ಣದೇವ |ಸಾಳುವ ಉಮ್ಮತ್ತೂರು ರಾಜ್ಯದ | ಕೃ.ಶಾ.ಸಂ-1. 
ಜಿ ಗೋವಿಂದರಾಜ ಹೊಸವಾಡ ಸ್ಥಳ ಶಾ.ಸ-152, 
ಚಾಮರಾಜನಗರ 
24. |1523 | ಕೃಷ್ಣದೇವ | ಕೋಮನಾಯಕ ಕುಕ್ಕಲನಾಡು ಕೃ.ಶಾ.ಸ೦-1, 
ಕಾಯ ಶಾ.ಸಂ-170, 
ಬೆಂಗಳೂರು. 
25. |1523 | ಕೃಷ್ಣದೇವ |ಕಪ್ಪುರಾಜ ಚಂದಗುತ್ತಿ ಗ್ರಾಮ ಬಿ.ಎಲ್‌.ರೈಸ್‌(ಸ೦) 
Ei (ಅಮರಕ್ಕೆ) ಎ.ಕ. ಸಂ-7, 
ಶಾ.ಸ.-234, 
ಶಿವಮೊಗ್ಗ, ಪು- 
306 
26. |1523 | ಕೃಷ್ಣದೇವ |ಮಲ್ಲಿಸೆಟ್ಟಿಯ ಮಗ | ಕೊಪ್ಪಸೀಮೆ ಬಿ.ಎಲ್‌.ರೈಸ್‌(ಸ೦) 
ಹ ಸೋಮಶೆಟಿ ಎ.ಕ. ಸಂ-7, 
ಶಾ.ಸ.-234, 
ಶಿಕಾರಿಪುರ, ಪು- 
146 
27. |1524 | ಕೃಷ್ಣದೇವ | ವೀಸಣ್ಣರಾಉತ ಉಚ್ಚಂಗಿ ವೇಂಠೆಯ |ಕೃ.ಶಾ.ಸಂ-1, 
ಹ ಕವಿಳಿ ಚೆರ್ಮಿನ ಸೀಮೆ ಶಾ.ಸಂ-184, 
ದಾವಣಗೆರೆ. 


31 


28. |1524 | ಕೃಷ್ಣದೇವ |ಉಊಳಿಗದ ಜಕಣ ವಸ್ತಾರ್‌ ಸೀಮೆ ಎ.ಕ. ಸಂ-9, 
BE ನಾಯಕರ ಮಗ ಶಾ.ಸ.159 ಪು.116- 
ಬಸಪುನಾಯಕ 117 ಮೈ.ವಿ.ವಿ. 
(ನಾಯಕತನಕ್ಕೆ) 
29. |1524 ಕೃಷ್ಣದೇವ ನಾರಾಯಣ ಭಟ್ಟ ಉಚ್ಚಂಗಿ ವೇಂಠೆ ಕನ್ನಡ 
ಹಮ (ನಾಯಕತನಕ್ಕೆ) ವಿಶ್ವವಿದ್ಯಾಲಯ 
ಶಾಸನ ಸಂಪುಟ-1, 
ಶಾ.ಸಂ.3 
ಹರಪ್ಪನಹಳ್ಳಿ, ಪು-416 
30. |1524 | ಕೃಷ್ಣದೇವ |ವೀರಣರಾವುತ ಟೇಕಲಸೀಮೆ ಬಿ.ಎಲ್‌.ರೈಸ್‌(ಸ೦) 
mk (ನಾಯಕತನಕ್ಕೆ) ಎ.ಕ. ಸಂ.10 
ಶಾ.ಸಂ 35, 
ಕೋಲಾರ ಶಾ.ಸ- 
35, ಹು.157. 
31. 11525 ಕೃಷ್ಣದೇವ ಅಬ್ದ್ಬರಾವು ರವುಡಕುಂದಿಯ ಕೃ.ಶಾ.ಸಂ-1 
ಷಹ ಅಯ್ಕನವರು ಸೀಮೆ ಶಾ.ಸಂ೦-190, 
ರಾಯಚೂರು. 
32. 1525 ಕೃಷ್ಣದೇವ ವಿಠಲರಾವುಕ ತೇಕಲ ಸೀಮೆ ಕೃ.ಶಾ.ಸಂ೦-1, ಶಾ- 
ಹಮ ಸಂ. 192, 
ಕೋಲಾರ. 
33. (1526 | ಕೃಷ್ಣದೇವ | ಮಹಾಬಲದೇವರಸ |ಮಿಡಜೆ ಗ್ರಾಮ ಗೋಪಾಲ್‌.ಬಿ.ಆರ್‌ 
ರಕಕ (ನಾಯಕತನಕ್ಕೆ) ವಿ.ಐ.ಐ. ವ್ಯಾ-2, 
ಹು-110 
34. 11527 ಕೃಷ್ಣದೇವ ರಂಗನಾಥ ಜಗಲೂರು ಸೀಮೆ ಕೃ.ಶಾ.ಸಂ-1 
ರಾಯ ಶಾ.ಸ-211, 
ದಾವಣಗೆರೆ 
35. |1527 | ಕೃಷ್ಣದೇವ | ದೇಮರಸಯ್ಯ ಉಮ್ಮತ್ತೂರು ಸೀಮೆ |ಕೃ.ಶಾ.ಸಂ-1, 
ಧಂ ಶಾ.ಸ೦-233, 
ಚಾಮರಾಜನಗರ 
36. |1528 | ಕೃಷ್ಣದೇವ |ಕೃಷ್ಣರಾಯನಾಯಕ |ಶೀರಂಗಪಟ್ಟಣದ ಕೃ.ಶಾ.ಸಂ-1 
ಹ ಸೀಮೆ ಶಾ.ಸಂ. 236, 
ಮಂಡ್ಯ 
37. |1528 | ಕೃಷ್ಣದೇವ | ಬೋಗಯ್ಯದೇವ ಶ್ರೀರಂಗಪಟ್ಟಣ ಸೀಮೆ | ಎ.ಕ. ಸಂ-6, 
ಬ ಮಹಾಅರಸು (ನಾಯಕತನಕ್ಕೆ) ಶಾ.ಸಂ.8 
ಶ್ರೀರಂಗಪಟ್ಟಣ 
ಹು-338 ಮೈ.ವಿ.ವಿ. 


32 


38. 


1528 


ಕೃಷ್ಣದೇವ 
ರಾಯ 


ಆದಿಯಪ್ಪನಾಯಕ 


ಮಲೆಯಬೆನ್ನೂರು 
ಗ್ರಾಮ 


ಬಿ.ಎಲ್‌.ರೈಸ್‌(ಸ೦) 
ಎ.ಕ. ಸಂ-1 


ಶಾ.ಸಂ-106, 
ದಾವಣಗೆರೆ, 


ಹು-175 


49. 


1528 


ಕೃಷ್ಣದೇವ 
ರಾಯ 


ಕೃಷ್ಟ್ಣರಾಯನಾಯಕ 


ಸಿಂಧಗಟ್ಟದ ಸೀಮೆ 


ಕೃ.ಶಾ.ಸಂ೦-1, 
ಶಾ.ಸ.237 ಮಂಡ್ಯ 


ಅಚ್ಛುತರಾಯನ ಕಾಲದ ನಾಯಕತನಗಳು 


pt 


ವರ್ಷ 


ನಾಯಕ 


ಸೀಮೆ/ನಾಡು 


ಸಂಗಹ/ಆಕಾರ 


~ [lew 


1529 


ಸಾಳುವ ದಣ್ಣಾಯಕ 


ಕಮಲಾಪುರ ಸ್ಥಳ 


ಎನ್‌.ಐ.ಐ.ವ್ಯಾ-9 


ಶಾ.ಸಂ.-533, 
ಬಳ್ಲಾರಿ.ಪು-548 


1530 


ಸಿಂಗಣ್ಣನಾಯಕ 


ಬಿ.ಎಲ್‌.ರೈಸ್‌(ಸಂ) 
ಎ.ಕ.ಸಂ೦-12, 
ಶಾ.ಸಂ೦.22, 
ಕಡೂರು, ಷು.142 


1530 


ಅಚ್ಯುತರಾಯ 


ಬಸವಪ್ಪನಾಯಕ 


ಬಿ.ಎಲ್‌.ರೈಸ್‌(ಸಂ) 
ಎ.ಕ. ಸಂ.೨, 
ಶಾ.ಸಂ. 28, 
ಬೆಂಗಳೂರು. 
ಹು-15 


1530 


ಅಚ್ಯುತರಾಯ 


ನಾರಾಯಣದೇವ 


ಉಚ್ಛಂಗಿ ವೇಂಠೆ 
(ಅಮರ 
ನಾಯಕತನಕ್ಕೆ) 


ಬಿ.ಎಲ್‌.ರೈಸ್‌(ಸಂ) 
ಎ.ಕ.ಸಂ.1, 
ಶಾ.ಸ.18, 
ದಾವಣಗೆರೆ ಪು.73 


1530 


ಅಚ್ಯುತರಾಯ 


ಹರಿಹರದ 
ಲಿಂಗಣ್ಣವೊಡೆಯ 


ಸಾಲೆಗ್ರಾಮ ಸೀಮೆ 


ಬಿ.ಎಲ್‌.ರೈಸ್‌(ಸಂ) 
ಎ.ಕ.ಸಂ.10, ಶಾ.ಸ. 
45 
ಚನ್ನರಾಯಪಟ್ಟಣ 
ಹು. 470 


33 


6. [1531 | ಅಚ್ಯುತರಾಯ | ಯಲ್ಲಪ ನಾಯಕನ |ಹಾಸನ ಸೀಮೆ ಬಿ.ಎಲ್‌. 
ಮಗ ಚನ್ಸ್ನಪ್ಪಣ್ಣ (ಅಮರ ರೈಸ್‌(ಸಂ) ಎ.ಕ. 
ನಾಯಕತನಕ್ಕೆ) ಸಂ.8 ಶಾ.ಸಂ.2, 
ಹಾಸನ, ಪು. 215 
7. |1531 | ಅಚ್ಯುತರಾಯ | ಅವಸರದ ದೀಕ್ಷಿತ ಹರಿಹರ ಸೀಮೆ ಬಿ.ಎಲ್‌.ರೈಸ್‌(ಸಂ) 
(ಅಮರ ಎ.ಕ. ಸಂ. 11, 
ನಾಯಕತನಕ್ಕೆ) ಶಾ.ಸ.31, 
ದಾವಣಗೆರೆ, ಪು.95 
8. |1531 | ಅಚ್ಯುತರಾಯ |ಹಿರಿಯ ಸಿಂಗಣ ಹದಿನಾಡು ಸ್ಥಳ ಮೈ. ವಿ. ವಿ. 
ನಾಯಕನ ಮಗ ಎ.ಕ.ಸ೦ಂ.4, 
ಟಗ ಶಾ.ಸ. 169, 
ಚನ್ನರಾಯಪಟ್ಟಣ, 
ಹು-371 
9. |1532 | ಅಚ್ಯುತರಾಯ ಕೆಂಪದೇವರಸ ಯಲಹಂಕ ರಾಜ್ಯ ಬಿ.ಆರ್‌.ಗೋಪಾಲ 
(ನಾಯಕತನಕ್ಕೆ) (ಸಂ)ವಿಜಯನಗರ್‌ 
ಇನ್ಸ್‌ ಕ್ರಿಪಷನ್ಸ್‌ ವ್ಯಾ- 
1. ಶಾ.ಸ. 43, 
ಹು-19, 
10. |1532 | ಅಚ್ಯುತರಾಯ | ಚಿಂನಮ್ಮನಾಯಕನ ಬುರುಡೆಕುಂಟೆ ಬಿ.ಎಲ್‌.ರೈಸ್‌(ಸಂ) 
ಮಗ ಸೀಮೆ ಎ.ಕ.ಸಂ.10, 
ನರಸಿಂಹನಾಯಕ ಶಾಸ. 104 
(ಅಮರ ನಾಯಕ) ಶಿಡ್ಲಘಟ್ಟ, ಪು-204 
1. |1532 | ಅಚ್ಯುತರಾಯ ಕೆರೆಯ ತಿಂಮ್ಮರಸ ಶಾಂತಿಗ್ರಾಮ ಬಿ.ಎಲ್‌.ರೈಸ್‌(ಸಂ) 
(ಅಮರ ಎ.ಕ.ಸಂ.8, ಶಾ.ಸ. 
ನಾಯಕತನಕ್ಕೆ) 166 ಹಾಸನ 
ಪು-400 
12. |1533 | ಅಚ್ಯುತರಾಯ | ಅಲ್ಲಪ್ಪನಾಯಕ ಚಂದಗುತ್ತಿದುರ್ಗ ಬಿ.ಎಲ್‌.ರೈಸ್‌(ಸಂ) 
(ಅಮರ ಮಹಲೆ) | ಎ.ಕ. ಸಂ.8, 
ಶಾ.ಸ.-379, 
ಸೊರಬ, ಪು-178 
13. |1533 | ಅಚ್ಯುತರಾಯ |ಮಲ್ಲಪ್ಪ ಸೊಂಟಿಕೊಪ್ಪಸ್ಥಳ ಬಿ.ಎಲ್‌.ರೈಸ್‌(ಸಂ) 
(ನಾಯಕತನಕ್ಕೆ) ಎ.ಕ. ಸಂ.9, 
ಶಾ.ಸ.-10, 
ನೆಲಮಂಗಲ, 
ಪು-58 


34 


14. |1534 | ಅಚ್ಯುತರಾಯ |ಗುಮ್ಮನಾಯಕ ಕೋಳಾಲಪುರ ಬಿ.ಎಲ್‌.ರೈಸ್‌(ಸಂ) 
ಸಂಸ್ಥಾನದ ಕೃಷ್ಣಪ್ಪ ಸೀಮೆ ಎ.ಕ. ಸಂ.10, 
ನಾಯಕ ಶಾ.ಸ.-28, 

ಹು-306 

15. |1535 | ಅಚ್ಯುತರಾಯ | ಬಯಕಾರ ರಾಮಪ್ಪ | ಬೂದಿಹಾಳು ಬಿ.ಎಲ್‌.ರೈಸ್‌(ಸಂ) 

ಸೀಮೆ (ಮಾಗಣಿ) | ಎ.ಕ. ಸಂ. 
ಶಾ.ಸ.-125, 
ಚಿತ್ರದುರ್ಗ 
ಹು-387 

16. |1535 | ಅಚ್ಯುತರಾಯ | ಭಂಡಾರದ ಕೊಂಡಂಬಳ್ಳಿಯ ಬಿ.ಎಲ್‌.ರೈಸ್‌(ಸಂ) 
ತಿಂಮ್ಮಪ್ಪಯ್ಯ ಸೀಮೆ ಎ.ಕ. ಸ೦.೨, 

(ನಾಯಕತನಕ್ಕೆ) ಶಾ.ಸ.-53, 
ಹು-316 

17. 11535 ಅಚ್ಯುತರಾಯ ತಿಮ್ಮರಸನ ಮಗ ಹೂನ್ನಾವಳಿ ಮೈ.ವಿ.ವಿ, 
ರಾಮಪ್ಪ ಸೀಮೆ ಎ.ಕ.ಸಂ.10, 

(ನಾಯಕತನಕ್ಕೆ) ಶಾ.ಸ.206, 
ಪು-257. 

18. |1535 | ಅಚ್ಯುತರಾಯ |ತಿಮ್ಮರಸಯ್ಯ ಬುರುಡೆ ರಾಜ್ಯದ ಬಿ.ಎಲ್‌.ರೈಸ್‌(ಸಂ) 

ಪಲ್ಲೆಕುಂಟೆ ಗ್ರಾಮ |ಎ.ಕ. ಸಂ.10, 

(ನಾಯಕತನಕ್ಕೆ) ಪ್ರಾಸ; 
ಬಂಗೇಪಲ್ಲಿ, 
ಹು-294 

19. 11535 ಅಚ್ಯುತರಾಯ ರಾಮಪ್ಪಯ್ಯ ಹದಿನಾಡು ಸೀಮೆ ಮೈ. ವಿ. ವಿ. 

(ನಾಯಕತನಕ್ಕೆ) ಎ.ಕ.ಸಂ.4, 
ಶಾ.ಸಂ.58, 
ಕೊಳ್ಳೇಗಾಲ,ಪು-437 

20. 11535 ಅಚ್ಯುತರಾಯ ರಾಮಭಟ್ಟಯ್ಯ ನಾಗಮಂಗಲ ಮೈ. ವಿ. ವಿ. 

ಸೀಮೆ ಎ.ಕ.ಸಂ.6, 
ಪಾಂಡವಪುರ, 
ಹು.217. 

21. 11535 ಅಚ್ಯುತರಾಯ ಕೊಂಡಮರಸ ಬುರುಡೆಕುಂಟೆ ಬಿ.ಎಲ್‌.ರೈಸ್‌(ಸಂ) 

ಸೀಮೆ ಎ.ಕ. ಸಂ.10, 
(ನಾಯಕತನಕ್ಕೆ) ಶಾ.ಸ.-25, 


ಬಂಗೇಪಲ್ಲಿ, ಪು- 
274 


35 


22 ASS ಅಚ್ಯುತರಾಯ ಸಿರಿಯಪ್ಪ ನಾಯಕ ಹೂವಿನ ಹಡಗಲಿ ಕನ್ನಡ 
ವಶ್ವವಿದ್ಯಾಲಯ, 
ಶಾಸನ ಸಂಪುಟ-], 
ಶಾ.ಸಂ.9೪0 ಪು- 
423 

23. 11536 ಅಚ್ಯುತರಾಯ ಪೆನುಗೊಂಡೆಯ ವಿರುಪನಾಯಕಕುಳ ಕನ್ನಡ 

ವಿರುಪಣ ವಿಶವಿದ್ದಾಲಯ, 
[3 FE) Fo) 
ಎ.ಕ.ಸಂ-3 

ಶಾ.ಸಂ೦2- ಪು-2. 

24. 11536 ಅಚ್ಯುತರಾಯ ಮಹಾಪಾತ್ರೆ ಅರಸ ತರಕಣಾಂಬೆ ಮೈ.ವಿ.ವಿ. 

ಸೀಮೆ ಎ.ಕ.ಸಂ.4 ಶಾ.ಸ- 
(ನಾಯಕತನಕ್ಕೆ) 302, ಪು-196 
25. 11537 ಅಚ್ಯುತರಾಯ ವೆಂಕಟಾದ್ರಿ ನಾಯಕ | ದೇವಲಾಪುರ ಎ.ಕ.ಸಂ.17, 
(ಮಾಗಳಿ) ಶಾ.ಸಂ.157, 
ನಾಗಮಂಗಲ, 
ಮೈ.ವಿ.ವಿ., ಹು- 
154 
26. 11537 ಅಚ್ಯುತರಾಯ ಹನುಂತನಾಯಕ ಯಲಬುರ್ಗಿ ಕನ್ನಡ ಎ.ವಿ. ಶಾ. 
ಸೀಮೆ (ಅಮರ ಸಂ-2, ಶಾ.ಸಂ. 
ನಾಯಕತನಕ್ಕೆ) 14, ಪು-170 
27. |1537 ಅಚ್ಯುತರಾಯ ಸಾಳ್ಳಗಜಸಿಂಹ ತೆಂಕಣಾಂಬಿ ಮೈ. ಫಯ 
ಸೀಮೆ ಎ.ಕ.ಸಂ.3, ಶಾ.ಸ.- 
(ನಾಯಕತನಕ್ಕೆ) 213, ಪು-154 
28. |1537 | ಅಚ್ಯುತರಾಯ | ವಿಠಲನಾಯಕ ಬೆಮ್ಮತ್ತರಕಲ್ಲು ಬಿ.ಎಲ್‌.ರೈಸ್‌(ಸಂ) 
ಅಯ್ಯ ಸೀಮೆ ಎ.ಕ.ಸಂ. 11, 
(ನಾಯಕತನಕ್ಕೆ) ಶಾ.ಸಂ.45 
ಚಿತ್ರದುರ್ಗ. 

29. |1538 ಅಚ್ಯುತರಾಯ ಯಲ್ಲಪ್ಪಯ್ಯ ಹದಿನಾಟೊಳಗಿನ ಬಿ.ಎಲ್‌.ರೈಸ್‌(ಸಂ) 

ಉಡುವಂಕ ನಾಡು ಎ.ಕ. ಸಂ.4, 

(ನಾಯಕತನಕ್ಕೆ) ಶಾ.ಸ.-269, 
ಚಾಮರಾಜನಗರ, 
ಹು-165 

30. 1538 | ಅಚ್ಯುತರಾಯ | ರಾಮಭಟ್ಟಯ್ಯ ಬೇಲೂರು ಬಿ.ಎಲ್‌.ರೈಸ್‌(ಸಂ) 

ಛಾವಡಿ ಎ.ಕ. ಸಂ.10, 
(ನಾಯಕತನಕ್ಕೆ) ಹು-179 


36 


31. 11539 ಅಚ್ಯುತರಾಯ ತಿರುಮಲರಾಜ ವಸುಧಾರೆ ಸೀಮೆ |ಎ.ಕ. ಸಂ.10, 
ವೊಡೆಯ (ನಾಯಕತನಕ್ಕೆ) ಶಾ.ಸ.-184, 
ಚಿಕ್ಕಮಗಳೂರು, 
ಮೈ.ವಿ.ವಿ. ಹು- 
117 
32. |1539 | ಅಚ್ಯುತರಾಯ ಕೊಂಡಪ್ಪಯ್ಯ ಗುಯ್ಯಲೂರು ಬಿ.ಎಲ್‌.ರೈಸ್‌(ಸಂ) 
ಸೀಮೆ ಎ.ಕ. ಸಂ.10, 
ಬಂಗೇಪಲ್ಲಿ, ಪು- 
279 
33. |1539 | ಅಚ್ಯುತರಾಯ |ರಫಘಪತಿ ವಸುಧಾರೆ ಸೀಮೆ |ಎ.ಕ. ಸಂ. 
ರಾಜವೊಡೆಯ (ಅಮರ ಶಾ.ಸ.-184, 
ಮಾಗಣಿ) ಚಿಕ್ಕಮಗಳೂರು, 
ಮೈ.ವಿ.ವಿ., ಹು-117 
34. |1541 | ಅಚ್ಯುತರಾಯ ಕೆಂಪಣ್ಣನಾಯಕ ಕೋಳುಲ ಸೀಮೆ ಬಿ.ಎಲ್‌.ರೈಸ್‌(ಸಂ) 
ನಂದಪ್ಪನಾಯಕ (ಅಮರ ಎ.ಕ. ಸಂ.12, 
ಮಾಗಣಿ) ಶಾ.ಸ.-59, 
ಹು-52 
35. |1542 | ಅಚ್ಯುತರಾಯ | ಮಟ್ಟ ಅವುಬಳರಾಜ | ಯಕ್ಕಚಿ ಸೀಮೆ ಎ.ಕ. ಸಂ.12, 
(ನಾಯಕತನಕ್ಕೆ) ಶಾ.ಸ.-22, 
ಕಡೂರು, 
ಮೈ.ವಿ.ವಿ. 
ಪು-22 
36. |1545 | ಅಚ್ಯುತರಾಯ | ದಳವಾಯಿ ತಗಡೂರು ಸ್ಥಳ ಎ.ಕ. ಸಂ.3, 
ಕೃಷ್ಣಪ್ರನಾಯಕ (ನಾಯಕತನಕ್ಕೆ) ಶಾ.ಸ.-53, 
ಮೈ.ವಿ.ವಿ. ಹು-44 
37. |1553 | ಅಚ್ಯುತರಾಯ |ರಘಪತಿರಾಜ ಹಾಸನ ಸೀಮೆ ಎ.ಕ. ಸ೦.9, 
ಮಹಾಅರಸ (ನಾಯಕತನಕ್ಕೆ) ಶಾ.ಸ.-38, 
ಬೇಲೂರು, 
ಮೈ.ವಿ.ವಿ. ಹು- 
440-41 
38. |1564 | ಅಚ್ಕುತರಾಯ | ಪೆದ್ದಿರಾಜು ಶ್ರೀರಂಗಪಟ್ಟಣಸೀ | ಎ.ಕ. ಸಂ.6, 
ಮೆ (ಅಮರ ಶಾ.ಸ.-ನ, 
ಮಾಗಳಿ) ಮೈ.ವಿ.ವಿ. ಪು- 
335-336 


37 


39. [1564 | ಅಚ್ಯುತರಾಯ | ರಾಮಭಟ್ಟಯ್ಯ ಶ್ರೀರಂಗಪಟ್ಟಣಸೀ | ಎ.ಕ. ಸಂ.6, 
ಮೆ(ಅಮರ ಶಾ.ಸ.-ನ, 
ಮಾಗಣಿ) ಮೈ.ವಿ.ವಿ. ಪು-335 

ಸದಾಶಿವರಾಯನ ಕಾಲದ ನಾಯಕತನಗಳು 

ಕ್ರಸ. | ವರ್ಷ ರಾಜ ನಾಯಕ ಸೀಮೆ/ನಾಡು |ಸಂಗಹ/ಆಕಾರ 

1. 11544 | ಸದಾಶಿವರಾಯ | ಹಡಪದ ಎರ್ರ ಬಾದಾಮಿ ಸೀಮೆ | ಎ.ಕ.ಸಂ.೨, 

ಕೃಷ್ಣಪನಾಯಕ ಶಾ.ಸ.388, 
ಕನ್ನಡ ವಿ.ವಿ. 
ಹು-339 

2. |1544 | ಸದಾಶಿವರಾಯ | ಚಲುವಣ್ಣನಾಯಕ ಮುಣೆಯ ಸೀಮೆ ಬಿ.ಎಲ್‌.ರೈಸ್‌(ಸಂ) 
(ನಾಯಕತನಕ್ಕೆ ಎ.ಕ.ಸಂ.10, 

ಶಾ.ಸ.81, 
ನೆಲಮಂಗಲ, 
ಹು-89 

ಏಸ 1544 | ಸದಾಶಿವರಾಯ ಮಹಾಮಂಡಲೇಶ್ವರ ಕಂದವರಂ ಎ.ಕ.ಸಂ.10, 

ವಿಠಲೈಯ್ಯದೇವ ಸೀಮೆ ಶಾ.ಸ.125, 

ರ (ನಾಯಕತನಕ್ಕೆ) ಸೂಮೆಂಟರಿ 
ಇನ್ಸ್‌ಸ್ರಿಪಷನ್ನ್‌ 
ಚಿಕ್ಕಬಳ್ಳಾಪುರ, 
ಹು-83 

4. |1544 |ಸದಾಶಿವರಾಯ |ನಾರಯ್ಕದೇವ ಹದಿನಾಡು ಸೀಮೆ ಎಸ್‌.ಐ.ಐ 
(ನಾಯಕತನಕ್ಕೆ | ವ್ಯಾಲ್ಕೂರಿ-9, 

ಪಾರ್ಟ್‌-2, 

ಸಾ.ಸ.610,ಪು-618 
ನಿ 1545 | ಸದಾಶಿವರಾಯ ಮಹಾಮಂಡಲೇಶ್ಲರ, ಉಮ್ಮತ್ತೂರು ಎ.ಕ.ಸ೦-4, 
ಆವುಬಳ ದೇವ ಸೀಮೆ ಶಾ.ಸ೦.95, 

ನಾರಾ (ನಾಯಕತನಕ್ಸೆ ಚಾಮರಾಜನಗರ, 

ಮೈ.ವಿ.ವಿ. ಹು-54 


38 


6. |1545 |ಸದಾಶಿವರಾಯ |ನಾರಾಯದೇವ ಶ್ರೀರಂಗಪಟ್ಟಣ ಎ.ಕ.ಸಂ.6, 
ಸೀಮೆ ಶಾ.ಸ.129, 
(ನಾಯಕತನಕ್ಕೆ) ಮೇಲುಕೋಟೆ, 
ಪು-221 
7. |1547 | ಸದಾಶಿವರಾಯ | ಮಹಾಮಂಡಲೇಶ್ವ್ಲರ | ಮುಳುಬಾಗಿಲುರಾ ಬಿ.ಎಲ್‌.ರೈಸ್‌(ಸಂ) 
ನಂದ್ಯಾಲದ ಜ್ಯ ಎ.ಕ.ಸಂ.10, 
ವೀರರಾಜಶೀ (ನಾಯಕತನಕ್ಸೆ) 
ಸ್‌ [ಶಾಸ 
ರಂಗರಾಜನ ಮಕ್ಕಳು ಹ 
ಮುಳಬಾಗಿಲು, 
ಪಹು-67 
8. 1547 | ಸದಾಶಿವರಾಯ ರಂಗರಾಜ ಮುಳುಬಾಗಿಲು ಎ.ಕ.ಸಂ.10, 
ಠಾ ಸಫ್ಲಿಮೆಂಟರಿ 
ಶಾ.ಸ.283, 
ಪು-22 
9. 1547 | ಸದಾಶಿವರಾಯ ಕೃಷ್ಣಪ್ರನಾಯಕ ಕೊಟ್ಟೂರು ಶಾ.ಸನ ಸಂಪುಟ- 
ಸೀಮೆ (ಅಮರ |], 
ನಾಯಕತನಕ್ಕೆ [ನ್ನಡ ಎ.ವಿ 
ಲ್ಲ 
ಶಾ.ಸ. 64, 
ಹೂವಿನ ಹಡಗಲಿ, 
ಹು-384 
10. |1548 | ಸದಾಶಿವರಾಯ | ಮಹಾಮಂಡಲೇಶ್ವರ | ಹೊನ್ನಾವಳಿ ಬಿ.ಎಲ.ರೈಸ್‌(ಸಂ) 
ರಾಮರಾಜಯ್ಯ ಸೀಮೆ ಎ.ಕ.ಸಂ.12, 
ಮಹಾಅರಸ (ನಾಯಕತನಕ್ಕೆ) 
ಶಾ.ಸ-129, 
ತಿಪಟೂರು, 
ಪ-189 
11. 11548 | ಸದಾಶಿವರಾಯ ಸೂರಪ್ಪ ಆರಿಚನಿ ತೆರಕಣಾಂಬಿ ಎ.ಕ.ಸಂ.3, 
ಸೀಮೆ ಶಾ.ಸ.49, 
(ನಾಯಕತನಕ್ಕೆ) 
ಮೈ.ವಿ.ವಿ. 
ಹಮು-42 


39 


12. |1549 | ಸದಾಶಿವರಾಯ | ಗೋವಿಂದರಾಜದೇವ | ವಿಜಯಪುರ ಎ.ಕ.ಸಂ.3 
ಸೀಮೆ (ಅಮರ A 
ನಾಯಕತನಕ್ಕೆ 

ಮೈ.ವಿ.ವಿ. 
ಪು-40 

13. 11549 | ಸದಾಶಿವರಾಯ [ರಾಜ ಒಡೆಯ ನೆಲಬಾಗಿಲು ಎ.ಕ.ಸ೦.೨, 
ಸೀಮೆ ಶಾ.ಸ.39, 
(ನಾಯಕತನಕ್ಕೆ) 

ಹೊಸಕೋಟಿ, 
ಹು-205 

14. 11550 | ಸದಾಶಿವರಾಯ ಲಕ್ಷ್ಮೀಪತಿ ಅಯ್ಯ ತೆರಕಣಾಂಬಿ ಎ.ಕ.ಸಂ.3, 
ಸೀಮೆ ಶಾ.ಸ. 85, 
(ನಾಯಕತನಕ್ಕೆ) 

ಗುಂಡ್ಲುಪೇಟೆ 
ಮೈ.ವಿ.ವಿ. 
ಹು-66 

15. [1550 | ಸದಾಶಿವರಾಯ |ಸಿದ್ದದೇವ ಹಾರನಹಳ್ಳಿ ಬಿ.ಎಲ್‌.ರೈಸ್‌(ಸಂ) 

ಮಹಾಅರಸ ಸೀಮೆ ಖಕ. "ಸರ. 12, 
(ನಾಯಕತನಕ್ಕೆ) 
ಶಾ.ಸ. 65, 
ಕಡೂರು, 
ಹು-82 
16. |1550 | ಸದಾಶಿವರಾಯ | ಚನ್ನದೇವ ಜೋಡ ಸಿಂದಘಟ್ಟದ ಸ್ಥಳ ಬಿ.ಎಲ್‌.ರೈಸ್‌(ಸಂ) 
ಮಹಾಅರಸ (ಅಮರ ಎಸ. ಸಂ. 6, 
ಮಾಗಣಿ) 
ಶಾ.ಸ. 134, 
ಪಾಂಡವಹುರ 
—227] 

17. |1551 | ಸದಾಶಿವರಾಯ | ಗೋಪಎರಗ ಮುಡಿಗೊಂಡ ಬಿ.ಎಲ್‌.ರೈಸ್‌(ಸಂ) 

(ನಾಯಕತನಕ್ಕೆ [ನಕ್ಷ ಸಂ. 4. 
ಶಾ.ಸ. 89, 
ಕೊಳ್ಳೇಗಾಲ, 
ಹು-458-459 


40 


18. 11551 | ಸದಾಶಿವರಾಯ ನಂದ್ಯಾಲದ ಹದಿನಾಡು ಸೀಮೆ | ಎ.ಕ. ಸಂ.4 
ತಿಮ್ಮರಾಜ ಅರಸ (ನಾಯಕತನಕ್ಕೆ) ಶಾ.ಸ.179, 
ಯಳಂದೂರು, 
ಮೈ.ವಿ.ವಿ., 
ಪಹು-378. 
19. |1551 | ಸದಾಶಿವರಾಯ | ಶ್ರೀರಾಮರಾಜಯ್ಯ ಬಜಗೂರ ಸ್ಥಳ ಬಿ.ಎಲ್‌.ರೈಸ್‌(ಸಂ) 
ದೇವಮಹಾಅರಸ (ಅಮರ ಎಕೆ. ಸಂ. 12, 
ನಾಯಕತನಕ್ಕೆ) 
ಶಾ.ಸ. 53, 
ತಿಪಟೂರು, 
ಹು-146 
20. 11551 | ಸದಾಶಿವರಾಯ |ಶತಿರುಮಲದೇವ ಅರಸ ನಿಡುಗಲ್ಲು ನಾಡು | ಎಸ್‌.ಐ.ಐ. 
(ಅಮರಕ್ಕೆ _ 

5) ವ್ಯಾ-9, 
ಭಾಗ-2, 
ಶಾ.ಸ.-643, 
ಪಹು-641 

21. |1552 | ಸದಾಶಿವರಾಯ ನಂದ್ಯಾಲದ ಹಿರಿಯ | ಮುಳುಬಾಗಿಲು ಎ.ಕ. ಸಂ. 10, 
ಅವುಬಳ ರಾಜನ ಸೀಮೆ ಸಫ್ಲಿಮೆಂಟರಿ 
ಅವುಬಳೇಶ್ವರಯ್ಯ 

pS) 
ದೇವ ಮಹಾಅರಸ ಶಾ.ಸ. 114, 
ಮಾಲೂರು, 
ಹು-47 
22. |1553 | ಸದಾಶಿವರಾಯ | ಅವುಬಳ ರಾಜದೇವ |ತೆರಕಣಾಂಬಿ ಎ.ಕ. ಸಂ.3, 
ಸೀಮೆ ಶಾ.ಸ.7], 
(ನಾಯಕತನಕ್ಕೆ) 
ಮೈೈವಿ.ವಿ. 
ಹು-211. 

23. |1553 | ಸದಾಶಿವರಾಯ | ದಾನಿವಾಸ ವೊಡೆಯ | ದಾನಿವಾಸ ಸೀಮೆ (ಎ.ಕ. ಸಂ. 12, 

(ನಾಯಕತನಕ್ಕೆ |ಶ್ರಾಸ. 36, 
ಚಿಕ್ಕಮಗಳೂರು, 
ಮೈ.ವಿ.ವಿ. 
ಹು-473 


41 


24. |1554 | ಸದಾಶಿವರಾಯ ರುಸ್ತುಂಖಾನ್‌ ವಿಜಯಪುರ ಮಕ ಸರಿ, 
ಪೊಡೆಯ ಸೀಮೆ ಶಾಸ. 6 
(ನಾಯಕತನಕ್ಕೆ) 
ಗುಂಡ್ಲುಪೇಟೆ, 
ಮೈ.ವಿ.ವಿ. 
ಪು-13 
25. |1554 | ಸದಾಶಿವರಾಯ | ಆಯನಮಲುಕ ಕುಂದೂರು ಬಿ.ಎಲ್‌.ರೈಸ್‌(ಸಂ) 
ವೊಡೆಯ ಸ್ಥಳದ ಎ.ಕ.ಸಂ.7, 
(ನಾಯಕತನಕೆ) | 4ವ್ರಮೊಗ್ಗ 
ಪು-396 
26. 11554 | ಸದಾಶಿವರಾಯ ಮಹಾಮಂಡಲೇಶ್ವರ ಬೂದಿಹಾಳು ಬಿ.ಆರ್‌.ಗೋಪಾಲ್‌ 
ಶ್ರೀಪತಿ ರಂಗದೇವ ಸೀಮೆ (ಅಮರ |ವಿಜಯನಗರ 
ನಾಯಕತನಕ್ಕೆ) ಇನ್ಸ್‌ಸ್ಕಿಪಷನ್ಸ್‌ 
ವ್ಯಾ-3, 
ಕೆ.ಎನ್‌. 147, 
ಹು-404 
27. |1554 | ಸದಾಶಿವರಾಯ |ನಂದಿಯಾಲದ ಹದಿನಾಡು ಸೀಮೆ | ಎ.ಕ. ಸಂ. 4, 
ಭಲುಬಿದೇಪ ಮಹಾ (ನಾಯಕತನಕ್ಕೆ) ಶಾ.ಸ. 268, 
ಅರಸು ಚಾಮರಾಜನಗರ, 
ಮೈ.ವಿ.ವಿ. 
ಹು-268 
28. |1554 | ಸದಾಶಿವರಾಯ | ಆಯನಮಲುಕವೊಡೆ | ತಲಕಾಡು ಸೀಮೆ ಎ.ಕ. ಸಂ. 7, 
ಯರಿಗೆ ಶಾ.ಸ. 89, 
ಮಳವಲ್ಳಿ, 

ಲ 
ಮೈ.ವಿ.ವಿ. 
ಹು-397 

29. 11554 | ಸದಾಶಿವರಾಯ ರಾಗರಾಜಯ್ಯ ದೇವ |ತೆರಕಣಾಂಬಿ ಎ.ಕ. ಸಂ. 4, 
ಮಹಾಅರಸ ಸೀಮೆ(ಅಮರ ಜಾಮರಾಜನಗರ, 
ನಾಯಕತನಕ್ಕೆ) 
ಮೈ.ವಿ.ವಿ. 
ಪು-194-195 


42 


30. |1556 | ಸದಾಶಿವರಾಯ | ಮಹಾ ನಿಡುಗಲ್ಲು ಎ.ಕ. ಸಂ. 12, 
ನಾಯಕಾಚಾರ್ಯ ರಾಜ್ಯದ ಫದ 
ತಿಮ್ಮಣ ನಾಯಕ (ನಾಯಕತನಕ್ಕೆ) 

31. 11556 | ಸದಾಶಿವರಾಯ | ಯಲಹಂಕ ನಾಡ ಮಾಗಡಿ ಬಿ.ಎಲ್‌.ರೈಸ್‌(ಸಂ) 
ಪಭು, ಮುಮ್ಮಡಿ |(ನಾಯಕತನಕ್ಕೆ [ನೀ ಸಂ., 
ಕೆಂಪೇಗೌಡ 

ಶಾ.ಸ.29, 
ಬೆಂಗಳೂರು.ಪು-110 

32. 11556 | ಸದಾಶಿವರಾಯ | ರಘುನಾಥ್‌ ಕಳಸಾಪುರ ಕನ್ನಡ ವಿ.ವಿ. 
ರಾಜದೇವ (ನಾಯಕತನಕ್ಕೆ ಹಂಪಿ ಶಾ.ಸಂ.], 

ಹೊಸಪೇಟೆ, 
ಹು-16 

33. |1556 | ಸದಾಶಿವರಾಯ | ಶ್ರೀಮಹಾಮಂಡಲೇಶ್ವ | ರಾಯದುರ್ಗ ಬಿ.ಎಲ್‌.ರೈಸ್‌(ಸಂ) 
ರ ಸೀಮೆ ಎ.ಕ. ಸಂ.1l, 
ರಾಮರಾಜುವಿಠಲರಾ 

pS) 
ಜು ತಿರುಮಲ್ಕೆಯ ಶಾ.ಸ.4, 
ದೇವಮಹಾರಾಜ ಹು-245, 
ಮೊಳಕಾಲ್ಲೂರು. 
34. 11556 | ಸದಾಶಿವರಾಯ | ರಘುನಾಥ್‌ ರಾಜಯ್ಯ ರಾಯದುರ್ಗ ಕನ್ನಡ ವಿ.ವಿ. 
ಸೀಮೆ ಹಂಪಿ, ಶಾ.ಸಂ.l, 
ಶಾ.ಸ. 69, 
ಬಳ್ಳಾರಿ, 
೪ 
ಪು-86 

35. |1556 | ಸದಾಶಿವರಾಯ | ಶ್ರೀಮನ್ಮ್ನಮಹಾನಾಯ | ಬಂಕಾಪುರ ಎನ್‌.ಐ.ಐ. ವ್ಯಾ18. 
ಕಾಚಾರ್ಯ ಸೀಮೆಯೊಳಗಿನ ಶಾಸ. 425 
ಗಡಿಯಾಂಕ ಭೀಮನ | ಗುತ್ತಳವೇಂಠೆ | 
ಚಿಕ್ಕಎಲ್ಲಪ್ಪನಾಯಕ  |(ನಾಯಕತನಕ್ಳು | ಧಾರವಾಢ, 

ಪು-487 

36. 11557 [ಸದಾಶಿವರಾಯ ಕೆಳದಿಯ ಸದಾಶಿವ ಹೊನ್ನಾವಳಿ ಬಿ.ಎಲ್‌.ರೈಸ್‌(ಸಂ) 
ನಾಯಕ ಸೀಮೆ (ಅಮರ ಮ 

ಮಾಗಣಿ) 
ಶಾ.ಸ. 9, 
ಹೊನ್ನಾವಳಿ, 
ಪು-370 


43 


37. |1558 | ಸದಾಶಿವರಾಯ | ಹಡಪದ ಕೃಷ್ಣಪ್ಪ ನರಸಿಂಹಪುರದ | ಬಿ.ಎಲ್‌.ರೈಸ್‌(ಸಂ) 
ನಾಯಕರ ಮಗ ಸೀಮೆ ಎ.ಕ. ಸಂ.8, 
ವೆಂಕಟಾದ್ರಿ ನಾಯಕರ pS 
ಮಗ ಲಕ್ಷ್ಮಪ್ಸನಾಯಕ ಶಾ.ಸ.12, 
(ಅಮರನಾಯಕ) ಹೊಳೆನರಸಿಘುರ, 

ಪು-8 

38. 11559 | ಸದಾಶಿವರಾಯ | ಮಹಾ ದೊಡ್ಡೇರಿ ಸೀಮೆ ಬಿ.ಎಲ್‌.ರೈಸ್‌(ಸಂ) 
ನಾಯಕಾಚಾರ್ಯ (ಅಮರಮಾಗಣಿ) ಎ.ಕೆ. ಸಂ.1, 
ಕೋಟೆಕೆರೆಯ 3 
ಹೊಂಟ್ಟಣ್ಣನಾಯಕ ಶಾ.ಸ.54, 

ಚಳ್ಳಕೆರೆ, ಪು-285 

39. |1559 | ಸದಾಶಿವರಾಯ | ಹಡಪದ ಯರಕೃಷ್ಣಪ್ಪ | ಬಾಗೂರು ಸೀಮೆ ಬಿ.ಎಲ್‌.ರೈಸ್‌(ಸಂ) 
ಪಾಯಿಕಿ ಗ ವ ಎಕೆ. ಸಂ. 
ವೆಂಕಟಾದ್ರಿ ನಾಯಕ ಶಾಸುಂ1. 

ಹೊಲಳಲ್ಪೆರೆ, 
ಹು-335 

40. |1560 | ಸದಾಶಿವರಾಯ |ಶ್ರೀಮಹಾ ದೊಡ್ಡೇರಿ ಸೀಮೆ ಬಿ.ಎಲ್‌.ರೈಸ್‌(ಸಂ) 
ನಾಯಚಾರ್ಯ ಎ.ಕ. ಸಂ.1l, 
ಹರತಿಯ p 
ವಿಠಣನಾಯಕ ಅಯ್ಯ ಶ್ರಾಸುಖ, 

ಚಳಕೆರೆ, 
೪ 
ಹು-265 

4]. |1561 | ಸದಾಶಿವರಾಯ | ಶ್ರೀಮನುಮಹಾನಾಡ | ಕೋರೆಯ ಬಿ.ಎಲ್‌.ರೈಸ್‌(ಸಂ) 
ಪ್ರಭು ಮುಮ್ಮಡಿ (ಮಾಗಣಿ) ಎ.ಕ. ಸಂ.12, 
ಚಿಕ್ಕಪ್ಪಗೌಡ 

A ಶಾ.ಸ.66, 
ಹು-55 

42. |1562 | ಸದಾಶಿವರಾಯ | ಕೆಳದಿಯ ಚವುಡ ಮಂಗಲೂರು, ಎಸ್‌.ಐ.ಇಐ. 
ಗೊಂಡರ ಮಕ್ಕಳು ಗುತ್ತಿ, ವಾ-9, 
ಸದಾಶಿವನಾಯಕ ಮೂವತ್ತಾರು. 4 

ಕಂಪಣ ಅಗರ, |ಜಾಗ-2. 
ಬಾರಳೂರು, ಶಾ.ಸ. 674, 
Rc 
(ಅಮರಮಾಗಣಿ) 


44 


43. |1563 | ಸದಾಶಿವರಾಯ | ಕೃಷ್ಣಪ್ರನಾಯಕ ಹಾಸನ ಸೀಮೆ ಎ.ಕ. ಸಂ.8, 
(ನಾಯಕತನಕ್ಕೆ ಶ್ರಾಸ್ಟ್ಗು, 
ಮೈ.ವಿ.ವಿ. 
ಹು-215 
44. |1563 | ಸದಾಶಿವರಾಯ |ತಿಮ್ಮಪ್ಪ ನಾಯಕ ಘಲೆಯದ ಸ್ಥಳ |ಎಕ. ಸಂ.4, 
(ನಾಯಕತನಕ್ಕ) |ಶ್ರಾಸ229, 
ಮೈ.ವಿ.ವಿ. 
ಹು-140 
45. |1563 | ಸದಾಶಿವರಾಯ |ಸಂತೆಬೆನ್ನೂರಿನ ದುಮ್ಮಿ ಸೀಮೆ ಬಿ.ಎಲ್‌.ರೈಸ್‌(ಸಂ) 
ಪಿಿಭಾಯಿಕ (ಅಮರಕ್ಕ ಎ.ಕೆ. ಸಂ.7, 
ಶಾ.ಸ.69, 
ಚನ್ನಗಿರಿ, ಪು-65 
46. |1564 | ಸದಾಶಿವರಾಯ |ಕೊಂಡರಾಜಯ ಚನ್ನಪಟ್ಟಣ ಸ್ಥಳ ಎ.ಕ. ಸಂ.6, 
ದೇವಮಹಾ ಅರಸ (ಅಮರ ಶಾ.ಸ.128, 
ನಾಯಕತನಕ್ಕೆ) 
ಪಾಂಡವಪುರ, 
ಮೈ.ವಿ.ವಿ. 
ಹು-220 
47. |1564 | ಸದಾಶಿವರಾಯ | ಮಲ್ಲಪುನಾಯಕ ಬೌರಿಂಗ್‌ಪೇಟೆ ಬಿ.ಎಲ್‌.ರೈಸ್‌(ಸಂ) 
(ಅಮರ ನಾಯಕ) ಎ.ಕ. ಸಂ.10, 
ಶಾ.ಸ.88, 
ಹು-152 
48, |1564 |ಸದಾಶಿವರಾಯ |ಜಗದೇಕರಾಯ ಹದಿನಾಡು ಸೀಮೆ (ಎ.ಕ. ಸಂ.4, 
ವೊಡೆಯ (ನಾಯಕತನಕ್ಕೆ ಶ್ರಾಸ್ಟ179, 
ಯಳಂದೂರು, 
ಮೈ.ವಿ.ವಿ.ಪು-378 
49. |1565 | ಸದಾಶಿವರಾಯ |ಸುಗಟೂರು ಮುಮ್ಮಡಿ | ಹೊಸಕೋಟೆ ಎ.ಕ. ಸಂ.9, 
ಚಿಕರಾಯ ತಮ್ಮಪ್ಪ ಸೀಮೆ ಶಾ.ಸ.105, 
ಗ i (ನಾಯಕತನಕ್ಕೆ | ಹ್ಲೂಸಕೋಟಿ, 
ತಂಮೈೆಗೌಡ ಹು-221-222 


45 


50. 11565 | ಸದಾಶಿವರಾಯ | ಕಂದಾಚಾರದ ಶ್ರೀರಂಗಪಟ್ಟಣ ಎ.ಕ. ಸಂ.6, 
ನಂಜಯ್ಯ ತಿಂಮಪ್ರ್ಪ |ಸೀಮೆ (ಅಮರ ಶಾ.ಸ.115, 
ಮಾಗಣಿ) 
ಮೈ.ವಿ.ವಿ., 
ಹು-430 
51. 11565 | ಸದಾಶಿವರಾಯ | ಅವತಿಯ ನಾಡಪಭು | ಗೌರಿಬಿದನೂರು ಬಿ.ಎಲ್‌.ರೈಸ್‌(ಸಂ) 
ಸೂಣಪಗೌಡ ಎ.ಕ. ಸಂ.10 
(ಅಮರ ನಾಯಕ) f 
ಶಾ.ಸ.52, 
ಹು-49 
52. |1566 | ಸದಾಶಿವರಾಯ | ಮುಮ್ಮಡಿ ಕೆಂಪೇಗೌಡ | ಮಾಗಡಿ ಸೀಮೆ ಬಿ.ಎಲ್‌.ರೈಸ್‌(ಸಂ) 
(ಅಮರ ನಾಯಕ) ಎ.ಕ. ಸ೦.೨, 
ಶಾ.ಸ.29, 
ಮಾಗಡಿ, ಮ-110 
53. |1568 | ಸದಾಶಿವರಾಯ |ತಿರುಮಲ ರಾಜ್ಯದ ಹೊಳಲ್ಕೆರೆ ಸೀಮೆ ಬಿ.ಎಲ್‌.ರೈಸ್‌(ಸಂ) 
ದೇವಮಹಾ ಅರಸರು | (ಅಮರ ಮ 
ಕಾಮಗೇರಿ ಕಸ್ತೂರಿ |ಮಾಗಣಿ) 
ಮೇದಕೇರಿ ನಾಯಕ 
54. |1569 | ಸದಾಶಿವರಾಯ | ರಾಮರಾಜ ನಾಯಕ |ಹದಿನಾಡು ಸೀಮೆ | ಎ.ಕ. ಸಂ.4, 
(ನಾಯಕತನಕ್ಕೆ ಶ್ಚಾಸ್ಟು, 
ಮೈ.ವಿ.ವಿ, 
ಹು-398 
55. |1569 | ಸದಾಶಿವರಾಯ |ಹರತಿ ಅಬ್ಬಣ್ಣ ಹಿರಿಯೂರು ಬಿ.ಎಲ್‌.ರೈಸ್‌(ಸಂ) 
ನಾಯಕರ ಮಗ ಸೀಮೆ ಎ.ಕ. ಸಂ.1, 
ಕೆಂಚಪನಾಯಕ (ಅಮರಮಾಗಣಿ) 

4 ಶಾ.ಸ.79, 
ಹಿರಿಯೂರು, 
ಹು-317 

56. 11571 | ಸದಾಶಿವರಾಯ | ಬಸವನಾಯಕ ಕುಟಿತಗೊಂಡಿದೆ ಬಿ.ಎಲ್‌.ರೈಸ್‌(ಸಂ) 
(ಅಮರ ಎ.ಕ. ಸಂ.10, 
ನಾಯಕತನಕ್ಕೆ) 

ಶಾ.ಸ.12, 

ಚಿಕ್ಕಾಬಳ್ಳಾಪುರ, 
೪ 

ಹು-283 


46 


57. |1572 | ಸದಾಶಿವರಾಯ ಸೋದೆ ಇಮ್ಮಡಿ ಹಸ್ತಿನಾವತಿ ಎಸ್‌.ಐ.ಐ. 
ಅರಸಪ್ಪ ವಳಿತಕ್ಕೆ ಸೇರುವ ವ್ಯಾ-20, 
ಪಡುನಾಡು p 
ಬನವಾಸಿ ಶಾ.ಸ. 24, 
(ನಾಯಕತನಕ್ಕೆ | ಪು-292 
58. |1573 | ಸದಾಶಿವರಾಯ | ಮಹಾ ಅಗರ. ಗುತ್ತಿ. ಬಿ.ಎಲ್‌.ರೈಸ್‌(ಸಂ) 
ನಾಯಕಾವಾರ್ಯ ಎ.ಕ. ಸಂ.8, 
ಚಿನ್ನ ಭಂಡಾರದ nf 
ನಾರಾಯಣಪ್ಪ ಮಗ ಸಾಸ 
ರಾಮಕೃಷ್ಣಪುಯ್ಯ ತೀರ್ಥಹಳ್ಳಿ, 
ಹು-452 
ಅರವೀಡು ಮನೆತನದ ಕಾಲದಲ್ಲಿನ ನಾಯಕತನಗಳು 
ಒಂದನೇ ತಿರುಮಲನ ಕಾಲದ ನಾಯಕತನಗಳು 
ಕ್ರಸ. | ವರ್ಷ ರಾಜ ನಾಯಕ ಸೀಮೆ/ನಾಡು |ಸಂಗಹ/ಆಕಾರ 
I. 1570 | ತಿರುಮಲ ಚೈವಪ್ಪ ನಾಯಕ ದೊಡ್ಡೇರಿ ಬಿ.ಎಲ್‌.ರೈಸ್‌(ಸ೦) 
ರಾಜದೇವ ಸೀಮೆ ಎ.ಕ.ಸಂ.12, 
(ಪೆನುಗೊಂಡ) PEL ee 
ತುಮಕೂರು. 
ಹು-310 
2. |1577 |ತಿರುಮಲ ಹಿರಿಯ ಕೆಂಪೇಗೌಡ | ಬೆಂಗಳೂರು ಬಿ.ಎಲ್‌.ರೈಸ್‌(ಸ೦) 
ರಾಜದೇವ (ಅಮರ ನಾಯಕ) ಸೀಮೆ ಎ.ಕ.ಸಂ.10, 
(ಪೆನುಗೊಂಡ) ಶಾ.ಸ.57, 
ಮಾಲೂರು. ಪು- 
161 


47 


ಮೊದಲ ಶ್ರೀರಂಗನ ಕಾಲದ ನಾಯಕತನಗಳು 


ಕ್ರಸ. ವರ್ಷ ರಾಜ ನಾಯಕ ಸೀಮೆ/ನಾಡು ಸಂಗಹ/ಆಕಾರ 
I. 1574 | ಶೀರಂಗದೇವ | ಮಹಾಮಂಡಲೇಶ್ವರ | ಬೂದಿಹಾಳು ಬಿ.ಎಲ್‌.ರೈಸ್‌(ಸಂ) 
ಮಿಥಾಧಾಲ್ಟ | ಶೀನಾ ಸೀಮೆ ಎ.ಕ.ಸಂ.12, 
ವಲ್ಲಭ ನಾಯ (ನಾಯಕತನಕ್ಕೆ) ಶಾ.ಸ.8, 
ದೇವಮಹಾಅರಸು ತಿಪಟೂರು. 
ಹು-200-201 
2. |1580 | ಶ್ರೀರಂಗದೇವ | ಮಹಾಮಂಡಲೇಶ್ವರ ಕಾಮದೇವನಪಳ್ಳಿ ಬಿ.ಎಲ್‌.ರೈಸ್‌(ಸಂ) 
ಮಹಾರಾಯ |ರಾಮರಾಜಯ (ಅಮರ ಎ.ಕ.ಸಂ.10, 
ತಿಂಮರಾಜಯ್ಯನ ಮಾಗಣಿ) ಶಾ.ಸ.152, 
ಮಗ ಕೋಲಾರ, ಪು- 
ಚಿನ್ನತಿಮ್ಮರಾಜಯ್ಯ 32. 
3. |1583 | ಶ್ರೀರಂಗದೇವ | ಯರ ಕೃಷ್ಣಪ್ಪ ಬೇಲೂರು ಸೀಮೆ | ಎ.ಕ.ಸಂ.೨, 
ಮಹಾರಾಯ | ನಾಯಕನ ಮಗ (ನಾಯಕತನಕ್ಕೆ) | ಶಾ.ಸ.219, 
ವೆಂಕಟಾದ್ರಿ ನಾಯಕ ಬೇಲೂರು. 
ಮೈ.ವಿ.ವಿ. 
ಹು-204 
ಎರಡನೇವೆಂಕಟನ ಕಾಲದ ನಾಯಕತನಗಳು 
ಕ್ರಸ. | ವರ್ಷ ರಾಜ ನಾಯಕ ಸೀಮೆ/ನಾಡು ಸಂಗ್ರಹ/ಆಕಾರ 
J; 1586 | ವೀರವೆಂಕಟ | ಹರತಿ ರಂಗಪ್ಪ ಅಗುಳ ಸೀಮೆ ಎ.ಎಸ್‌.ಐ.ಐ. 
ಪತಿರಾಯ ನಾಯಕ (ಅಮರ ವಾ-9 
pi ° 
ನಾಯಕತನಕ್ಕೆ) 
ಭಾಗ-2, 
ಶಾ.ಸ.690, 
ಹು-681 
2. |1587 | ವೀರವೆಂಕಟ | ಕೃಷ್ಣಪುನಾಯಕ ವಸ್ತುರೆ ಸೀಮೆ ಎ.ಕ.ಸಂ.1, 
ಪಠಿದೇವ (ಆಮರಮಾಗಣಿ |ಶಾ.ಸ.183. 
ಗ) ಮೈ.ವಿ.ಏ. 
ಪು-116-117. 


48 


1591 


2ನೇ ವೆಂಕಟ 
ಪತಿರಾಯ 


ಮುದಿಮಪ್ಪ ನಾಯಕ 


ಹೊಯ್ದಳ 
ಸೀಮೆ (ಅಮರ 
ನಾಯಕತನಕ್ಕೆ) 


ಕೆ.ಎನ್‌.2056, 
ಹು-408 


1592 


ವೆಂಕಟಪತಿ 
ರಾಯ 


ನರಸರಾಜ ಅಯ್ಯ 


ಬಿ.ಎಲ್‌.ರೈಸ್‌(ಸ೦) 
ಎಕ, ಸಂ.3 


ಶಾ.ಸ-157, 


1609 


ವೆಂಕಟಪತಿ 
ರಾಯ 


ಚಿಕ್ಕಬಸವಣ್ಣ 
[xo] 


ಹಿರಿಯೂರುಸೀ 
ಮೆ (ಅಮರ 
ಮಾಗಳಿ) 


1605 


ವೆಂಕಟಪತಿ 
ರಾಯ 


ಯಿಮ್ಮಡಿ ಕದಿರಪ್ಪ 
ನಾಯಕನ ಮಗ 
ಮುಂಮಡಿ ಕದಿರಪ್ಪ 
ನಾಯಕ 


ಗುಮ್ಮನಾಯಕನ 
ಪಾಳೆಯ 


ಬಿ.ಎಲ್‌.ರೈಸ್‌(ಸ೦) 
ಎಕ, ಸಂ.10 
ಶಾ.ಸ-20, 
ಬಾಗೇಪಲ್ಲಿ, 


ಹು-272 


1606 


ವೆಂಕಟಪತಿ 
ರಾಯ 


ಶ್ರೀಮಹಾ 
ನಾಯಕಾಚಾರ್ಯ 
ಕಾಮಗೇತಿಯ ಚಿಕ್ಕಣ್ಣ 
ನಾಯಕ 


ಚಿತ್ರದುರ್ಗ 


ಬಿ.ಎಲ್‌.ರೈಸ್‌(ಸ೦) 
ಎಕ, ಸಂ. 
ಶಾ.ಸ-80, 
ಚಿತ್ರದುರ್ಗ 


ಹು-50 


49 


8. 1608 | ವೆಂಕಟಪತಿ ಮುಮ್ಮಡಿ ಕೊಳಾಲ ಸೀಮೆ ಬಿ.ಎಲ್‌.ರೈಸ್‌(ಸ೦) 
ರಾಯ ತಿಮ್ಮಯ್ಯಗೌಡ (ಅಮರ ಎ,ಕ, ಸಂ.10 
ನಾಯಕತನಕ್ಕೆ) 
ಶಾ.ಸ-24], 
ಪು-58 
9. |1610 |ವೆಂಕಟಪತಿ ಹರತಿ ಇಮ್ಮಡಿ ಹಂರಿಯೂರುಸೀಮೆ ಬಿ.ಎಲ್‌.ರೈಸ್‌(ಸ೦) 
ಷಸ ಕೆಂಚಪುನಾಯಕ (ಅಮರಮಾಗಣಿ) ಎ.ಕೆ, ಸಂ.॥1 
ವೀರ ರಾಮದೇವರಾಯನ ಕಾಲದ ನಾಯಕತನಗಳು 
ಕ್ರಸ. | ವರ್ಷ ರಾಜ ನಾಯಕ ಸೀಮೆ/ನಾಡು ಸಂಗಹ/ಆಕಾರ 
1. 1614 | ವೀರರಾಮದೇವ ಮುಮ್ಮಡಿ ಹೊಸಕೋಟೆ ಬಿ.ಎಲ್‌.ರೈಸ್‌(ಸಂ) 
ರಾಯ ತಂಮ್ಮೇಗೌಡ ಸೀಮೆ ಎಕ, ಸಂ.9 
ಶಾ.ಸ-47, ಪು- 
246 
2. 1616 | ವೀರರಾಮದೇವ | ಶೀಮಹಾನಾಯಕ |ತುಟಿತಗೋಂಡಿದೆ ಬಿ.ಎಲ್‌.ರೈಸ್‌(ಸಂ) 
ಜಯ ಚಾರ್ಯರಾದ ಎ,ಕ, ಸಂ.10 
ಗುಮ್ನಿನಿನಾಯಕ ಶಾ.ಸ-75, 
ಕದಿರಪ್ರ್ತ ನಾಯಕ ಬಾಗೇಪಲ್ಲಿ, 
ಪು-296 
3. 11623 | ವೀರರಾಮದೇವ ಇಮ್ಮಡಿ ಚನ್ನಪಟ್ಟಣ ಬಿ.ಎಲ್‌.ರೈಸ್‌(ಸಂ) 
ರಾಯ ಜಗದೇವರಾಯ ಸೀಮೆ (ಅಮರ ಎಕ, ಸಂ. 
ನಾಯಕತನಕ್ಕೆ) ಶಾ.ಸ-182, ಪು- 
350 
4. [1623 | ವೀರರಾಮದೇವ | ಚಾಮರಾಜವೊಡೆಯ | ಮದ್ದೂರು ಸ್ಥಳ ಬಿ.ಎಲ್‌.ರೈಸ್‌(ಸಂ) 
ರಾಯ Y) ಎ,ಕ, ಸಂ.7 
ಶಾ.ಸ-64, ಪು- 
288 
5. 1633 | ವೀರರಾಮದೇವ ಹುಚ್ಚಮಾರ ಹೊಯ್ತಳನಾಡು ಎಕ, ಸಂ.7 
ರಾಯ (ಅಮರ ಶಾ.ಸ-28, 
ನಾಯಕತನಕ್ಕೆ) ಮಂಡ್ಯ 
ಮೈ.ವಿ.ವಿ. 
ಪು-210 


50 


6. 11741 | ವೀರರಾಮದೇವ ಹೊಳವನಹಳ್ಳಿ ಕೊರಟಗೆರೆ ಬಿ.ಎಲ್‌.ರೈಸ್‌(ಸಂ) 
ರಾಯ ಇಮ್ಮಡಿ ಭೈರೇಗೌಡ ಸೀಮೆ ಎಕ, ಸಂ.12 
ಶಾ.ಸ-32, ಪು- 
317 
7. 11641 | ವೀರರಾಮದೇವ ಚಿಕ್ಕರಾಯ ಯೇಳುನಾಡು ಬಿ.ಎಲ್‌.ರೈಸ್‌(ಸಂ) 
ರಾಯ ತಂಮಪ್ಪಗೌಡ ಸೀಮೆ (ಅಮರ |ಎ,ಕ, ಸಂ.10 
ನಾಯಕತನಕ್ಕೆ) ಶಾ.ಸ-204, 
ಕೋಲಾರ, ಪು-47 
ಪೆದ್ದ ವೆಂಕಟನ ಕಾಲದ ನಾಯಕತನಗಳು 
ಕ್ರಸ. | ವರ್ಷ ರಾಜ ನಾಯಕ ಸೀಮೆ/ನಾಡು ಸಂಗಹ/ಆಕಾರ 
I. 1636 | ವೆಂಕಟಪತಿ ಸಂತೆಬೆನ್ನೂರು ನಿಚ್ಚ ವಿಭೂತಿಪುರಸೀಮೆ( | ಪಾಳೆಯಗಾರರ 
ದೇವರಾಯ |ಮದುವಣಿಗ ವೀರ ಅಮರ ಶಾಸನ ಸಂ-।, 
ಹನುಮಪ್ಪ ನಾಯಕ ನಾಯಕತನಕ್ಕೆ) ಶಾ.ಸ. 23 
ತುಮಕೂರು, ಪು- 
129 
2. |1640 | ವೀರವೆಂಕಟಪ | ನರಸರಾಜು ಅಯ್ಯ ತೆರಕಣಾಂಬಿ ಸೀಮೆ ಬಿ.ಎಲ್‌.ರೈಸ್‌(ಸಂ) 
ತಿದೇವ ಎಕ, ಸಂ.3 
ಶಾ.ಸ-121, 
ಗುಂಡ್ಲುಪೇಟೆ, ಪು- 
90 
3. 1641 | ವೆಂಕಟಪತಿದೇ | ಅವತಿನಾಡ ಪಭು ವಡಿಗೆಹಳ್ಳಿಸ್ಥಳ ಬಿ.ಎಲ್‌.ರೈಸ್‌(ಸಂ) 
ವ ಯಿಮ್ಮಡಿ ಭೈರೇಗೌಡ ಎ,ಕ, ಸಂ.10 
ಶಾ.ಸ-3/1, 
ಕೋಲಾರ, 
ಶಿಡ್ಲಘಟ್ಟ. 
ಪು-188 
4, |1644 | ವೀರವೆಂಕಟಪ | ಮಹಾ ಹಸ್ತಿನವತಿ ವಳಿತ ಎಸ್‌.ಐ.ಐ. 
ಸಥಳ ನಾಯಕಾಚಾರ್ಯ ವ್ಯಾ-9, ಭಾಗ-2, 
ಖಾಗುಳಲಯು ಪು-686 
ವೋಬಯ್ಯ ನಾಯಕ 
ಮಗ 
ಬಸವಯ್ಯನಾಯಕ 


51 


ಒಂದನೇ ಶ್ರೀರಂಗದೇವರಾಯನ ಕಾಲದ ನಾಯಕತನಗಳು 


ಕ್ರಸ. | ವರ್ಷ ರಾಜ ನಾಯಕ ಸೀಮೆ/ನಾಡು ಸಂಗ್ರಹ/ಆಕಾರ 
I. 1572 | ಒಂದನೇ ಮಹಾಮಾಂಡಲೇಶ್ವರ | ಬೂದಿಹಾಳುಸೀಮೆ( ಬಿ.ಎಲ್‌.ರೈಸ್‌(ಸ೦) 
ಶ್ರೀರಂಗ ರಾಜಯ್ಯ ದೇವ ಅಮರ ಎಕ, ಸಂ.12 
ದೇವರಾಯ ನಾಯಕತನಕ್ಕೆ) ಶಾ.ಸ-, 
ತಿಪಟೂರು, 
ಹು-200-201 
2. |1580 ಒಂದನೇ ಚನ್ನತಿಮ್ಮರಾಜು ಕಾಮದೇವನ ಹಳ್ಳಿ |ಬಿ.ಎಲ್‌.ರೈಸ್‌(ಸಂ) 
ಶ್ರೀರಂಗ (ಅಮರ ಮಾಗಣಿ) | ಎ,ಕ, ಸಂ.10 
ಶಾ.ಸ-153, 
ಹು-32 
3. 1|1583 ಒಂದನೇ ಯರಕೃಷ್ಣನಾಯಕ ವಸುಧಾರೆ ಸೀಮೆ |ಬಿ.ಎಲ್‌.ರೈಸ್‌(ಸಂ) 
ಶ್ರೀರಂಗ (ನಾಯಕತನಕ್ಕೆ) ಎಕ, ಸಂ.9 
ಶಾ.ಸ-219, 
ಬೇಲೂರು, 
ಹು-204 
ಮೂರನೇ ಶ್ರೀರಂಗದೇವರಾಯನ ಕಾಲದ ನಾಯಕತನಗಳು 
ಕ್ರಸ. | ವರ್ಷ ರಾಜ ನಾಯಕ ಸೀಮೆ/ನಾಡು ಸಂಗ್ರಹ/ಆಕಾರ 
ji 1640 | ಮೂರನೇ ದೇವಪುನಾಯಕ ದೇವಲಾಪುರ ಎಕ, ಸಂ.7 
ಶ್ರೀರಂಗರಾಯ ಸೀಮೆ ಮೈ.ವಿ.ವಿ. ಪು-154 
2. [1644 | ಮೂರನೇ ರಾಜಯ್ಯದೇವ ಕೋಳಾಲ ಸೀಮೆ |ಬಿ.ಎಲ್‌.ರೈಸ್‌(ಸಂ) 
ಶ್ರೀರಂಗರಾಯ (ಅಮರ ಉಂಬಳಿ) | ಎಕ, ಸಂ.10 
ಶಾ.ಸ-163, ಮ- 
135 
3. 11647 | ಮೂರನೇ ಹದಿನಾಡುಸೀಮೆಯ | ಯಳಂದೂರು ಬಿ.ಎಲ್‌.ರೈಸ್‌(ಸಂ) 
ಶ್ರೀರಂಗರಾಯ | ಪ್ರಭು ತಿರುಮಲ (ನಾಯಕತನಕ್ಕೆ) ಎಕ, ಸಂ.4 
ರಾಯನ ಕುಮಾರ ಶಾ.ಸ-170, ಪು- 
ಲಿಂಗರಾಜಯ್ಯ 372 
4. |1651 | ಮೂರನೇ ವೆಂಕಟಾದಿ ವಸುಧಾರೆ ಸೀಮೆ |ಎ,ಕ, ಸಂ.9 
ಶ್ರೀರಂಗರಾಯ | ನಾಯಕ (ನಾಯಕತನಕ್ಕೆ) ಶಾ.ಸ-219, 
ಮೈ.ವಿ.ವಿ.ಪು-204 


೨2 


1655 | ಮೂರನೇ ಹಂಡೆ ಹನುಮ ಆದವಾನಿ ದುರ್ಗ ಎನ್‌.ಐ.ಐ. ವ್ಯಾ-9 


ಶ್ರೀರಂಗರಾಯ | ನಾಯಕ ಅಯ್ಯ ಶಾ.ಸ-684, ಪು- 
676, ಭಾಗ-2 
1662 | ಮೂರನೇ ವೆಂಕಟಾದಿನಾಯಕ | ಬೇಲೂರು ಸೀಮೆ |ಎ,ಕ, ಸಂ.8 
ಶ್ರೀರಂಗರಾಯ (ಅಮರ ಮಾಗಣಿ) ಶಾ.ಸ-8, 
ಅರಕಲಗೂಡು, 


ಮೈ.ವ.ವಿ.ಸಪು-106 


1665 | ಮೂರನೇ ತಿಮ್ಮಪ್ಪನಾಯಕನ [ಗೌರಿಬಿದನೂರು |ಬಿ.ಎಲ್‌.ರೈಸ್‌(ಸಂ) 


ಶ್ರೀರಂಗರಾಯ | ಮಗ ನರಸಪ್ಪ ಎಕ, ಸಂ.10 
ನಾಯಕ ಶಾ.ಸ-3, 
ಹು-226 
1693 | ಮೂರನೇ ಸುಗಟೂರು ಅನೇಕಲ್ಲು ಬಿ.ಎಲ್‌.ರೈಸ್‌(ಸಂ) 
ಶ್ರೀರಂಗರಾಯ | ಮುಮ್ಮಡಿ ಎಕ, ಸಂ.9 
ಚಿಕ್ಕ್ಷರಾಯ ತಮ್ಮ ಶಾ.ಸ-105, 
ಗೌಡರ ಪುತ್ರ ಹೊಸಕೋಟೆ, ಪು- 
ಮುಮ್ಮಡಿ ಚಿಕ್ಕ 221-222 
ರಾಯ ತಮ್ಮೇಗೌಡ 
1712 | ಮೂರನೇ ಮುಮ್ಮಡಿಕೆಂಪೇಗೌ ಮಾಗಡಿ ಬಿ.ಎಲ್‌.ರೈಸ್‌(ಸ೦) 
ಶ್ರೀರಂಗರಾಯ |ಡ (ಅಮರ ಎಕ, ಸಂ.9 
ನಾಯಕ) ಶಾ.ಸ-30, 
ಹು-1॥ 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಆಳ್ಗಿಕೆ (1500-1761) 
ನನ್ನ ಸಂಶೊಧನ ವ್ಯಾಪ್ತಿಯಾಗಿದೆ. ಆದ್ದರಿಂದ ಮೇಲಿನ ಕೋಷ್ನಕದಲ್ಲಿ ತುಳುವ ಮತ್ತು ಅರವೀಡು 
ಮನೆತನಗಳ ಕಾಲದಲ್ಲಿ ಕನ್ನಡ ಪ್ರದೇಶದ ನಾಯಕರಿಗೆ ಪಾಲಿಸಿದ ಕೆಲವು ನಾಯಕತನಗಳನ್ನು 
ಮಾತ್ರ ಅಧ್ಯಯನಕ್ಕೆ ಬಳಸಿಕೊಳ್ಳಲಾಗಿದೆ. ಈ ನಾಯಕ ಮನೆತನಗಳಿಗೆ ವಿಜಯನಗರ ಕಾಲದಲ್ಲಿ 
ಪಾಲಿಸಿರುವ ನಾಯಕತನಗಳನ್ನು ಸೂಕ್ತವಾಗಿ ಅವಲೋಕಿಸಿದಾಗ ತುಳುವ ಮನೆತನದ 
ಕೃಷ್ಣದೇವರಾಯನ ಕಾಲದಲ್ಲಿ ಹೆಚ್ಚು ನಾಯಕ ಪಾಳೆಯಗಾರರ ಉಗಮವಾಗಿರುವುದನ್ನು ನಾವು 
ಗಮನಿಸಬಹುದಾಗಿದೆ. ನಾಯಕತನಗಳನ್ನು ನೀಡುವ ಪದ್ಧತಿಯು ವಿಜಯನಗರ ಕಾಲದಲ್ಲಿ 
ಸಂಗಮ ಮನೆತನದಿಂದ ಪ್ರಾರಂಭವಾಗಿ ನಾಳುವ, ತುಳುವ, ಅರವೀಡು ಮನೆತನಗಳ ವರೆಗಲು 
ಮುಂದುವರೆಯಿತು. ಎಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಉದಾಃ ಒಂದನೇ ಬುಕ್ಕರಾಯನು 
ತೆಪುದ ನಾಗಂಣವೊಡೆಯನಿಗೆ ಹೊಯ್ದಳನಾಡ ವಳಿತವನ್ನು ಉಂಬಳಿಯಾಗಿ ನೀಡುತ್ತಾನೆ. ಅದೇ 
ರೀತಿ ಕ್ರಿಶ. 1392 ರಲ್ಲಿ ಎರಡನೇ ಹರಿಹರಾಯ ನಿಂದ ತಿರುಮಲನಾಥ ದೇವನು 


53 


ಗಣತಿರುಮಲಪುರವನ್ನು ನಾಯಕತನಕ್ಕೆ ಪಡೆಯುತ್ತಾನೆ. ನಂತರ ಪೌಢದೇವರಾಯನು 
ಕನಕಗಿರಿಯು ಪರಸಪ್ಪ ಉಡಿಚನಾಯಕನಿಗೆ ಹನ್ನೇರಡು ಗ್ರಾಮಗಳನ್ನು ಉಂಬಳಿಯಾಗಿ 
ನೀಡುತ್ತಾನೆ. ಮತ್ತು ಕ್ರಿ.ಶ. 1488 ರಲ್ಲಿ ಸಾಳ್ಳನರಸಿಂಹನು ಎರಡು ಗ್ರಾಮಗಳನ್ನು ಉಂಬಳಿಯಾಗಿ 
ನೀಡುತ್ತಾನೆ. ಹಾಗೂ ಕನಕಗಿರಿಯ ಮತ್ತೊಬ್ಬ ನಾಯಕನಾದ ನವಾಬ ಉಡಿಚನಾಯಕನಿಗೆ ಕಿ.ಶ. 
1510 ರಲ್ಲಿ ಕೃಷ್ಣದೇವರಾಯನು ಚಿನ್ನಾಪುರ, ಕೊರೆಗಲ್ಲು ಸೀಮೆಯ ಯಡಿಗಲ್ಲ ಕಳಸಗ್ರಾಮ, 
ನವಲಿ ಸೀಮೆಯ, ಜಾರಾಪುರ ಗ್ರಾಮಗಳನ್ನು ಉಂಬಳಿಯಾಗಿ ನೀಡುತ್ತಾನೆ. 

ವಿಜಯನಗರದ ಅರಸರು ನಾಯಕರಿಗೆ ನಾಯಕತನಕ್ಕೆ ಅಥವಾ ಅಮರ ಮಾಗಣಿಿಗೆ 
ಪಾಲಿಸಿದ ಸೀಮೆಗಳನ್ನು ಬದಲಾಯಿಸುತ್ತಿದ್ದರು. ಅಂದರೆ ಒಬ್ಬ ನಾಯಕನು ಒಂದು ಸೀಮಿತ 
ಸೀಮೆಯನ್ನು ದೀರ್ಫಕಾಲಕ್ಕೆ ಆಳುವ ಸಂಗತಿ ಇರಲಿಲ್ಲ ಹೀಗೆ ಸ್ಥಳಾಂತರಕ್ಕೆ ಒಳಗಾದ 
ನಾಯಕರನ್ನು ಸ್ಥಳೀಯ ಪ್ರಭುಗಳು ಎಂದು ಪರಿಗಣಿಸಲಾಗುತ್ತಿರಲಿಲ್ಲ. ಎರಡನೇಯದಾಗಿ ಕೆಲವು 
ನಾಯಕರು ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಸೀಮೆಗಳನ್ನು ನಾಯಕತನಕ್ಕೆ ಪಡೆದಿರುವ 
ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖವಾಗಿದೆ. ಉದಾ: ಕೃಷ್ಣಪುನಾಯಕನಿಗೆ ಕ್ರಿಶ. 1563 ರಲ್ಲಿ ವೀರ 
ಸದಾಶಿವರಾಯರು ಹಾಸನ ಸೀಮೆವೊಳಗಾಗಿ ಸೆಟ್ಟಹಳ್ಳಿಯನ್ನು ಅಮರ ನಾಯಕತನಕ್ಕೆ ನೀಡಿದನು. 
ಅದೇ ವರ್ಷ ಕ್ರಿಶ. 1563 ರಲ್ಲಿ ವೀರ ಸದಾಶಿವರಾಯರು ನರಸಿಂಹಪುರ ವಳಿಥರದ 
ಆಲಗೊಂಡನಹಳ್ಳಿಯನ್ನು ಉಂಬಳಿಯಾಗಿ ಕೃಷ್ಣಪ್ಪನಯಕನಿಗೆ ಪಾಲಿಸಿರುತ್ತಾನೆ. ವಿಜಯನಗರ 
ಅರಸರು ನಾಯಕತನಕ್ಕೆ ಸೀಮೆಗಳನ್ನು ನೀಡುವಾಗ ದಕ್ಷತೆಯನ್ನು ಗಮನಿಸಿ ನೀಡುತ್ತಿದ್ದರು ಮತ್ತು 
ಒಂದೇ ಕಡೆ ನೆಲೆಯೂರಲು ಬಿಡದೆ ನಾಯಕರನ್ನು ಪದೇ ಪದೇ ವರ್ಗಾವಣೆ ಮಾಡುತ್ತಿದ್ದರು. 
ಭದವಾದ ಅಸ್ಥಿತ್ವವನ್ನು ಕಂಡುಕೊಳ್ಳಬಾರದೆಂಬ ಮುಂದಾಲೋಚನೆಯಿಂದ ಪ್ರಬಲ ನಾಯಕರಿಗೆ 
ಪದೇ ಪದೇ ವರ್ಗಾವಣೆ ಮಾಡುತ್ತಿದ್ದರು. ಉದಾಹರಣೆಗೆ: ಕೃಷ್ಣದೇವರಾಯನು ಕ್ರಿಶ. 1513ರಲ್ಲಿ 
ಸಾಳುವ ಗೋವಿಂದರಾಜನಿಗೆ ತೆರಕಣಾಂಬಿ ಸೀಮೆಗೆ ನಾಯಕನಾಗಿ ನೇಮಕಗೊಮಡ ನಂತರ 
ಕ್ರಿ.ಶ. 1517 ರಲ್ಲಿ ಮೂಗೂರು ಸ್ಥಳಕ್ಕೆ ನಾಯಕನಾಗಿ ವರ್ಗಾವಣೆಗೊಂಡನು. ಮತ್ತು ಕ್ರಿಶ. 1521 
ರಲ್ಲಿ ಕುಡುಗನಾಡಿಗೆ ನಾಯಕನಿಗೆ ಸ್ಥಳಾಂತರಗೊಂಡನು. ನಂತರ ಕ್ರಿಶ. 1522 ರಲ್ಲಿ ಉಮ್ಮತ್ತೂರು 
ರಾಜ್ಯಕ್ಕೆ ನಾಯಕನಾಗಿ ನಿಯುಕ್ತಿಗೊಂಡಿರುವ ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖವಿದೆ. ಅದೇ ರೀತಿ 
ಕೃಷ್ಣಪ್ಪದೇವರಾಯ ನಿಂದ ಕ್ರಿಶ 1530ರಲ್ಲಿ ಕೃಷ್ಣಪುನಾಯಕನು ಬೇಲೂರನ್ನು 
ಅಮರಮಾಗಣಿಯಾಗಿ ಪಡೆದು ನಂತರ ಕ್ರಿ.ಶ. 1544 ರಲ್ಲಿ ಬಾದಾಮಿ ಸೀಮೆಯನ್ನು ಕ್ರಿ.ಶ. 1547 
ರಲ್ಲಿ ತಾವರೆಗೆರೆ ಸೀಮೆಯನ್ನು, 1547 ರಲ್ಲಿ ಕೊಟ್ಟೂರು ಸೀಮೆ ಯನ್ನು ನಾಯಕತನಕ್ಕಾಗಿ ಪಡೆದು 
ಕ್ರಿಶ. 1548 ರಲ್ಲಿ ಕೊಂಟೆನೂರು ಸೀಮೆಯನ್ನು ನಾಯಕತನಕ್ಕಾಗಿ ಪಡೆದನು. ನಂತರ 


54 


ಸದಾಶಿವರಾಯನ ಕಾಲದಲ್ಲಿ ಮಹಾಮಂಡಲೇಶ್ವ್ಷರನಾದ ಅವುಬಳದೇವನು ಕ್ರಿಶ. 1545 ರಲ್ಲಿ 
ಉಮ್ಮತ್ತೂರು ಸೀಮೆಯನ್ನು ಕ್ರಿಶ. 1554ರಲ್ಲಿ ಹದಿನಾಡು ಸೀಮೆಗೆ ವರ್ಗಾಯಿಸಲ್ಪಟ್ಟನು. 
ತದನಂತರ ಅಚ್ಯುತರಾಯನ ಕಾಲದಲ್ಲಿ ಕೊಂಡಮರಸನು ಕ್ರಿ.ಶ. 1525ರಲ್ಲಿ ಬರುಡೆಕುಂಟೆ ಸೀಮೆಗೆ 
ನಾಯಕನಾಗಿ ನೇಮಕವಾಗಿ 15399 ರಲ್ಲಿ ಗುಯ್ಯಲೂರು ಸೀಮೆಗೆ ನಾಯಕನಾಗಿ 
ವರ್ಗಾವಣೆಗೊಂಡನು. ಕ್ರಿಶ. 1539 ರಲ್ಲಿ ರಘುಪತಿ ರಾಜವೊಡೆಯನು ವಸುಧಾರೆ ಸೀಮೆಗೆ 
ನಾಯಕನಾಗಿ ನೇಮಕಗೊಂಡು ಕ್ರಿಶ. 1553ರ ವೇಳೆಗೆ ಹಾಸನ ಸೀಮೆಗೆ ನಾಯಕನಾಗಿ 
ವರ್ಗಾವಣೆಗೊಂಡನು. ಹಾಗೂ ಸದಾಶಿವರಾಯನ ಕಾಲದಲ್ಲಿ ನಂದ್ಯಾಲದ ನಾರಯ್ಯ ದೇವನು 
ಕ್ರಿಶ. 1544 ಹದಿನಾಡುಸೀಮೆಗೆ ನಾಯಕನಾಗಿ ನೇಮಕಗೊಂಡು ಕ್ರಿಶ. 1545 ರಲ್ಲಿ 
ಶ್ರೀರಂಗಪಟ್ಟಣಸೀಮೆಗೆ ನಾಯಕನಾಗಿ ನಿಯುಕ್ತಗೊಂಡನು ಹಾಗೂ ಅಯನಮಲುಕ ವೊಡೆಯನು 
ಕ್ರಿಶ. 1555 ರಲ್ಲಿ ತಲಕಾಡು ಸೀಮೆಯನ್ನು ನಾಯಕತನಕ್ಕೆ ಪಡೆದು ಕ್ರಿ.ಶ. 1563 ರಲ್ಲಿ ದುಮ್ಮಿಸೀಮೆಗೆ 
ನಾಯಕನಾಗಿ ವರ್ಗಾವಣೆಗೊಂಡನು. 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ಶಾಸನಗಳನ್ನು ಅಧ್ಯಯನ ಮಾಡಿದಾಗ 
ವಿಜಯನಗರ ಕಾಲದಲ್ಲಿ ಅಮರನಾಯಕರಿಗೆ ವರ್ಗಾವಣೆಯು ಇತ್ತು ಎಂಬುವುದು 
ಗುರುತ್ತಿಸಬಹುದಾಗಿದೆ. ವಿಜಯನಗರದ ತುಳುವ ಮನೆತನದಲ್ಲಿ ವರ್ಗಾವಣೆ ಸಂಖ್ಯೆ 
ಹೆಚ್ಚಿನದಾಗಿತ್ತು ಅಂದರೆ ಪ್ರಭಲವಾದ ರಾಜರು ನಾಯಕರನ್ನು ತಮ್ಮ ಹತೋಟಿಯಲ್ಲಿ 
ಇಟ್ಟುಕೊಂಡು ಅವರು ಆ ಪ್ರದೇಶದಲ್ಲಿ ಪ್ರಭಲರಾಗುವುದಕ್ಕೆ ಮುಂಚೆಯೇ ವರ್ಗಾವಣೆಯನ್ನು 
ಮಾಡುತ್ತಿದ್ದರು. ಉದಾಹಾರಣೆಗೆ ಕೃಷ್ಣದೇವರಾಯ, ಸದಾಶಿವರಾಯ ಇತ್ಯಾದಿ, ಅರವೀಡು 
ಮನೆತನದಲ್ಲಿ ವರ್ಗಾವಣೆ ಪ್ರಕ್ರಿಯೆಯು ಶೀರ ಕಡಿಮೆಯಾಗಿತ್ತು. ಹಾಗಾಗಿ ನಾಯಕರು ತಾವು 
ಪಡೆದ ಪ್ರದೇಶಗಳಲ್ಲಿ ಪ್ರಭಾವಶಾಲಿಗಳಾಗಿ ರೂಪುಗೊಳ್ಳಲು ಪ್ರಾರಂಭಿಸಿದರು. ನಂತರ 1565 ರಲ್ಲಿ 
ತಾಳೀಕೋಟೆ ಕದನದಲ್ಲಿ ವಿಜಯನಗರ ಸೋಲನ್ನೊಪ್ಪಿದಾಗ ಅನೇಕ ನಾಯಕ ಮನೆತನಗಳು 
ರಾಜಕೀಯವಾಗಿ, ಸ್ಪತಂತ್ರವಾಗಿ ತಮ್ಮ ತಮ್ಮ ಪ್ರದೇಶದಲ್ಲಿ ಸ್ವತಂತ್ರ ಆಳ್ಸಿಕೆಯನ್ನು ಆರಂಭಿಸಿದರು. 
ಉದಾಹಾರಣೆಗೆ, ಕೆಳದಿ ನಾಯಕರು, ಚಿತ್ರದುರ್ಗ ಪಾಳೆಯಗಾರರು, ಯಲಹಂಕ ನಾಡ ಪ್ರಭುಗಳು, 
ಜರಿಮಲೆ, ಗುಡೇಕೋಟೆ, ಬೇಲೂರು, ಮಿಡಿಗೇಸಿ, ನಾಯಕನಹಟ್ಟಿ, ಹರಪ್ಪನಹಳ್ಳಿ, ಸಂತೆಬೆನ್ನೂರು. 
ಹಂಡೆ, ಮೈಸೂರು, ಕಳಲೆ, ಉಮ್ಮತ್ತೂರು ಇತ್ಯಾದಿ ನಾಯಕ ಪಾಳೆಯಗಾರರು 


ವಿಜಯನಗರೋತ್ತರ ಕಾಲದಲ್ಲಿ ವಿಜಯನಗರ ರಾಜರಿಗೆ ವಿದೇಯರಾಗಿದ್ದುಕೊಂಡು ತಮ್ಮ 
ಪ್ರದೇಶಗಳಲ್ಲಿ ಆಳ್ಳಿಕೆಯನ್ನು ಮುಂದುವರಿಸಿದರು. 


೨5 


ಕೊನೆಟಿಪ್ಪಣಿಗಳು 


I. 


ವೆಂಕಟರಮಣಯ್ಯ ಎನ್‌, 1935, ಸ್ಪಡೀಸ್‌ ಇನ್‌ ದಿ ಹಿಸ್ಪರಿ ಆಫ್‌ ದಿ ಥರ್ಡ್‌ ಡೈನೆಸ್ಸಿ 
ಆಫ್‌ ವಿಜಯನಗರ್‌, ಪುಟ-109-111 


ಖರಾಷಿಮಾ ನೊಬುರು, 2002, ಎ ಕಾನ್‌ಕಾರ್ಡೆನ್ಸ್‌ ಆಫ್‌ ನಾಯಕಾಸ್‌ ದಿ 
ವಿಜಯನಗರ್‌ ಇನ್ಸ್‌ ಕ್ರಿಫ್‌ಶನ್ಸ್‌ ಇನ್‌ ಸೌತ್‌ ಇಂಡಿಯಾ, ಪುಟ-16. 


ಟಾಲ್‌ಬೋತ್‌ ಸಿಂಧಿಯಾ, 2001, ದಿ ನಾಯಕಾಸ್‌ ಆಫ್‌ ವಿಜಯನಗರ್‌ ಆಂದ್ರ ದಿ 
ಪಿಲಿಮಿನರಿ ಪ್ರೋಸಗಫಿ ಇನ್‌ ಕೇನತ್‌ ಆರ್‌ ಹಾಲ್‌ ಸ್ಪಕ್ಷರ್‌ ಆಂಡ್‌ ಸೊಸೈಟಿ ಇನ್‌ 
Kh 


ನತ ಬ" 


ಅರ್ಲಿ ಸೌತ್‌ ಇಂಡಿಯಾ. ಪುಟ-255. 

ಬಿ.ವಲ್ಪ್‌: ರೈಸ್‌. ಎಫಿಗ್ರಾಫಿಯ ಕರ್ನಾಟಕ, 11, ಮೊಳಕಾಲ್ಲೂರು, 4. 
ಕನ್ನಡ ವಿಶ್ವವಿದ್ಯಾಲಯ, ಸಂಪುಟ-1, ಬಳ್ಳಾರಿ, 67. 

ಬಿ.ಎಲ್‌. ರೈಸ್‌, ಎ.ಕ. 10, ಮುಳವಾಗಿಲು, 4. 

ಅದೇ, ಎ.ಕ. 11 ಚಳ್ಳಕೆರೆ, 38. 

ಅದೇ, ಎ.ಕ. 12, ಕಡೂರು, 65. 

ಮೈಸೂರು ವಿ.ವಿ, ಎ.ಕ. 7, ಮಳವಳ್ಳಿ, 89. 

ಡಿ.ಎನ್‌. ಯೋಗೀಶ್ವರಪ್ಪ, 2016, ನಾಯಕತನ ಪದ್ಧತಿ, ಪಮುಟ-2. 
ಬಿ:ಬಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಿಕಾ, 9, ಮಾಗಡಿ-29. 

ಅದೇ, ಎ.ಕ. 10, ನೆಲಮಂಗಲ, 81. 

ಅದೇ, ಎ.ಕ. 8, ಹಾಸನ, 2. 

ಅದೇ, ಎ.ಕೆ. 7, ಹೊನ್ನಾವಳಿ, 9. 

ಅದೇ, ಎ.ಕ. 8, ಸೊರಬ, 379. 

ಬಿ. ಷೆಕ್‌ ಆಲಿ (ಸಂ), 1997, ಕರ್ನಾಟಕ ಚರಿತ್ರೆ ಸಂಪುಟ-3, ಪುಟ-63. 
ಲಕ್ಷ್ಮಣ್‌ ತೆಲಗಾವಿ, 2016, ವಿಜಯನಗರದಲ್ಲಿ ಪಾಳಯಗಾರರ ಶಾಹಿ, ಪುಟ-!1. 
ಡಿ.ಎನ್‌. ಯೋಗೀಶ್ವರಪ್ಪ, 2016, ಪೂರ್ವೋಕ್ತ ಪುಟ-5. 


ಬರ್ಟನ್‌ ಸೈನ್‌, 1980, ಪೆಸೆಂಟ್‌ ಸ್ಟೇಟ್‌ ಆಂಡ್‌ ಸೊಸೈಟಿ ಇನ್‌ ಮಿಡಿವಲ್‌ ಸೌತ್‌ 
ಇಂಡಿಯಾ, ಪುಟ-408. 


ರಾಬರ್ಟ್‌ ಸಿವೆಲ್‌, 1962, ಎ ಫಾರ್‌ಗಾಟನ್‌ ಎಂಪೈರ್‌, ಹುಟ-370. 
ಟಿ ವಿ ಮಹಾಲಿಂಗಂ, 1955, ಸೌತ್‌ ಇಂಡಿಯನ್‌ ಪಾಲಿಟಿ, ಪುಟ-320. 
ಬಿ. ಷೇಕ್‌ ಆಲಿ (ಸಂ), 1997, ಪೂರ್ಮೋಕ್ತ ಪುಟ-2. 

ಖರಾಷಿಮಾ ನೊಬುರು, 2002, ಪೂರ್ವೋಕ್ತ, ಪುಟ-75-85. 


ಹೆಚ್‌ ಜಿ ರಂಗಸ್ತಾಮಿ ಅಯ್ಯಂಗಾರ್‌, 1992, ಪಾಳೆಯಗಾರರು, ಕರ್ನಾಟಕ ಪರಂಪರೆ, 
ಸಂಪುಟ-2, ಪು-210. 


56 


25. 
26. 


ZF: 
28. 


29: 
30. 
31. 


ಫಿ2: 
ನಿ 


34. 
ps 
36. 
sf 
38. 
AY 
40. 


4]. 
42. 
43. 


ನಿಕಲೋಸ್‌ ಬಿ ಡರ್ಕ್ಸ್‌, 1987, ಹಾಲೊಕೌನ್‌, ಪುಟ-10. 


ಸಾಲೆತ್ತೂರ್‌ ಬಿ ಎ, 1934, ಸೋಷಿಯಲ್‌ ಅಂಡ್‌ ಪೊಲಿಟಿಕಲ್‌ ಲೈಫ್‌ ಇನ್‌ 
ವಿಜಯನಗರ್‌ ಎಂಪೈರ್‌, ಸಂಪುಟ-1, ಪುಟ-329. 


ಎ ಕೃಷ್ಣಸ್ವಾಮಿ, 1964, ದಿ ತಮಿಳ್‌ ಕಂಟ್ರಿ ಅಂಡರ್‌ ವಿಜಯನಗರ್‌, ಪುಟ-180. 


ಲಕ್ಷ್ಮಣ್‌ ತೆಲಗಾವಿ, 2009, ವಿಜಯನಗರದ ಅಮರನಾಯಕರು ಮತ್ತು ಪಾಳೆಯಗಾರರು, 
ವಿರೂಪಾಕ್ಷಿ ಪೂಜಾರಲ್ಲಿ (ಸಂ), ಚರಿತ್ರೆ ಅಧ್ಯಯನ, ಸಂಪುಟ-4, ಸಂಚಿಕೆ-2, ಪುಟ- 
23. 


ಡಿ ಎನ್‌ ಯೋಗೀಶ್ವರಪ್ಪ್ವ 2001, ಚರಿತ್ರೆಯ ಪುಟಗಳು, ಪುಟ-90. 
ಸುಜಾತ ಹೆಚ್‌ ಎಸ್‌ (ಸಂ). 2003, ಎಂ ಎಸ್‌ ಪುಟ್ಟಣ ಲೇಖನಗಳು, ಪು-4. 


ನೀಲಕಂಠಶಾಸ್ಲಿ ಕೆ ಎ, 1958, ಎ ಸ್ಪಡಿ ಅಫ್‌ ಸೌತ್‌ ಇಂಡಿಯಾ ಫ್ರಮ್‌ ಹಿಸ್ಸಾರಿಕ್‌ 
ಮೆ 
ಟೈಮ್‌ ಟು ದಿ ಫಾಲ್‌ ಅಫ್‌ ವಿಜಯನಗರ ಎಂಪೈರ್‌, 152. 


ಮೋಹನ್‌ ಕೃಷ್ಣ ರೈ, ಚರಿತ್ರೆ ಅಧ್ಯಯನ, ಸಂಪುಟ-5, ಪು-7. 


ಬರ್ಟನ್‌ ಸೈನ್‌, 1980, ಪೆಸೆಂಟ್‌ ಸ್ಟೇಟ್‌ ಆಂಡ್‌ ಸೊಸೈಟಿ ಇನ್‌ ಮಿಡಿವಲ್‌ ಸೌತ್‌ 
ಇಂಡಿಯಾ. 52. 


ರಾಬರ್ಟ್‌ ಸಿವೆಲ್‌, 1962, ಪೂರ್ವೋಕ್ತ, ಪುಟ, 259-270. 

ಸುಬ್ಬರಾಯಲು ವೈ, ಆ್ಯನ್‌ ಓವರೀವ್‌ ಆಫ್‌ ವಿಜಯನಗರ ಹಿಸ್ಫೋರಿಯೋಗಾಫಿ, ಪು-3. 
ಬಿ. ಷೇಕ್‌ ಆಲಿ, (ಸಂ), 1997, ಪೂರ್ಮೋಕ್ತ ಪು-66. 

ಅದೇ, ಪುಟ-65. 

ಮೋಹನ್‌ ಕೃಷ್ಣ ರೈ, 2017, ಪ್ರಭುತ್ವ ಮತ್ತು ಜನತೆ ಪು-38. 

ಡಿ.ಎನ್‌. ಯೋಗೀಶ್ವರಪ್ಪ, 1999, ಹಾಗಲವಾಡಿ ನಾಯಕರು, ಪು-60. 


ಅಮರೇಶ ಯತಗಲ್‌, 2018. ಕರ್ನಾಟಕ ನಾಯಕ ಅರಸು ಮನೆತನಗಳ ವಿಶಿಷ್ಟ 
ಸಾಂಸ್ಕೃತಿಕಾಚರಣೆಗಳು, ಮ-114. 


ಡಿ.ಎನ್‌. ಯೋಗೀಶ್ವರಪ್ಪ, 2016, ಪೂರ್ವೋಕ್ತ ಪು-92. 
ಆರ್‌. ಗೋಪಾಲ್‌. (ಸಂ), 2014, ವಿಜಯನಗರ ಅಧ್ಯಯನ, ಸಂಪುಟ-19, ಪು-78. 
ಡಿ.ಎನ್‌. ಯೋಗೀಶ್ವರಪ್ಪ, 2016, ಪೂರ್ವೋಕ್ತ, ಪು-94. 


೨7 


ಅಧ್ಯಾಯ-3 
ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ರಾಜ್ಯ ವ್ಯವಸ್ಥೆ 


ವಿಜಯನಗರ ಕಾಲದಲ್ಲಿ ನಾಯಕ ಮನೆತನಗಳು ಮುಖ್ಯವಾಗಿ ದಕ್ಷಿಣ ಭಾರತದ ತಮಿಳು 
ಪ್ರದೇಶ, ಆಂಧ್ರಪ್ರದೇಶ ಮತ್ತು ಕನ್ನಡ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ವಿಜಯನಗರ ಕಾಲದ 
ನಾಯಕ ಮನೆತನಗಳು ರಾಜನಿಂದ ಷರತ್ತಿನ ಮೇಲೆ ಭೂಮಿಯನ್ನು ಪಡೆದು ರಾಜನಿಗೆ ಸೈನ್ಯ 
ಸೇವೆ ಮತ್ತು ನಿಗಧಿಪಡಿಸಿದ ಆದಾಯವನ್ನು ನಿರ್ದಿಷ್ಟ ಸಮಯದಲ್ಲಿ ನೀಡಬೇಕಾಗಿತ್ತು. ಟಿ.ವಿ 
ಮಹಾಲಿಂಗಂ ರವರ ಪ್ರಕಾರ ಭೂಮಿಯೆಲ್ಲವೂ ರಾಜನಿಗೆ ಸೇರಿದ್ದು, ರಾಜನು ತನ್ನನ್ನು 
ಅವಲಂಬಿಸಿದವರಿಗೆ ಭೂಮಿಯನ್ನು ಹಂಚುತ್ತಿದ್ದರು. ಹೀಗೆ ಭೂಮಿಯನ್ನು 
ಪಡೆದಕೊಂಡುವವರನ್ನು ನಾಯಕರೆಂದು ಕರೆಯುತ್ತಿದ್ದರು! ಸಮಕಾಲೀನ ಶಾಸನಗಳು ಅಮರ 
ನಾಯಕರಿಗೆ ನೀಡಿದ ಭೂದಾನವನ್ನು ಅಮರನಾಯಕನ ಅಮರ ಅಂಬಲಿ ಅಮರ 
ಪಂದೆನಾಯಕ*, ಅಮರ ಮಾಂಗಣಿ: ಅಮರ ಮಹಲ, ಎಂಬ ವಿವಿಧ ರೀತಿಯಲ್ಲಿ 
ಕರೆಯುತ್ತಿದ್ದರು. ವಿಜಯನಗರ ಅರಸರಿಗೆ ಅಗತ್ಯವಾದಲೆಲ್ಲಾ ಸೈನ್ಯ ಸೇವೆ ಒದಗಿಸುವ ಷರತ್ತಿಗೆ ಒಪ್ಪಿ 
ಅವರು ಭೂಮಿಯನ್ನು ಪಡೆಯುತ್ತಿದ್ದರು. ಅಮರ ಎನ್ನುವುದು ಒಂದು ಸಾವಿರ ಕಾಲಾಳದ ಒಡೆತನ 
ಎನ್ನಲಾಗಿದೆ. ವಿಜಯನಗರ ಕಾಲದ ನಾಯಂಕರ ಪದ್ಧತಿಯನ್ನು ಕನ್ನಡ ಪ್ರದೇಶದಲ್ಲಿ ನಾಯಕತನ 
ತಮಿಳು ಪ್ರದೇಶದಲ್ಲಿ ನಾಯಕತನಮ್‌ ತೆಲುಗು ಪ್ರದೇಶದಲ್ಲಿ ನಾಯಂಕರಮ್‌ ಎಂಬುದಾಗಿ 


ಹೆಸರಿಸಲಾಗಿದೆ. 
3.1 ಕನ್ನಡ ಪ್ರದೇಶದ ನಾಯಕ ಮನೆತನಗಳು 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನ ಪ್ರಮುಖವಾಗಿದೆ. ಪಾಳಯ 
ಪಟ್ಟುಗಳೆಂದರೆ, ಬಿ.ಎಲ್‌. ರೈಸ್‌ ರವೆ ಪ್ರಕಾರ ಉತ್ತರದಲ್ಲಿ ಬಿದನೂರು ಮತ್ತು ಬಸವಪಟ್ಟಣ, 
ಹಾಗೂ ಚಿತ್ರದುರ್ಗ ನಾಯಕರು, ಪಶ್ಚಿಮದಲ್ಲಿ ಬಲಂ ನಾಯಕರು, ಮಧ್ಯದಲ್ಲಿ ಹಂಗಲವಾಡಿ 
ನಾಯಕರು, ಯಲಹಂಕ ಮತ್ತು ಬಳ್ಳಾಪುರಗಳ ಗೌಡಪ್ರಭುಗಳು, ಪೂರ್ವದಲ್ಲಿ ಸಗಟೂರು ಗೌಡ 
ಪ್ರಭುಗಳು ದಕ್ಷಿಣದಲ್ಲಿ ಮೈಸೂರು ಒಡೆಯರು, ಕಳಲೆ ಮನೆತನ, ಯಳಂದೂರು ನಾಯಕರು ಮತ್ತು 
ಉಮ್ಮತ್ತೂರು ಪಾಳೆಯಗಾರರನ್ನು ಗುರುತಿಸಿದ್ದಾರೆ”. ಇವುಗಳ ಜೊತೆಗೆ ಹರಪ್ಪನಹಳ್ಳಿ, ತರೀಕೆರೆ, 
ಹರತಿ, ಮತ್ತೋಡು ನಾಯಕನಹಟ್ಟಿ, ಬೂದಿಹಾಳು, ಸಂತೆ ಬೆನ್ನೂರು, ರಾಯದುರ್ಗ, ಜರಿಮಲೆ, 
ಗುಡೇಕೋಟೆ, ವಡ್ಡು ದರೋಜಿ, ಬಳ್ಳಾರಿ ಕೆಂಚನಗುಡ್ಡ ಸಂಡೂರು, ನಿಡುಗಲ್ಲು, ರತ್ನಗಿರಿ, 


58 


ಮಿಡಿಗೇರಿ, ಸಿರಾ, ಮಧುಗಿರಿ, ಪಾವಗಡ, ಗುಬ್ಬಿ ಹೊಸಹಳ್ಳಿ, ಗುತ್ತಿ ಆನೆಗೊಂದಿ, 
ಮೊಳಕಾಲ್ಲೂರು, ದೇವನಹಳ್ಳಿ, ಮಂಜರಾಬಾದ್‌, ಚಿಕ್ಕಬಳ್ಳಾಪುರ, ಗುಮ್ಮನಾಯಕನಪಾಳ್ಯ 
ಗುಡಿಬಂಡ, ಕೊರಟಗೆರೆ, ಕೆಳದಿ, ಮಾಗಡಿ ಮದೂರು, ಚನ್ನಪಟ್ಟಣ, ಗುಬ್ಬಿ ಹೊಸಹಳ್ಳಿ, 
ದೊಡ್ಡಬಳ್ಳಾಪುರ, ಮಸ್ತಿ, ಹುಲಿಯೂರುದುರ್ಗ, ಉತ್ತರಿದುರ್ಗ, ಐಗೂರು, ಇತ್ಯಾದಿ 
ಪಾಳೆಯಪಟ್ಟುಗಳನ್ನು ನಾವು ಕನ್ನಡ ಪ್ರದೇಶದ ನಾಯಕ ಮನೆತನಗಳೆಂದು ಗುರುತಿಸಬಹುದಾಗಿದೆ. 


3.2 ಕನ್ನಡ ಪ್ರದೇಶದ ನಾಯಕ ಮನೆತನಗಳ ನೇಮಕ ವಿಧಾನ 


ಕನ್ನಡ ಪ್ರದೇಶದಲ್ಲಿನ ನಾಯಕ ಮನೆತನಗಳ ಆಯ್ಕೆಯು ಮುಖ್ಯವಾಗಿ ಅದರ ಧೈರ್ಯ, 
ಶೌರ್ಯ, ಸಾಹಸ, ಪ್ರವೃತ್ತಿ ಹಾಗೂ ನಾಯಕತ್ತದ ಗುಣಗಳನ್ನು ಹೊಂದಿರಬೇಕಾಗಿತ್ತು. ಮತ್ತು 
ವಿಜಯನಗರ ಅರಸರೊಂದಿಗೆ ಯುದ್ದದಲ್ಲಿ ಪಾಲ್ಗೊಂಡು ಗೆಲುವಿಗೆ ಕಾರಣರಾದವರನ್ನು ಆಯ್ಕೆ 
ಮಾಡಿ ಭೂಮಿಯನ್ನು ಉಂಬಳಿಯಾಗಿ ನೀಡಿ ಅವರಿಂದ ಸೈನಿಕ ಮತ್ತು ವರಮಾನವನ್ನು 
ಪಡೆಯುತ್ತಿದ್ದರು. ಉದಾಹರಣೆಗೆ ಕನಕಗಿರಿ ನಾಯಕ ನವಾಬ ಉಡಿಚನಾಯಕನಿಗೆ ಕ್ರಿಶ. 1510 
ರಲ್ಲಿ ಕೃಷ್ಣದೇವರಾಯನು ಚಿನ್ನಾಪುರ, ತೊರೆಗಲ್ಲು ಸೀಮೆಯ ಯಡಿಗಲ್ಲು ಕಳಸಗ್ರಾಮ, ನವಲಿ 
ಸೀಮೆಯ ಜಾರಾಪುರ ಹೀಗೆ ಒಟ್ಟು ಮೂರು ಗ್ರಾಮಗಳನ್ನು ನೀಡಿದನು". ಗುಡೇಕೋಟಿಯ ಹಿರೇ 
ಬೊಮ್ಮಂತ ನಾಯಕನಿಗೆ ಉಜ್ಜನಿ, ಜರಿಮಲೆ, ಗುಡೇಕೋಟೆ, ಬಾಣಾರವಿ, ಸಂಡೂರು, ವಡ್ಡು 
ಮತ್ತು ಕುಡತಿನಿ ದಳ ಸೀಮೆಗಳನ್ನು ಉಂಬಳಿಯಾಗಿ ನೀಡಿದನು". ನಾಯಕನಹಟ್ಟಿ ಪಾಳಯಗಾರ 
ಕಾಟೇ ಮಲ್ಲಪುನಾಯಕನಿಗೆ ಅಚ್ಯೂತರಾಯ ಮತ್ತು ಅವನ ರಾಣಿ ವರದಾಂಬೆ ಕ್ರಿಶ. 1530 ರಲ್ಲಿ 
ಕುಂದುರ್ಪಿಗುಡ್ಡದಲ್ಲಿ ಹಟ್ಟಿ ಕಟ್ಟಿಕೊಂಡು ತನ್ನ ಕಂಪಳ ಮತ್ತು ಪೆಟ್ಟಿಗೆ ದೇವರುಗಳನ್ನು 
ಇಟ್ಟುಕೊಂಡು ನೆಲೆಸುವಂತೆ ಹೇಳಿದರು”. ಮತ್ತೊಂದು ಪಾಳೆಯಗಾರ ಗಿರಿಯಪ್ಪನಾಯಕನು 
ಪೆನಗೊಂಡೆಯಲ್ಲಿ ಮದವೇರಿದ ಆನೆಯನ್ನು ನಿಯಂತ್ರಿಸಿದನು. ಇವನ ಸಾಹಸಕ್ಕೆ ಮೆಚ್ಚಿದ 
ಪೆನಗೊಂಡೆಯ ವೆಂಕಟಪತಿರಾಯನು ಕ್ರಿಶ. 1604 ರಲ್ಲಿ ಬೆಲೆ ಬಾಳುವ ಆಭರಣಗಳ ಜೊತೆಗೆ 
ಆದಾಯ ಬರುವ ಲಕ್ಕವ್ವನಹಳ್ಳಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಉಂಬಳಿಯಾಗಿ 
ನೀಡಿ ಗೌರವಿಸಿದನು". 


ಚಿತ್ರದುರ್ಗದ ತಿಮ್ಮಣ್ಣನಾಯಕನು ವಿಜಯನಗರದ ಸಾಳ್ವ ನರಸಿಂಗಾರಯನ ಜೊತೆಗೆ 
ಕಲ್ಬುರ್ಗಿ ಕೋಟೆಯನ್ನು ಗೆದ್ದು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸಿದನು. ಇವನ ಧೈರ್ಯ ಮತ್ತು 
ಸಾಹಸವನ್ನು ಮೆಚ್ಚಿದ ವಿಜಯನಗರ ಅರಸರು ಕ್ರಿ.ಶ. 1568 ರಲ್ಲಿ ಚಿತ್ರದುರ್ಗದ ನಾಯಕನನ್ನಾಗಿ 
ನೇಮಿಸಿದರು.  ಆರಿಮಲೆ ಪಾಳೆಯಗಾರರ ಮೂರು ಪುರುಷ ಪಾಪಣ್ಣ ನಾಯಕನು 


59 


ವಿಜಯನಗರದ ಅರಸ ವೀರನರಸಿಂಹನ ಸೇವಕರಲ್ಲಿ ಒಬ್ಬನಾಗಿದ್ದು, ವಿಜಯನಗರದಲ್ಲಿ ನಡೆಯುವ 
ಗಲಭೆ, ಸಂಘರ್ಷಗಳನ್ನು ನಿಯಂತಿಸುತ್ತಿದ್ದನು. ಒಮ್ಮೆ ವೀರನರಸಿಂಹನೊಂದಿಗೆ ಕಾಂಚೀಪುರಕ್ಕೆ 
ತೆರಳಿದಾಗ ಅರಸನ ಮೆಚ್ಚುಗೆಗೆ ಪಾತ್ರನಾಗಿ ವಡ್ಡು, ದರೋಜಿ ಗ್ರಾಮಗಳನ್ನು ಪಡೆದುಕೊಂಡನು". 
ಹೀಗೆ ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಅವರ ಧೈರ್ಯ, ಸಾಹಸ, 
ನಾಯಕತ್ವ, ನಂಬಿಕೆಗಳಿಂದ, ನಾಯಕತನವನ್ನು ಪಡೆಯುತ್ತಿದ್ದರು. 


ಕನ್ನಡ ಪ್ರದೇಶದ ನಾಯಕತನಗಳನ್ನು ನೀಡುವಾಗ ಯಾವುದೇ ರೀತಿಯಲ್ಲಿ ಜಾತಿ, 
ಧರ್ಮವನ್ನು ಪರಿಗಣಿಸುತ್ತಿರಲಿಲ್ಲ. ನಾಯಕ ಎಂಬುವುದು ಜಾತಿ ಸೂಚಕವಲ್ಲ, ಅನೇಕ ಜಾತಿಯ 
ನಾಯಕರು ವಿಜಯನಗರ ಕಾಲದ ಕನ್ನಡ ಪುದೇಶದಲ್ಲಿ ನಾಯಕತನಗಳನ್ನು ವಿಜಯನಗರ 
ಅರಸರಿಂದ ಪಡೆದುಕೊಂಡಿದ್ದಾರೆ ಉದಾಹರಣೆಗೆ ಕೆಳದಿ ನಾಯಕರು (ವೀರಶೈವರು) ಯಲಹಂಕ 
ನಾಡಪಭುಗಳು (ಕೃಷಿಕ ಗೌಡರು ಅಥವಾ ಮೊರಸು ಒಕ್ಕಲಿಗರು) ಚಿತ್ರದುರ್ಗ ಪಾಳೆಯಗಾರರು 
(ವಾಲ್ಗೀಕಿ ಗೋತ್ರದ ಬೇಡ ಜನಾಂಗ) ಹದಿನಾಡಿನ ಪಾಳೆಯಗಾರರು (ಗೌಡ ಜನಾಂಗ) 
ಉಮ್ಮತ್ತೂರಿನ ಪಾಳೆಯಗಾರರು (ಮೂಲತಃ ಶೈವರು ನಂತರ ವೀರ ಶೈವರು)". ನೀಡಗಲ್ಲು 
ಪಾಳೆಯಗಾರರು (ಶೈವರು) ಪಾವಗಡ ಪಾಳೆಯಗಾರರು (ಯರ್ರಗೊಲ್ಲರು) ನಾಯಕನಹಟ್ಟಿ, 
ಪಾಳೆಯಗಾರರು (ಬೇಡರು) ಬೂದಿಹಾಳು ಪಾಳೆಯಗಾರರು (ಗೊಲ್ಲ ಜನಾಂಗ) ಹರತಿ 
ಪಾಳೆಯಗಾರರು (ಬೇಡಜನಾಂಗ) ಮತ್ತೊಂದು ಪಾಳೆಯಗಾರರು (ಮೂಲತಃ ಬೇಡರು ನಂತರ 
ವೀರ ಶೈವರಾದರು) ಸಿರಾ ಪಾಳೆಯಗಾರರು (ಯನುಮಲ ವಂಶವಾಮಿಕಾ ಗೋತ್ರದವರು) ಗುಬ್ಬಿ 
ಹೊಸಳ್ಳಿ ಪಾಳೆಯಗಾರರು (ನೊಣಬ ಒಕ್ಕಲಿಗರು) ರತ್ನಗಿರಿ ನಾಯಕರು (ಬೇಡ ಜನಾಂಗ) 
ಚನ್ನಪಟ್ಟಣದ ಪಾಳೆಯಗಾರರು (ತೆಲುಗು ಬಣಜಿಗರು) ಅವತಿನಾಡ ಪ್ರಭುಗಳು (ಮುರಸು 
ಒಕ್ಕಲಿಗರು) ಗುಮ್ಮನಾಯಕನಹಟ್ಟಿ ಪಾಳೆಯಗಾರರು (ಬೇಡರು). ಆರಿಮಲೆ ಪಾಳೆಯಗಾರರು 
(ಬೇಡರು) ಗುಡೇಕೋಟೆ ಪಾಳೆಯಗಾರರು (ಬೇಡರು) ಕನಕಗಿರಿ ನಾಯಕರು (ಬೇಡರು)* 
ಕೊಡಗಿನ ಹಾಲೇರಿ ಪಾಳೆಯಗಾರರು (ವೀರಶೈವರು) ಸಂತೆಬೆನ್ನೂರು ನಾಯಕರು (ವಾಲ್ಮೀಕಿ 
ಗೋತ್ರದ ಬೇಡಜನಾಂಗ)* ಹಾಗಲವಾಡಿ ನಾಯಕರು (ಬೇಡಜನಾಂಗ)” ಇತ್ಯಾದಿ ನಾಯಕ 
ಮನೆತನಗಳನ್ನು ನಾವು ವಿಜಯನಗರ ಕಾಲದ ಕನ್ನಡ ಪ್ರದೇಶದಲ್ಲಿ ಕಾಣಬಹುದಾಗಿದೆ. 
ವಿಜಯನಗರ ಕಾಲದ ಸಾಮ್ರಾಜ್ಯವು ಜಾತಿ, ಧರ್ಮ, ಭಾಷೆಯನ್ನು ಮೀರಿದ ವಿಶಾಲವಾದ ಭೂ 
ಪ್ರದೇಶವನ್ನು ಹೊಂದಿತ್ತು ಆದ್ದರಿಂದ ನಾಯಕತನವನ್ನು ನೀಡುವಾಗ ಜಾತಿ. ಧರ್ಮವು 
ಪ್ರಮುಖವಾಗಿರಲಿಲ್ಲ ಬದಲಿಗೆ ಅವನ ಧೈರ್ಯ, ಸಾಹಸ, ಮುಂದಾಳತ್ವ ಬಹಳ ಮುಖ್ಯವಾಗಿತ್ತು. 


60 


ಆದ್ದರಿಂದಾಗಿ ನಾಯಕ ಎಂಬುವುದು ಜಾತಿ ಸೂಚಕವಾಗಿರಲಿಲ್ಲ. ಇದು ಒಂದು ಪದವಿಯಾಗಿದ್ದು 
ವಿಜಯನಗರ ಕಾಲದಲ್ಲಿ ಎಲ್ಲಾ ಜಾತಿ ಜನಾಂಗದವರು ನಾಯಕತನವನ್ನು ಅರ್ಹತೆ ಮೇರೆಗೆ 
ಪಡೆಯಬಹುದಾಗಿತ್ತು. ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳಲ್ಲಿ ಧೈರ್ಯ 
ಸಾಹಸಗಳಿಗೆ ಹೆಸರಾಗಿದ್ದು ಬೇಡ ಜನಾಂಗದ ನಾಯಕ ಮನೆತನಗಳು ಹೆಚ್ಚಿನ ಸಂಖ್ಯೆಯಲ್ಲಿ 
ಇದ್ದಿದ್ದರಿಂದಾಗಿ ನಂತರದ ದಿನಗಳಲ್ಲಿ ನಾಯಕ ಎಂಬುವುದನ್ನು ಜಾತಿ ಸೂಚಕವಾಗಿ 
ಬಳಸಿಕೊಂಡಿರುವುದನ್ನು ನಾವು ಗುರುತಿಸಬಹುದಾಗಿದೆ. 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳನ್ನು ಅವರುಗಳು 
ಹೊಂದಿದ್ದು ಭೂಪದೇಶದ ವ್ಯಾಪ್ತಿ ಮತ್ತು ಅವರ ಸಂಪನ್ಮೂಲಗಳ ಆಧಾರದ ಮೇಲೆ ಮೂರು 


ವರ್ಗಗಳಾಗಿ ವಿಭಜನೆ ಮಾಡಬಹುದಾಗಿದೆ. 


ಮೊದಲನೆಯ ವರ್ಗದ ನಾಯಕ ಮನೆತನಗಳು: ಕೆಳದಿ, ಯಲಹಂಕ, ಮತ್ತು ಚಿತ್ರದುರ್ಗ 
ನಾಯಕರು ಪ್ರಮುಖರಾಗಿದ್ದು. ಕೆಳದಿನಾಯಕರು ತಮ್ಮ ಆಡಳಿತ ವ್ಯಾಪ್ತಿಯಲ್ಲಿ ಅಧಿಕ ಸ್ವಯಂ 
ಅಧಿಕಾರ ಪಡೆದಿದ್ದರು. ಕೆಳದಿ ಅರಸರು ಚಂದಗುತ್ತಿ ಅರಗ ಮೊದಲಾದ ಪೊಗದಿ ಸಲ್ಲಿಸುತ್ತಿದ್ದಂತ 
ಸುಮಾರು 40 ಸಣ್ಣ-ಪುಟ್ಟ ಪ್ರಾಂತ್ಯಗಳು ಕೆಳದಿ ನಾಯಕರ ವಶದಲ್ಲಿದ್ದವು”. ಕೆಳದಿಯ ನಾಯಕ 
ಚೌಡಪುನಾಯಕ ವಿಜಯನಗರ ಅರಸರಿಂದ ಎಂಟು ಮಾಂಗಣಿಗಳನ್ನು ಅಮರಮಾಂಗಣಿಯಾಗಿ 
ಪಡೆದಿದ್ದನು”. ಕೆಳದಿಯ ನಾಯಕರು ಕಾನೂನುಗಳನ್ನು ರೂಪಿಸುವ, ನ್ಯಾಯ ತೀರ್ಮಾನ 
ಮಾಡುವ ಮತ್ತು ಹಣಕಾಸು ವಿಚಾರದಲ್ಲಿ ಸ್ಪತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಹಾಗೂ 
ಗ್ರಾಮಗಳನ್ನು ದಾನ ಮಾಡುವುದರ ಜೊತೆಗೆ ಪಂಚವಾದ್ಯ್ಧಗಳ ಬಳಕೆಯ ಅರ್ಹತೆ, ಸಿಂಹಾಸನ 
ಹೊಂದುವುದು, ಚಾಮರ, ಪಲ್ಲಕಿ, ಅಶ್ಲಾರೋಹಿ ಪಡೆ ಹೊಂದಿರುವರು. ಮತ್ತು ಕೋಟೆಗಳನ್ನು 
ಕಟ್ಟಿಕೊಳ್ಳುತ್ತಿದ್ದರು ಹಾಗೂ ಸ್ವಂತ ಸೈನ್ಯವನ್ನು ಹೊಂದಬಹುದಾದ ಅರ್ಹತೆಯನ್ನು ಪಡೆದಿದ್ದರು. 
ಕೆಳದಿಯ ಅರಸರು ವಿಜಯನಗರ ಅರಸರಿಗೆ ನಿಷ್ಠರಾಗಿದ್ದುಕೊಂಡು ಹೆಚ್ಚು ಹೆಚ್ಚು ಸಂಪತ್ತಿನಿಂದ 
ಸೈನ್ಯ ಬಲದಿಂದ ಹಾಗೂ ಅವರು ಹೊಂದಿದ ಭೂಪ್ರದೇಶದ ವ್ಯಾಪ್ತಿಯಿಂದ ಮೊದಲನೆ ವರ್ಗದ 
ನಾಯಕರಾಗಿದ್ದರು. ಯಲಹಂಕ ನಾಡ ಪ್ರಭುಗಳು ಪ್ರಮುಖರಾಗಿದ್ದು ಈ ಮನೆತನದ ಸ್ಥಾಪಕ 
ರಣಭ್ಛೈರೇಗೌಡ”. ಯಲಹಂಕವು ಒಂದನೇ ಕೆಂಪೇಗೌಡನ  ಆಳ್ಗಿಕೆಯಲ್ಲಿ ಹೆಚ್ಚು 
ಪ್ರಾಮುಖ್ಯತೆಯನ್ನು ಪಡೆಯಿತು. ವಿಜಯನಗರದ ಚಕ್ರವರ್ತಿ ಅಚ್ಯುತರಾಯನು ಒಂದನೇ 
ಕೆಂಪೇಗೌಡನ ಪರಾಕ್ರಮವನ್ನು ಮೆಚ್ಚಿ ಕೋಟಿಯನ್ನು ನಿರ್ಮಿಸಲು ಅವಕಾಶವನ್ನು ಕಲ್ಲಿಸಿದನು. 
ಜೊತೆಗೆ 12 ಹೋಬಳಿಗಳನ್ನು ಉಡುಗೊರೆಯಾಗಿ ನೀಡಿದನು. ಇವುಗಳಿಂದ ಒಂದು ವರ್ಷಕ್ಕೆ 


61 


30,000 ಪಗೋಡಗಳ ವರಮಾನ ಬರುತ್ತಿತ್ತು. ಯಲಹಂಕ ನಾಡು ತಮ್ಮ ವ್ಯಾಪ್ತಿಯನ್ನು ವಿಸ್ತರಣೆ 
ಮಾಡಿಕೊಂಡು ಅನೇಕ ಕೋಟೆ ಕೋತ್ತಲಗಳನ್ನು ನಿರ್ಮಿಸಿ ತಮ್ಮ ವ್ಯಾಪ್ತಿ ಪ್ರದೇಶದಲ್ಲಿ ಸ್ವಯಂ 


ಆಡಳಿತವನ್ನು ಹೊಂದಿತ್ತು ಈ ರೀತಿಯಾಗಿ ಯಲಹಂಕ ನಾಡು ಮೊದಲನೆ ವರ್ಗಕ್ಕೆ ಸೇರುತ್ತದೆ. 


ಚಿತ್ರದುರ್ಗದ ನಾಯಕರು ವಿಜಯನಗರ ಕಾಲದ ರಾಜಕೀಯದಲ್ಲಿ ತನ್ನದೇಯಾದ 
ಹೆಸರನ್ನು ಹೊಂದಿದ್ದಾರೆ. ಈ ಮನೆತನವು ತಿಮ್ಮಣ್ಣನಾಯಕನಿಂದ ಪ್ರಾರಂಭವಾಗುತ್ತದೆ. ತಿಮ್ಮಣ್ಣ 
ನಾಯಕನ ಪರಾಕ್ರಮವನ್ನು ಗುರುತಿಸಿ ವಿಜಯನಗರದ ಅರಸರು ಕ್ರಿ.ಶ. 1560 ರಲ್ಲಿ ಅವನಿಗೆ 
ಹೊಳಲೈರೆಯ ಅಮರನಾಯಕನಾಗಿ ಆಯ್ಕೆಮಾಡುತ್ತಾರೆ ನಂತರ ಕ್ರಿಶ. 1568 ರಲ್ಲಿ ತಿಮ್ಮಣ್ಣ 
ನಾಯಕನನ್ನು ಚಿತ್ರದುರ್ಗ ನಾಯಕನನ್ನಾಗಿ ನೇಮಿಸಲಾಯಿತು”. ಚಿತ್ರದುರ್ಗ ನಾಯಕರು 
ಭೂವಿಸ್ತಾರದಲ್ಲಿ ಕೆಳದಿ ನಾಯಕರಿಗಿಂತ ಕಡಿಮೆ ಇದ್ದರು. ಪರಾಕ್ರಮ, ಸಂಪತ್ತು ಕೋಟೆಗಳ 
ನಿರ್ಮಾಣದಲ್ಲಿ ವಿಜಯನಗರ ಇತಿಹಾಸದಲ್ಲಿ ಪ್ರಮುಖವಾದ ಸ್ಥಾನವನ್ನು ಹೊಂದಿದ್ದಾರೆ. 
ವಿಜಯನಗರ ಕಾಲದ ಮೊದಲನೆ ವರ್ಗದ ನಾಯಕರು ನಾಣ್ಯಗಳನ್ನು ಹೊರಡಿಸಬಹುದಾದ 
ಅಧಿಕಾರವನ್ನು ಹೊಂದಿದ್ದರು ಉದಾಹರಣೆಗೆ ಯಲಹಂಕದ ನಾಡ ಪ್ರಭುಗಳು ಟಂಕಸಾಲೆಯನ್ನು 
ಸ್ಥಾಪನೆ ಮಾಡಿ ಪ್ರಾಂತೀಯ ಮಟ್ಟದಲ್ಲಿ ಭೈರವ ಎಂಬ ನಾಣ್ಯವನ್ನು ಚಲಾವಣೆಗೆ ತಂದರು”. 
ಅದೇ ರೀತಿ ಚಿತ್ರದುರ್ಗದ ನಾಯಕರು ಟಂಕಸಾಲೆಯನ್ನು ಸ್ಥಾಪಿಸಿ ದುರ್ಗಿ ಎಂಬ ನಾಣ್ಯವನ್ನು 
ಹೊರಡಿಸಿದರು” ಈ ರೀತಿಯಾಗಿ ವಿಜಯನಗರ ಕಾಲದಲ್ಲಿ ಮೊದಲನೇ ವರ್ಗದ 
ಪಾಳೆಯಗಾರರು ವಿಜಯನಗರ ಅರಸರಿಂದ ಅನುಮತಿಯನ್ನು ಪಡೆದು ಪಲ್ಲಕ್ಕಿ, ಡೋಲಿ, ರಾತ್ರಿ 
ವೇಳ ಎಣ್ಣೆಯಿಂದ ಉರಿಸುವ ಪಂಜುಗಳನ್ನು ಹೊಂದಿದ್ದರು ಇವರು ಹೊಂದಿರುವ ವರಮಾನಕ್ಕೆ 
ತಕ್ಕಂತೆ ಸೈನ್ಯದ ಪ್ರಮಾಣವನ್ನು ಹೊಂದಿರುತ್ತಿದ್ದರು. 


ಎರಡನೆಯ ವರ್ಗದ ನಾಯಕ ಮನೆತನಗಳು: ವಿಜಯನಗರ ಕಾಲದಲ್ಲಿ ಮೊದಲನೆಯ 
ವರ್ಗದ ನಾಯಕ ಮನೆತನಗಳು ಹೊಂದಿರುವಂತಹ ಎಲ್ಲಾ ಅಧಿಕಾರಿಗಳನ್ನು ಎರಡನೇ ವರ್ಗದ 
ನಾಯಕ ಮನೆತನಗಳು ಹೊಂದಿರಲಿಲ್ಲ. ಎರಡನೇ ವರ್ಗದಲ್ಲಿ ಪ್ರಮುಖವಾಗಿ ತಮ್ಮ ಪ್ರದೇಶದ 
ಯಾವುದೇ ಭೂಮಿಯನ್ನು ದಾನಮಾಡುವಾಗ ಚಕ್ರವರ್ತಿಯ ಹೆಸರನ್ನು ಕಡ್ಡಾಯವಾಗಿ 
ಉಲ್ಲೇಖಿಸಬೇಕಾಗಿತ್ತು. ಉದಾಹರಣೆಗೆ ಹುಲುಕಡಿನಾಡಿನ ರಾಜನಾಗಿದ್ದ ಸಣ್ಣಪುನಾಯಕನು 
ಹುಲುಕಡಿನಾಡಿನ ಕಾಡನೂರನ್ನು ಭಗವಾನ್‌ ಚನ್ನಕೇಶವನಿಗೆ ಅರ್ಪಿಸಿದನು. ಆಗ ದೇವಾಲಯಕ್ಕೆ 
ದಾನ ಶಾಸನವನ್ನು ಕೊಡುವಾಗ ತನ್ನ ಪ್ರಭುವಾದ ಅಚ್ಛುತರಾಯನ ಹೆಸರನ್ನು ಉಲ್ಲೇಖಿಸಿದನು” 


[se] 


ಚನ್ನಪಟ್ಟಣ ಸೀಮೆಯ ಅಮರನಾಯಕನಾಗಿದ್ದ ಕೆಂಚಸೋಮಂಣ್ಣ ನಾಯಕನು ಕೃಷ್ಣದೇವರಾಯನ 


62 


ಕಾಲದಲ್ಲಿ ಭಗವಾನ್‌ ಜನಾರ್ಧನನ ನೈವೇದ್ಯಕ್ಕಾಗಿ ವಾಣಿಯಗೆರೆಯನ್ನು ದಾನ ಮಾಡಿದನು ಈ 
ಶಾಸನದಲ್ಲಿ ತನ್ನ ಪ್ರಭುವಾದ ಚಕ್ರವರ್ತಿಗೆ ಧರ್ಮವಾಗಲೆಂದು ಪ್ರಾರ್ಥನೆ ಮಾಡಿದನು” 
ಎರಡನೆಯ ವರ್ಗದ ಅಮರನಾಯಕರು ವಿಸ್ತಾರವಾದ ಭೂಪ್ರದೇಶವನ್ನು ಹೊಂದಿರದೆ ಕೆಲವು 
ಹಳ್ಳಿಗಳನ್ನು ಮಾತ್ರ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ಕೆಲವು ಸೈನಿಕ ತುಕಡಿಗಳನ್ನು 
ಹೊಂದಿರುತ್ತಿದ್ದರು. ಇವರು ಚಕ್ರವರ್ತಿಗೆ ವಿದೇಯರಾಗಿದ್ದುಕೊಂಡು ತಮ್ಮ ಆಳ್ಗಿಕೆಯನ್ನು 
ಮಾಡುತ್ತಿದ್ದರು. 


ಮೂರನೆಯ ವರ್ಗದ ನಾಯಕ ಮನೆತನಗಳು: ಮೂರನೆಯ ವರ್ಗದ ಮನೆತನಗಳು 
ಪ್ರಮುಖವಾಗಿ ಒಂದೆರಡು ಸ್ಥಳಗಳನ್ನು ಅಥಾವ ಒಂದು ಹಳ್ಳಿಯನ್ನು ಮಾತ್ರ ತಮ್ಮ ಹತೋಟಿಯಲ್ಲಿ 
ಇಟ್ಟುಕೊಂಡು ಚಕ್ರವರ್ತಿಯ ನೇರ ನಿಯಂತ್ರಣದಲ್ಲಿ ಇರುತ್ತಿದ್ದರು. ಇಲ್ಲವಾಗಿದ್ದಲ್ಲಿ ಅಧೀನ ರಾಜನ 
ನಿಯಂತ್ರಣದಲ್ಲಿ ಇರುತ್ತಿದ್ದರು. ಇವರು ಭೂಮಿಯನ್ನು ಪರಭಾರೆ ಮಾಡುವಾಗ ಚಕ್ರವರ್ತಿಯಿಂದ 
ಪೂರ್ವಾನುಮತಿಯನ್ನು ಪಡೆಯಬೇಕಾಗಿತ್ತು. ಆದ್ದರಿಂದಾಗಿ ಈ ವರ್ಗವು ಹೆಚ್ಚು ವ್ಯಾಪ್ತಿಯ 
ಭೂಮಿಯನ್ನು ಹೊಂದಿರುತ್ತಿರಲಿಲ್ಲ. ಮತ್ತು ಸಂಪತ್ತಿನಲ್ಲಿಯು ಸ್ಪಲ್ಪ ಮಲಟ್ಟಿನದಾಗಿರುತ್ತಿತ್ತು. 
ಉದಾಹರಣೆಗೆ ಹಡಪ ಬೈಯಪೇಂದ್ರ ನಾಯಕನು ಹೊಳಲ್ವೆಯ ಅಮರನಾಯಕನಾಗಿದ್ದು. 
ಅಚ್ಛುತರಾಯನ ಕಾಲದಲ್ಲಿ ವಿದ್ದಾಂಸರಾಗಿದ್ದ ಬ್ರಾಹ್ಮಣರಿಗೆ ಸ್ವಲ್ಲ ಭೂಮಿಯನ್ನು ದಾನವಾಗಿ 
ಕೊಡುವಾಗ ಅಚ್ಛುತರಾಯನ ಅನುಮತಿ ಪಡೆದು ದಾನಮಾಡಿದನು"'. ಕ್ರಿಶ. 1558ರ ಶಾಸನವು 
ಸದಾಶಿವರಾಯನ ಕಾಲದ ಮಹಾಂಡಲೇಶ್ವರ ಕೊಂಡರಾಜಯ್ಯನ ಅಧೀನ ಅಮರನಾಯಕ 
ಕೊರ್ಲ೯ಕುಂಟೆ ಕೊಂಡಮನಾಯಕನು ವೀರಭದದೇವನಿಗೆ ಭೂಮಿಯನ್ನು ದಾನ ಮಾಡುವಾಗ 
ಮಹಾಮಂಡಲೇಶ್ವರ ಕೊಂಡರಾಜಯ್ಕನನ್ನು ಶಾಸನದಲ್ಲಿ ಉಲ್ಲೇಖಸಿದ್ದಾನೆ'. ಈ ರೀತಿಯಾಗಿ 
ಮೂರನೆಯ ವರ್ಗದ ನಾಯಕಮನೆತನಗಳು ಸೀಮಿತ ಭೂಪ್ರದೇಶದಲ್ಲಿ ವಿಜಯನಗರ ಅರಸರ 
ಕಾಲದಲ್ಲಿ ಆಡಳಿತವನ್ನು ನಡೆಸುತ್ತಿದ್ದರು. 


ಈ ಮೂರು ವರ್ಗದ ಅಮರನಾಯಕರು ತಮ್ಮ ಚಕ್ರವರ್ತಿಗೆ ವಿಧೇಯ 
ರಾಗಿದ್ದುಕೊಂಡಿದ್ದರು. ಅವರುಗಳು ಹೊಂದಿದ ಭೂ ಪ್ರದೇಶ, ಸಂಪತ್ತು ಬಲಗಳಿಂದ ಮೂರು 
ರೀತಿಯಲ್ಲಿ ವರ್ಗೀಕರಿಸಲಾಗಿತ್ತು. ಮೊದಲನೆಯ ವರ್ಗದ ನಾಯಕರು ಯುದ್ದಗಳಲ್ಲಿ ಸೈನ್ಯವನ್ನು 
ನಡೆಸುತ್ತಿದ್ದರು. ಎರಡನೆಯ ವರ್ಗದಲ್ಲಿ ಅನೇಕ ದಂಡನಾಯಕರಿದ್ದರು. ಮೂರನೆಯ ವರ್ಗದ 
ನಾಯಕರು ಯುದ್ದದಲ್ಲಿ ದಂಡೆಯಾತ್ರೆಯಲ್ಲಿ, ಸಂಘಟನೆಯಲ್ಲಿ, ಸೈನ್ಯವನ್ನು ಸೇರಿಕೊಂಡು ತಮ್ಮ 
ತಮ್ಮ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಡುತ್ತಿದ್ದರು”. 


63 


ವಿಜಯನಗರ ಕಾಲದ ಅಮರನಾಯಕರನ್ನು ಕುರಿತು ನ್ಯೂನಿಜ್‌ ರವರು ಅಚ್ಛುತರಾಯನ 
ಕಾಲದಲ್ಲಿ ತನ್ನ ನಾಯಕರಿಂದ ಆರು ಲಕ್ಷಯೋಧರು, ಇಪ್ಪತ್ತನಾಲ್ಕು ಸಾವಿರ ಕುದುರೆಗಳು 
ನಾಯಕರಿಂದ ಕಾಪಾಡಲ್ಲಡುತ್ತಿದ್ದವು ಜೊತೆಗೆ ರಾಜನಿಗೆ ಅರವತ್ತು ಲಕ್ಷ ಹಣವನ್ನು ಕಾಣಿಕೆಯಾಗಿ 
ಸಲ್ಲಿಸುತ್ತಿದ್ದರು. ಭೂಮಿಯಿಂದ ನಾಯಕರಿಗೆ ಒಟ್ಟು ನೂರ ಇಪ್ಪತ್ತು ಲಕ್ಷ ವರಮಾನ ಬರುತ್ತಿತ್ತು. 
ಅದರಲ್ಲಿ ಅರವತ್ತು ಲಕ್ಷ ರಾಜನಿಗೆ ಸಲ್ಲಿಸಿದ್ದರ ಉಳಿದ ಅರವತ್ತು ಲಕ್ಷದಲ್ಲಿ ಸೈನ್ಯ ಪೋಷಿಸುವುದು 
ರಾಜ್ಯ ನಿರ್ವಹಣೆ ಮಾಡಬೇಕಾಗಿತ್ತು ನಾಯಕರಿಗೆ ನಿಗದಿಪಡಿಸಿದ ಸೈನ್ಯವನ್ನು ಪೂರೈಸುವುದು 
ಕಡ್ಡಾಯ ಎಂದು ಚಕ್ರವರ್ತಿಗಳು ತಾಕೀತು ಮಾಡುತ್ತಿದ್ದರು ತಪ್ಪಿದ್ದಲ್ಲಿ ಅವರ ಭೂಮಿಯನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವುದರ ಜೊತೆಗೆ ಆ ನಾಯಕನಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತಿತ್ತು". 


ಅಮರನಾಯಕರನ್ನು ಕುರಿತು ಪೇಸ್‌ ರವರು ಅಮರ ನಾಯಕರು ಸೈನಿಕರನ್ನು, 
ಕುದುರೆಗಳನ್ನು, ಆನೆಗಳನ್ನು ಪಾಲಿಸುವುದರ ಜೊತೆಗೆ ಪ್ರಶಿಯೊಬ್ಬ ನಾಯಕನು ಪ್ರತಿ ವರ್ಷ ತಮಗೆ 
ನಿಗದಿ ಪಡಿಸಿದ ಹಣವನ್ನು ಪಾವತಿಸಬೇಕಾಗಿತ್ತು. ಜೊತೆಗೆ ರಾಜನಿಗೆ ಪುತ್ರ ಪ್ರಾಪ್ತಿಯಾದಾಗ, 
ರಾಜನ ಹುಟ್ಟು ಹಬ್ಬದ ದಿನ ಕಾಣಿಕೆಗಳನ್ನು ಅರ್ಪಿಸಬೇಕಾಗಿತ್ತು ನೂತನ ವರ್ಷಾರಂಭದ ದಿನ 
ಈ ಎಲ್ಲಾ ನಾಯಕರು ಒಟ್ಟು ಹದಿನೈದು ಲಕ್ಷ ಚಿನ್ನದ ಪಾರ್ಡಾವೋಗಳನ್ನು ನೀಡುತ್ತಿದ್ದರು ಎಂದು 


ಹೇಳಿದಾರೆ. 
[8] 
3.3 ಆಡಳಿತ ವ್ಯವಸ್ಥೆ 
[) 


ಒಂದು ರಾಜ್ಯದ ಸ್ಥಿರತೆ ಮತ್ತು ಶಕ್ತಿ ಪ್ರದೇಶದ ಆಡಳಿತವನ್ನು ಅವಲಂಭಿಸಿರುತ್ತದೆ. ಅದೇ 
ರೀತಿ ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ವಿಜಯನಗರ ಆಡಳಿತ 
ಪದ್ಧತಿಯನ್ನು ಅನುಸರಿಸಿಕೊಂಡು ಹೋದವು. ಹರ್ಮನ್‌ ಕಲ್ವೆರವರು ಕ್ರಿ.ಶ. 1000 ದಿಂದ ಕ್ರಿ.ಶ. 
1700 ರ ಕಾಲಾವಧಿಯಲ್ಲಿ ಅನೇಕ ಪ್ರಾದೇಶಿಕ ರಾಜ್ಯಗಳು ಏಳಿಗೆಗೆ ಬಂದವು ಹಾಗೂ ಅದೇ 
ಸಂದರ್ಭದಲ್ಲಿ ಬುಡಕಟ್ಟು ಪ್ರದೇಶಗಳಲ್ಲಿ ರಾಜ್ಯಗಳು ಬೆಳವಣಿಗೆ ಹೊಂದಿರುವ ಬಗ್ಗೆ ತಿಳಿಸಿದ್ದಾರೆ. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳು ತಮ್ಮ ಆಡಳಿತದ ಅವಧಿಯಲ್ಲಿ ರಾಜ್ಯವು ಶಾಂತಿ 
ಮತ್ತು ದಕ್ಷತೆಯಿಂದ ಕೂಡಿರಬೇಕು ಮತ್ತು ಪ್ರಜಾಪಾಲನೆ ರಾಜನ ದ್ಯೇಯವಾಗಿರಬೇಕು ಎಂಬ 
ಉದ್ದೇಶದಿಂದ ಆಡಳಿತವನ್ನು ಮಾಡತೊಡಗಿದರು. ಪ್ರಜೆಗಳು ರಾಜನಲ್ಲಿ ಭಕ್ತಿ ವಿಶ್ವಾಸ, 
ನಂಬಿಕೆಗಳನ್ನು ಇಟ್ಟಿದ್ದರು. ಆದರೂ ರಾಜರುಗಳು ಒಂದು ಕಾನೂನಿಗೆ, ಒಂದು ಕಾಯಿದೆಗೆ 
ಬದ್ಧರಾಗಿದ್ದರು. ರಾಜನನ್ನು ಆಳುವವನು. ಒಡೆಯ ಎಂದು ಮಾತ್ರ ತಿಳಿಯದೆ ಅವನು ಜನರ 


64 


ರಕ್ಷಕ, ವ್ಯವಸ್ಥಾಪಕ, ನ್ಯಾಯಾಧೀಶನಾಗಿ, ಸಮಾಜ ಸುಧಾರಕನಾಗಿ, ಆರ್ಥಿಕ ವ್ಯವಸ್ಥಾಪಕ, ಜನರ 


ಯೋಗಕ್ಷೇಮ, ಇತ್ಯಾದಿ ಕಾರ್ಯಗಳನ್ನು ಮಾಡುವ ಸರ್ವಾಧಿಕಾರಿಯಾಗಿದ್ದನು. 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ತಮ್ಮ ತಮ್ಮ 
ಪ್ರದೇಶಗಳಲ್ಲಿ ವಿಜಯನಗರ ಅರಸರ ಆದರ್ಶಗಳನ್ನೂ ಮಾದರಿಗಳನ್ನೂ ಅನುಸರಿಸಿ ವಿಕೇಂದ್ರಿಕೃತ 
ಆಡಳಿತವನ್ನು ಅನುಸರಿಸುತ್ತಿದ್ದರು. ಈ ನಾಯಕ ಮನೆತನಗಳು ತಮ್ಮ ಆಡಳಿತ ಪದ್ಧತಿಯನ್ನು 
ಸಪ್ತಾಂಗ ಪದ್ಧತಿಯ ಮೇರೆಗೆ ತಮ್ಮ ಆಡಳಿತ ನಡೆಸುತ್ತಿದ್ದರು. ಸಪ್ತಾಂಗ ಸೂತ್ರವೆಂದರೆ, 1 ರಾಜ, 
2 ಮಂತ್ರಿ ಮಂಡಲ, 3 ಪ್ರಾಂತ್ಕಾಡಳಿತ, 4. ಕೋಶ, 5. ಬಲ, 6. ದುರ್ಗ, 7. ನ್ಯಾಯಾಂಗ, 
ಎಂಬ ಸಪ್ತಾಂಗಗಳ ಒಂದು ಪ್ರದೇಶದ ಸುಸೂತ್ರವಾದ ಆಡಳಿತ ನಡೆಸಲು ಬಹುಮುಖ್ಯವಾದ 


ಅಂಶಗಳಾಗಿವೆ. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಆಡಳಿತ ವಿಭಾಗಗಳಿಗೆ ಸಂಬಂಧಿಸಿದಂತೆ 
ಶಾಸನೋಕ್ತವಾದ ಆಡಳಿತ ವಿಭಾಗಗಳ ಅನುಶ್ರೇಕಿಯನ್ನು ಗುರುತಿಸಿ ಹೊರಟರೆ ಅನೇಕ 
ತೊಡಕುಗಳು ಎದುರಾಗುತ್ತವೆ. ಅನೇಕ ಶಾಸನಗಳಲ್ಲಿ ರಾಜ್ಯದ ಬದಲು ಸೀಮೆ, ಸ್ಥಳ, ವಳಿತ ಮತ್ತು 
ವೆಂಠೆ ಎಂಬ ಪದಗಳನ್ನು ಉಪಯೋಗಿಸಲಾಗಿದೆ. ಹಲವು ಸ್ಥಳಗಳಲ್ಲಿ ಅವುಗಳನ್ನು ರಾಜ್ಯದೊಳಗಿನ 
ಸಣ್ಣ ವಿಭಾಗಗಳನ್ನು ಸೂಚಿಸಲು ಉಪಯೋಗಿಸಲಾಗಿದೆ. ಈ ದಿಸೆಯಲ್ಲಿ ತುಸುಮಟ್ಟನ 
ಗೊಂದಲವಿರುವುದು ನಿಜವಾಗಿದೆ. ನಾಯಕರ ಕಾಲದ ಆಡಳಿತ ವಿಭಾಗಗಳಾದ ರಾಜ್ಯ, ಚಾವಡಿ, 
ಮಾಗಡಿ, ವಳಿತ, ವೆಂಠೆಗಳೆಂಬುವುದು ಕಾಲಾಂತರದಲ್ಲಿ ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು 
ಆ ಜಾಗದಲ್ಲಿ ಹೊಸ ಆಡಳಿತ ವಿಭಾಗಗಳ ತಲೆಯೆತ್ತಿದ್ದವು. ಇದಕ್ಕೆ ಕಾರಣ ರಾಜವಂಶಕ್ಕೆ ಸೇರಿದ 
ವ್ಯಕ್ತಿಗಳನ್ನು ಇಂತಹ ಪ್ರದೇಶಗಳಿಗೆ ಪ್ರಾಂತ್ಯಾಧಿಕಾರಿಗಳನ್ನಾಗಿ ನೇಮಿಸುತ್ತಿದ್ದುದ್ದೇ ಆಗಿದೆ. ಕನ್ನಡ 
ಪ್ರದೇಶದ ನಾಯಕಮನೆತನಗಳ ಆಕಾರಗಳನ್ನು ಪರಿಶೀಲಿಸಿದಾಗ ಈ ಮನೆತನಗಳ ಆಡಳಿತವನ್ನು 
ಕೇಂದ್ರಾಡಳಿತ, ರಾಜ್ಯಾಡಳಿತ. ಪ್ರಾಂತ್ಯಾಡಳಿತ, ಗ್ರಾಮಾಡಳಿತ ಎಂಬುದಾಗಿ ಮೂರು ರೀತಿಯಲ್ಲಿ 


ವರ್ಗೀಕರಿಸಬಹುದು. 
3.4 ಕೇಂದ್ರಾಡಳಿತ 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಆಡಳಿತದ ಹಿನ್ನೆಲೆಯಾಗಿ 
ವಿಜಯನಗರ ಕಾಲದ ಆಡಳಿತದಲ್ಲಿ ಅವರ ಪ್ರವೇಶದ ವಿವರಣೆಯು ಬಹುಮುಖ್ಯವಾಗಿದೆ. 
ವಿಜಯನಗರ ಸಾಮ್ರಾಜ್ಯದಲ್ಲಿ ಭಾಗಶಃ: ಸ್ಥಾತಂತ್ರ್ಯವನ್ನು ಹೊಂದಿದ. ಸಾಮಂತರಿದ್ದರು. ಅವರಿಗೆ 


65 


ಸಾಮಂತ, ನಾಯಕ, ದಂಡನಾಯಕ, ಒಡೆಯರ್‌ ಮಂಡಲೇಶ್ವರ, ರಾಜ, ಮಹಾರಾಜ, ಎಂಬ 
ವಿವಿಧ ಹೆಸರುಗಳಿಂದ ಕರೆಯುತ್ತಿದ್ದರು. ಇವರಿಗೆ ಸಮದರ್ಜೆ ಮತ್ತು ಅಧಿಕಾರವಿದ್ದಿತು. 
ವಿಜಯನಗರ ರಾಜರು ನಾಯಕ, ಅಥವಾ ಪಾಳೆಯಗಾರರಿಗೆ ಸೈನಿಕ ಸೇವೆಯ ಷರತ್ತಿನ ಮೇಲೆ 
ಭೂಮಿಯನ್ನು ಕೊಡುತ್ತಿದ್ದರು. ವಿಜಯನಗರ ರಾಜರು ತಮ್ಮ ದಂಡಯಾತ್ರೆಯ ಕಾಲದಲ್ಲಿ 
ಯುದ್ದದಲ್ಲಿ ಅಪಜಯ ಹೊಂದಿದ ಅನೇಕ ನಾಯಕರನ್ನು ತಮಗೆ ಕಪ್ರ ಕೊಟ್ಟು ಸಾಮಂತ 
ರಾಜರಾಗಲು ಒಪ್ಪಿದರೆ ಅವರಿಗೆ ರಾಜ್ಯವನ್ನು ಹಿಂದಿರುಗಿಸುತ್ತಿದ್ದರು. ಹೀಗೆ ಪಾಳೆಯಗಳನ್ನು 
ಹೊಂದಿದವರನ್ನು ಪಾಳಯಗಾರರೆನ್ನುತ್ತಿದ್ದರು.'' ಹಾಗೂ ಸಾಮ್ರಾಟನು ಭೂಮಿಗೆಲ್ಲಾ ಒಡೆಯ 
ಅವನು ತನ್ನ ಆತ್ರಿತರಿಗೆ ಭೂಮಿಯನ್ನು ಹಂಚುತ್ತಿದ್ದರು. ಹೀಗೆ ರಾಜನಿಂದ ಭೂಮಿಯನ್ನು 
ಪಡೆದವರನ್ನು ನಾಯಕ ಎನ್ನಲಾಗುತ್ತಿತ್ತು. ಅವರ ಪ್ರದೇಶವನ್ನು ಅಮರಂ ಅಥವಾ ನಾಯಕಟ್ಟನಂ 
ಎಂದು ಕರೆಯಲಾಗುತ್ತಿತ್ತು ಒಂದು ನಿಗದಿಯಾದ ಆದಾಯವನ್ನು ತರುತ್ತಿದ್ದ ಪ್ರದೇಶವನ್ನು ಒಬ್ಬ 
ಸೈನಿಕ ನಾಯಕನಿಗೆ ವಿಜಯನಗರ ರಾಜರು ಕೊಡುತ್ತಿದ್ದರು. ಮತ್ತು ಅವರು ಕೇಂದ್ರ ಸರ್ಕಾರಕ್ಕೆ 
ನಿಗದಿಯಾದ ವಾರ್ಷಿಕ ಹಣವನ್ನು ನೀಡಬೇಕೆಂದು ಜೊತೆಗೆ ನಿಗದಿಪಡಿಸಿದ ಸೈನ್ಯವಾದ ಸೈನಿಕರು, 
ಅಶ್ವಗಳು, ಆನೆಗಳನ್ನು ಒದಗಿಸಬೇಕಾಗಿತ್ತು. ಹೀಗೆ ರಾಜನಿಗೆ, ಸೈನ್ಯ ಮತ್ತು ವರಮಾನವನ್ನು 
ನೀಡುವುದು ನಾಯಕರ ಕರ್ತವ್ಯವಾಗಿತ್ತು.” ಈ ರೀತಿಯಾಗಿ ವಿಜಯನಗರ ಕಾಲದಲ್ಲಿ ಕನ್ನಡ 
ಪ್ರದೇಶದ ನಾಯಕ ಮನೆತನಗಳು ವಿಜಯನಗರದೊಂದಿಗೆ ತಮ್ಮ ಆಡಳಿತೀಯ ಸಂಬಂಧವನ್ನು 
ಹೊಂದಿದ್ದವು. 


ರಾಜತ್ವ; 


ಕನ್ನಡ ಪ್ರದೇಶದ ಕೇಂದ್ರಾಡಳಿತದಲ್ಲಿ ರಾಜನೇ ಸರ್ವಾಧಿಕಾರಿ, ಸಾರ್ವಭೌಮ, 
ಪಾಳೆಯಗಾರರು ಅಥವಾ ನಾಯಕರು ತಮ್ಮನ್ನು ರಾಜ, ಅರಸು, ಒಡೆಯ ಎಂದು 
ಕರೆದುಕೊಳ್ಳುತ್ತಿದ್ದರು. ರಾಜ ಮತ್ತು ಅವನ ಮಂತ್ರಿಮಂಡಲ ಆಡಳಿತದಲ್ಲಿ ಪ್ರಮುಖ ಸ್ಥಾನವನ್ನು 
ಪಡೆದಿತ್ತು. ಆದರೂ ರಾಜನನ್ನು "ರಾಜಾ ಪ್ರತ್ಯಕ್ಷ ದೇವತಾ' ಎಂದು ನಂಬಿದ್ದರು. ರಾಜನು ಸಮಸ್ತ 
ಭವನಾಶ್ರಯ ಎಂಬ ಬಿರುದುಗಳನ್ನು ಧರಿಸುತ್ತಿದ್ದನು. ರಾಜಾತ್ಸವು ವಂಶಪಾರಂಪಾರ್ಯವಾದದ್ದು 
ರಾಜನಲ್ಲಿ ಜ್ಞಾನ, ಸಾಮಾರ್ಥ್ಯ, ಅಧಿಕಾರ, ವೈಭವ, ಪರಾಕ್ರಮ ಮತ್ತು ಪರಿಪೂರ್ಣತೆ ಎಂಬ ಆರು 
ಗುಣಗಳಿರಬೇಕಾಗಿತ್ತು. ರಾಜನು ನೈತಿಕ ಜೀವನವನ್ನು ನಡೆಸುವುದರೊಂದಿಗೆ ರಾಜನು ಪ್ರಜೆಗಳನ್ನು 
ಒಳಗಿನ ಮತ್ತು ಹೊರಗಿನ ಶತ್ರುಗಳಿಂದ ಹಾಗೂ ಕ್ಷಾಮ, ಪ್ರವಾಹದಂತಹ ಅನಾಹುತಗಳಿಂದ 
ರಕ್ಷಿಸಬೇಕಾಗಿತ್ತು. ದುಷ್ಟರು. ಕ್ರೂರಿಗಳು, ಸಮಾಜದ ಶತ್ರುಗಳಿಗೆ ದಯೆ ತೋರದೆ ಕಠಿಣವಾದ ಶಿಕ್ಷೆ 


66 


ಕೊಡುವುದು ರಾಜನ ಆದ್ಯ ಕರ್ತವ್ಯ. ರಾಜ್ಯಕ್ಕೆ ಒದಗಿದ ವಿಪತ್ತುಗಳನ್ನೂ ಸಂಕಟಗಳನ್ನೂ 
ಅವ್ಯವಸ್ಥೆಗಳನ್ನೂ ಹೋಗಲಾಡಿಸಿ, ಸಮಾಜದ ಕಾರ್ಯಗಳು ಸುಸೂತ್ರವಾಗಿ ನಡೆದುಕೊಂಡು 
ಹೋಗುವಂತೆ ಮಾಡುವುದು ರಾಜನ ಕರ್ತವ್ಯವಾಗಿತ್ತು." 


ರಾಜನು ಧರ್ಮವನ್ನು ರಕ್ಷಿಸಿ ಪಜೆಗಳಲ್ಲಿ ಧಾರ್ಮಿಕ ಜೀವನ ಉತ್ಪತ್ತಿಯಾಗುವಂತೆ ಮಾಡಿ 
ಧರ್ಮರಾಜ್ಯವನ್ನು ಸ್ಥಾಪಿಸಬೇಕು ಧರ್ಮದ ಪಚಾರವಾಗುವಂತೆ ದೇವಸ್ಥಾನ, ಮಠಗಳನ್ನು 
ಕಟ್ಟಿಸಬೇಕು. ಕಟ್ಟುವಂತೆ ಪ್ರಜೋದಿಸಬೇಕು. ರಾಜಕೋಶವನ್ನು ನ್ಯಾಯಾವಾಗಿ ಪಜೆಗಳಿಗೆ 
ಭಾರವಾಗದಂತೆ ತುಂಬಬೇಕು. ಉದಾರವಾಗಿ ದಾನಗಳನ್ನು ಮಾಡುವುದು. ಜನಪ್ರಿಯವಾದ 
ಲೋಕೋಪಕಾರ ಕಾರ್ಯಗಳನ್ನು ಮಾಡಿ ಪ್ರಜೆಗಳ ಸುಖ ಸಂತೋಷಗಳನ್ನು ಕಾಪಾಡುವುದು 
ರಾಜನ ಕರ್ತವ್ಯವಾಗಿತ್ತು ಮತ್ತು ಸಮಾಜದಲ್ಲಿ ಬಡವರು, ಅನಾಥರು, ಇವರ ಉದ್ದಾರಕ್ಕಾಗಿ 
ಸಂಘಸಂಸ್ಥೆಗಳನ್ನು ಸ್ಥಾಪಿಸಬೇಕು. ಜನರ ಯೋಗಕ್ಷೇಮವನ್ನು ವಿಚಾರಿಸಲು ರಾಜನು ರಾಜ್ಯದಲ್ಲಿ 


ಆಗಾಗ್ಗೆ ಸಂಚರಿಸುತ್ತಿರಬೇಕು ಎಂದು ನೀತಿಶಾಸ್ತ ಹೇಳುತ್ತದೆ."' 


ಒಂದು ರಾಜ್ಯದ ರಾಜ್ಯಾಡಳಿತದ ಸಪ್ತಾಂಗಗಳಲ್ಲಿ ರಾಜ ಅಥವಾ ರಾಜತ್ವ ಒಂದು ಕೇಂದ 
ಬಿಂದುವಾಗಿದೆ. ರಾಜನು ಶುಕ್ರನೀತಿಯಲ್ಲಿ ತಿಳಿಸಿರುವಂತೆ ರಾಜನು ರಾಜ್ಯಾವ್ಯವಸ್ಥೆಯ ಮೂಲ 
ಬೇರು ಜೊತೆಗೆ ಮಂತ್ರಿಮಂಡಲವು ಕಾಂಡವಿದ್ದಂತೆ ಅಲ್ಲದೆ ಸೇನಾಧಿಪತಿಗಳು ರೆಂಬೆಗಳಿದ್ದಂತೆ 
ಹಾಗೂ ಸೇನಾ ಪಡೆಗಳನ್ನು ಮರದ ಎಲೆ ಮತ್ತು ಹೂವುಗಳಿಗೆ ಹೋಲಿಸಿದ್ದಾನೆ.*”” ರಾಜನು 
ರಾಜ್ಯತಂತ್ರಗಳಲ್ಲಿ ನಿಪುಣರಾದವರ ಮೂಲಕ ಆಳ್ಸಿಕೆ ಮಾಡಬೇಕು. ರಾಜ್ಯ ಮತ್ತು ಕೇಂದ್ರಾಡಳಿತದ 
ಮುಖ್ಯಸ್ಥನಾಗಿದ್ದು ರಾಜನು ಧರ್ಮ ಮತ್ತು ನ್ಯಾಯದ ಸಂಕೇತವೂ ಹೌದು. ರಾಜನು ತನ್ನ ರಾಜ್ಯ 
ರಕ್ಷಕನಾಗಿದ್ದು ಸೇನಾ ಮುಖಂಡನಾಗಿ ಸ್ವತಃ ಸೈನ್ಯ ಮುನ್ನೇಡೆಸುತ್ತಿದ್ದನು. ಆದ್ದರಿಂದಾಗಿ ರಾಜ 
ಮೊದಲು ಯೋಧ, ನಂತರ ಅವನು ಅರಸನೆಂದು ಕರೆದಿರುವುದು. ಅರಸನಿಗೆ ಸೈನ್ಯವ್ಯವಸ್ಥೆಯ 
ಸಂಪೂರ್ಣ ಅರಿವು ಇರಬೇಕಾಗಿತ್ತು. ಜೊತೆಗೆ ಸೇನೆಯ ಆಡಳಿತ. ನಿರ್ವಹಣೆ, ಬಳಕೆ ಮತ್ತು ಶಿಸ್ತು 
ಕ್ರಮಗಳಲ್ಲಿ ರಾಜನದು ಮಹತ್ತ್ವದ ಪಾತ್ರವಿದೆ. ಯುದ್ದ ಸಮಯದಲ್ಲಿ ದಂಡನಾಯಕರು ಹಾಗೂ 
ಸೈನಿಕ ಸಿಬ್ಬಂದಿಯನ್ನು ಸಂಘಟಿಸುವ ಮತ್ತು ಪ್ರೋತ್ಲಾಹಿಸುವ ಕಾರ್ಯಗಳಲ್ಲಿ 
ಸಮರ್ಥನಾಗಿರಬೇಕು. ಈ ರೀತಿ ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕಮನೆತನಗಳಾದ 
ಕೆಳದಿ, ಚಿತ್ರದುರ್ಗ, ಯಲಹಂಕ, ಹಾಗಲವಾಡಿ, ಹರಪ್ಪನಹಳ್ಳಿ, ಜರಿಮಲೆ, ಗುಡೇಕೋಟೆ, ಹರತಿ, 
ಮತ್ತೋಡು, ನಾಯಕನಹಟ್ಟಿ, ಗುಮ್ಮನಾಯಕನಹಳ್ಳಿ, ಮೈಸೂರು, ಬೇಲೂರು, ನಿಡುಗಲ್‌, ಸಿರಾ, 


67 


ಕಳಲೆ, ಉಮ್ಮತ್ತೂರು ಇನ್ನೂ ಮುಂತಾದ ಪಾಳೆಯಪಟ್ಟುಗಳ ರಾಜರು ತಮ್ಮ ತಮ್ಮ ಆಡಳಿತ 
ವ್ಯಾಪ್ತಿಯ ಪ್ರದೇಶಗಳಲ್ಲಿ ಕಾರ್ಯ ಪೌವೃತ್ತರಾಗುತ್ತಿದ್ದರು. 


ರಾಜನ ನಂತರ ಅವನ ಉತ್ತರಾಧಿಕಾರಿಗಳು ಸಾಮಾನ್ಯವಾಗಿ ರಾಜನ 
ಮಗನಾಗಿರುತ್ತಿದ್ದನೂ ಎಂದು ಪ್ರಾಚೀನ ಗ್ರಂಥಗಳಲ್ಲಿ ತಿಳಿದುಬರುತ್ತದೆ. ಕನ್ನಡ ಪ್ರದೇಶದ 
ನಾಯಕಮನೆತನಗಳನ್ನು ಶಾಸನ ಮತ್ತು ಸಾಹಿತ್ಯ ಗ್ರಂಥಗಳನ್ನು ಪರೀಕ್ಷಿಸಿದಾಗ ಇದರ ಬಗ್ಗೆ 
ಮಾಹಿತಿ ದೊರೆಯುತ್ತದೆ. ಹಾಗಲವಾಡಿಯ ಇಮ್ಮಡಿ ಮುದಿಯಪ್ಪನಾಯಕನು ರಾಜ್ಯದಲ್ಲಿ ವೈರಾಗ್ಯ 
ಹೊಂದಿ ತನ್ನ ಹಿರಿಯ ಮಗ ಮುದ್ದುವೀರಪ್ಪನಾಯಕನಿಗೆ ಪಟ್ಟಕಟ್ಟಿದನು.* ರಾಜನಿಗೆ 
ಮಕ್ಕಳಿಲ್ಲದಿದ್ದರೆ ಅಥವಾ ಅಪ್ರಾಪ್ತ ವಯಸ್ಸರಾಗಿದ್ದರೆ ರಾಜನ ಅಣ್ಣ ಇಲ್ಲವೆ ತಮ್ಮಂದಿರು 
ಅಧಿಕಾರವನ್ನು ವಹಿಸಿಕೊಳ್ಳುತ್ತಿದ್ದರು. ಮುದುವೀರಪ್ಪನಾಯಕನು ಮಕ್ಕಳಿಲ್ಲದೆ ಮರಣ 
ಹೊಂದಿದನು. ಅವನ ತಮ್ಮನಾದ ಪ್ರಸನ್ನ ರಾಮಪ್ಪನಾಯಕನು ಅಧಿಕಾರ ವಹಿಸಿಕೊಂಡನು. 
ಬಳ್ಳಾರಿಯ ಪಾಳೆಯಗಾರ ಹಿರಿಯ ರಾಮಪ್ಪನಾಯಕನಿಗೆ ಮಕ್ಕಳಿಲ್ಲದ ಕಾರಣ ಅವನ ತಮ್ಮ 
ಚಿಕ್ಕ್ಷರಾಮಪುನಾಯಕನು ಅಧಿಕಾರಕ್ಕೆ ಬಂದನು. ರಾಜನು ಕೆಲವೊಮ್ಮೆ ಸಂಬಂಧಿಕರಿಂದ ದತ್ತು 
ಸ್ಪೀಕರಿಸುತ್ತಿದ್ದರು. ಉದಾಹರಣೆಗೆ ಇಮ್ಮಡಿ ಕಸ್ತೂರಿ ರಂಗಪ್ಪನಾಯಕನು ಮಕ್ಕಳಿಲ್ಲದೆ ಮರಣ 
ಹೊಂದಿದ್ದರಿಂದ ಅವನ ತಾಯಿ ಹಿರೇ ಮದಕರಿನಾಯಕನ ಹೆಂಡತಿ ಓಬಳಮ್ಮನಾಗತಿಯು 
ಜಾನಕಲ್ಲುದುರ್ಗದ ತೊದಲು ಭರಮಪ್ಪನಾಯಕನ ಹಿರಿಯ ಮಗ ಹದಿಮೂರು ವರ್ಷದ ಬಾಲಕ 
ಮದಕರಿನಾಯಕನನ್ನು ಸರ್ವಸಮ್ಮತದಿಂದ ದತ್ತು ಸ್ಮೀಕರಿಸಿ ಪಟ್ಟ ಕಟ್ಟಿದರು.“ 


ಮಂತ್ರಿಮಂಡಲ: 


ರಾಜನು ಸರ್ವಾಧಿಕಾರಿಯಾಗಿದ್ದರು. ಏಕಾಂಗಿಯಾಗಿ ತನ್ನ ರಾಜ್ಯವನ್ನು ಹಿಡಿತದಲ್ಲಿಟ್ಟು 
ಕೊಳ್ಳುವುದು ಸುಲಭಸಾಧ್ಯವಾಗಿರಲಿಲ್ಲ. ಆದ್ದರಿಂದ ಆಡಳಿತದಲ್ಲಿ ರಾಜನಿಗೆ ನೆರವಾಗಲು ಹಲವಾರು 
ಮಂತ್ರಿಗಳನ್ನೊಳಗೊಂಡ ಮಂತ್ರಿಮಂಡಲ ಅಥವಾ ಮಂತ್ರಿಪರಿಷತ್‌ ಇತ್ತು. ಭಾರತದ ಪ್ರಾಚೀನ 
ನೀತಿಜ್ಜರಾದ ಕೌಟಿಲ್ಯ, ಶುಕ್ತ ಯಜ್ಞವಲ್ವ್ಯ, 
ವಿವರಿಸಿದ್ದಾರೆ. ಮಂತ್ರಿಂಮಂಡಲದಲ್ಲಿ ಇಷ್ಟೆ ಮಂತ್ರಿಗಳಿರಬೇಕೆ೦ಂಬ ಕಟ್ಟುನಿಟ್ಟುಗಳಿರಲಿಲ್ಲ. ಶುಕ್ರನೀತಿ 


ಮೊದಲಾದವರು ಮಂತ್ರಿಗಳ ಮಹತ್ತವನ್ನು 


ಬರೆದಾಗ ಅದು ಎಂಟರಿಂದ ಹತ್ತು ಆಗಿದ್ದಿತು.” ಸೋಮೇಶ್ವರನು ತನ್ನ ಮಾನಸೋಲ್ಲಾಸದಲ್ಲಿ 
ಏಳು ಅಥವಾ ಎಂಟು ಮಂತ್ರಿಗಳಿರಬೇಕು ಎಂದಿದ್ದಾರೆ.* ಮಂತ್ರಿ ಪದವಿಗಳನ್ನು ಅವರ ಯೋಗ್ಯತೆ 
ಗಮನಿಸಿಕೊಡಲಾಗುತ್ತಿತ್ತು ರಾಜನೇ ಮಂತ್ರಿಗಳನ್ನು ನೇಮಿಸುತ್ತಿದ್ದನು. ಅವರು ಯೋಗ್ಯರು, 
ನಂಬಿಕಸ್ತರು, ಚತುರರು ಆಗಿರುತ್ತಿದ್ದರು. ರಾಜ ಮಂತ್ರಾಲೋಚನೆಗಾಗಿ ಆಗಾಗ ಸಭೆ ಸೇರುತ್ತಿದ್ದರು. 


68 


ಇದನ್ನು ಒಲಗ, ರಾಜಸಭೆ ಅಥವಾ ದರಬಾರು ಎಂಬ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಿದ್ದರು.” 
ಕನ್ನಡ ಪ್ರದೇಶ ನಾಯಕ ಮನೆತನಗಳ ಅಧಿಕಾರಿಗಳಿಂದ ಅಮಾತ್ಯ, ಕುಮಾರ, ರಾಜಗುರು, 
ಪುರೋಹಿತ, ಸೇನಾಪತಿ ಸಂಧಿವಿಗಹಿ. ದಂಡನಾಯಕ, ದ್ಹಾರನಾಯಕ ಅಂಗರಕ್ಷಕ, ದೂತ, 
ನ್ಯಾಯಾದೀಶ ಎಂಬ ಮೊದಲಾದವರಿದ್ದರು. 


ಪಧಾನಿ: 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ಶಾಸನಗಳಲ್ಲಿ ಅಮಾತ್ಯ ಪ್ರಧಾನಿ, ಸಚಿವ, ಎಂಬ 
ಪದಗಳನ್ನು ಕಾಣುತ್ತೇವೆ. ನಾಯಕಮನೆತನಗಳ ಆಡಳಿತದಲ್ಲಿ ಹೆಚ್ಚಿನದಾಗಿ ಬ್ರಾಹ್ಮಣರೇ ಪ್ರಮುಖ 
ಮಂತ್ರಿಗಳಾಗಿದ್ದಾರೆ. ನಾಯಕ ಮನೆತನಗಳ ಆಡಳಿತದಲ್ಲಿ ರಾಜನಿಗೆ ಸಹಾಯ ಮಾಡಲು ಎಷ್ಟು 
ಜನ ಮಂತಿಗಳಿದ್ದಾರೆಂಬುದು ಮಾತ್ರ ಸಷ್ಟವಾಗಿಲ್ಲ. ಆದರೆ ಕೆಲವು ನಾಯಕಮನೆತನಗಳ 
ವಿಷಯದಲ್ಲಿ ಅದನ್ನು ಸೂಚಿಸುತ್ತದೆ. ರಾಜನು ಕೆಲವು ಪ್ರಮುಖ ತೀರ್ಮಾನಗಳಾದ 
ನ್ಯಾಯತೀರ್ಮಾನ, ಯುದ್ದಗಳನ್ನು ಕೈಗೊಳ್ಳುವಾಗ, ಪ್ರಧಾನಿ ಮತ್ತು ಇತರೆ ಮಂತ್ರಿಗಳ ಸಲಹೆ 
ಮತ್ತು ಸೂಚನೆಗಳನ್ನು ಪಡೆಯುತ್ತಿದ್ದನು."' ತಿಮ್ಮಣ್ಣನಾಯಕ ಸರ್ವಾಧಿಕಾರಿಯಾಗಿ ವಿರೂಪಾಕ್ಷ 
ಜೋಯಿಸರ ಮಗ ಪರಶುರಾಮಪ್ಪನು ಆಯ್ಕೆಯಾಗಿದ್ದನು.”' ಮೊದಲನೆಯ ಮದಕರಿ ನಾಯಕನು 
ಗುಂಟೂರಿನ ಮಲ್ಲಪ್ಪನನ್ನು ಪ್ರಧಾನಿಯನ್ನಾಗಿ ಮಾಡಿದನು.” ಚಿಕ್ಕ ಮದಕರಿನಾಯಕನು ತನ್ನ 
ಸಹೋದರನಾದ ಪರಶುರಾಮಪ್ಪನಾಯಕನಿಗೆ ಪಟ್ಟದ ದಳವಾಯಿ ಅಧಿಕಾರದ ಜೊತೆಗೆ ಸಂಸ್ಥಾನದ 
ಪ್ರಧಾನಿ ಪಟ್ಟವನ್ನು ಸಹ ಕೊಟ್ಟಿದನಂತೆ”' ಮಹಾನಾಡಿನ ಇಮ್ಮಡಿ ಬಸಪುನಾಯಕನ ಪ್ರಧಾನಿಯಾಗಿ 
ಅರುಹ ತಿಮ್ಮಣ್ಣ ನಾಯಕನನ್ನು ನೇಮಿಸಿಕೊಂಡನು. 


ಕನ್ನಡ ಪ್ರದೇಶದ ಕೆಲವು ನಾಯಕ ಮನೆತನಗಳು ಕಿರಿದ್ದಾಗಿದ್ದರಿಂದ ಪ್ರಭು ನಾಯಕ 
ಮನೆತನಗಳಿಂದ ಕೆಳದಿ ಅರಸರಿಗೆ ಚಿತ್ರದುರ್ಗ ನಾಯಕರಿಗೆ, ಮೈಸೂರು ಅರಸರಿಗೆ, ಯಲಹಂಕ 
ನಾಡಪ್ರಭುಗಳಿಗೆ, ಅಧೀನರಾಗಿದ್ದುಕೊಂಡು ಆಡಳಿತ ನಿರ್ವಹಿಸಿರುವುದ್ದರಿಂದ ಅವರ ಶಾಸನಗಳಲ್ಲಿ 
ಪ್ರಧಾನಿಗಳ ಬಗ್ಗೆ ಹೆಚ್ಚಾಗಿ ಮಾಹಿತಿ ಲಭ್ಯವಾಗುವುದಿಲ್ಲ ಪ್ರಧಾನಿಗಳು ಕೆಲವು ಕಡೆ 
ಸರ್ವಾಧಿಕಾರಿಗಳಾಗಿ, ದಳವಾಯಿಗಳಾಗಿ, ಲೆಕ್ಕಪತ್ರದ ಅಧಿಕಾರಿಗಳಾಗಿ ಕಾರ್ಯವಿರ್ವಹಿಸುತ್ತಿದ್ದು 


[) 


ಒಂದೇ ಸಮಯದಲ್ಲಿ ಒಂದು ಅಥವಾ ಎರಡು ಹುದ್ದೆಗಳನ್ನು ನಿರ್ವಹಿಸುತ್ತಿದ್ದರು. 


69 


ಗುರುಗಳು: 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಕಾಲಾವಧಿಯಲ್ಲಿ ತಮ್ಮ ಆಸ್ಥಾನಗಳಲ್ಲಿ 
ಗುರುಗಳಿಗೆ ಮುಖ್ಯ ಸ್ಥಾನವಿತ್ತು. ರಾಜ ಗುರುಗಳು ರಾಜಕೀಯ ಕಾರ್ಯಗಳಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡು ರಾಜರಿಗೆ ಸಲಹೆ ಸೂಚನೆ ಹಾಗೂ ಮಾರ್ಗದರ್ಶನವನ್ನು ನೀಡುತ್ತಿದ್ದರು. 
ರಾಜ್ಯದಲ್ಲಿ ಸಂಕಷ್ಟ ಮತ್ತು ಸಮಸ್ಯೆಗಳು ಉದ್ಭವಿಸಿದಾಗ ರಾಜಗುರುಗಳು ರಾಜಕೀಯದಲ್ಲಿ 
ಪ್ರವೇಶಿಸುತ್ತಿದ್ದರು. ಜೊತೆಗೆ ಪಟ್ಟಾಭಿಷೇಕದ ಸಮಯದಲ್ಲಿ ಅಥವಾ ದಂಡಯಾತ್ರೆಗೆ ಹೋಗುವ 
ವೇಳೆಯಲ್ಲಿ ಗುರುಗಳು ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು. ರಾಜರು ಯುದ್ಧಕ್ಕೆ ಹೋಗುವ 
ಸಮಯದಲ್ಲಿ ಅವರಿಗೆ ಒಳ್ಳೆಯದಾಗಲಿಂದು ಜಯ ಲಭಿಸಲೆಂದು ಪೂಜೆಗಳನ್ನು ಮಾಡುತ್ತಿದ್ದರು. 


ಕನ್ನಡ ಪ್ರದೇಶದ ಬಹುತೇಕ ನಾಯಕ ಮನೆತನಗಳು ರಾಜಗುರುಗಳನ್ನು 
ನೇಮಿಸಿಕೊಂಡಿದ್ದವು. ಕೆಳದಿಯ ಅರಸನಾದ ಒಂದನೇ ವೆಂಕಟಪ್ಪನಾಯಕ ಕ್ರಿಶ. 1600 ರಲ್ಲಿ 
ಶೃಂಗೇರಿ ಪೀಠದ ಒಂದನೇ ಅಭಿನವ ನರಸಿಂಹ ಭಾರತೀಸ್ವಾಮಿಗಳನ್ನು ಬಿದನೂರಿಗೆ ಆಹ್ಹಾನಿಸಿ 
ಸನ್ಮಾನಿಸಿ ದಾನ ಮಾಡಿದನು. ಆಗ ಶ್ರೀಗಳು ವೈದಿಕಾದ್ವೈತ ಸಿದ್ದಾಂತ ಪ್ರತಿಷ್ಠಾಪಕ ಎಂದು ಬಿರುದು 
ನೀಡಿದನು. ಕೆಳದಿ ಮತ್ತೊಬ್ಬ ಅರಸ ಶಿವಪ್ಪನಾಯಕನು ಕ್ರಿ.ಶ. 1653 ರಲ್ಲಿ ಸಚ್ಚಿದಾನಂದ ಭಾರತೀ 
ಸ್ವಾಮಿಗಳಿಗೆ ಹರಿಹರನ ಕಾಲದಲ್ಲಿ ತಪ್ಪಿ ಹೋಗಿದ್ದ ಭೂಭಾಗಗಳನ್ನು ನೀಡಿದನು. ಹೀಗೆ ಕೆಳದಿಯ 
ನಾಯಕರು ಶೃಂಗೇರಿ ಮಠಕ್ಕೆ ವಿದೇಯರಾಗಿದ್ದುಕೊಂಡು ಅವರನ್ನು ರಾಜ ಗುರುಗಳಾಗಿ 


ಸ್ಲೀಕರಿಸಿದರು.* 
ವ a) 


ಹಾಗಲವಾಡಿಯ ಇಮ್ಮಡಿ ಮುದಿಯಪುನಾಯಕನು ಬೆಂಗಳೂರಿನಿಂದ ಮುದ್ದೀರ 
ಸ್ಪಾಮಿಯೆಂಬ ಅನುಭವಿ, ಶಿವಯೋಗಿಗಳನ್ನು ಹಾಗಲವಾಡಿಗೆ ಕರೆಸಿಕೊಂಡು ಅವರಿಗೆ 
ಧ್ಯಾನಮಂಟಪವನ್ನು ಹಾಗಲವಾಡಿಯಲ್ಲಿ ಕಟ್ಟಿಸಿ ಆಡಳಿತದಲ್ಲಿ ಅವರಿಂದ ಸಲಹೆ ಸೂಚನೆಗಳನ್ನು 
ಪಡೆದು ರಜಗುರುವಾಗಿ ಸ್ಟೀಕರಿಸಿದನು. ಚಿತ್ರದುರ್ಗದ ಬಿಚ್ಚುಗತ್ತಿ ಭರಮಣ್ಣನಾಯಕನು ಇಮ್ಮಡಿ 
ಮುರಿಘರಾಜೇಂದ್ರ ಸ್ವಾಮಿಗಳ ಸಹಾಯದಿಂದ ದುರ್ಗದ ನಾಯಕನಾಗಿದ್ದರಿಂದ ಅವರಿಗೆ 
ಕುಂತಪ್ಪಟ್ಟ ತಮ್ಮದು ನಿಂತಪಟ್ಟ ತಮ್ಮದು ಎಂದು ಹೇಳಿ ಆಡಳಿತದಲ್ಲಿ ಅವರ ಸಲಹೆ ಸೂಚನೆ 
ಪಡೆಯುತ್ತಿದ್ದನು. ಸ್ವಾಮಿಗಳಿಗೆ ಬೆಟ್ಟದ ಮೇಲೆ ಕಲ್ಲುಮಠವನ್ನು ಕಟ್ಟಿಸಿಕೊಟ್ಟನು. ಮತ್ತು ಬೆಟ್ಟದ 
ಕೆಳಗೆ ಬೃಹನ್ಮಠವನ್ನು ಕಟ್ಟಿಸಿದನು. ಭರಮಣ್ಣನಾಯಕನ ಕಾಲದಲ್ಲಿ ಗುಳ್ಳೆರೋಗ ಬಂದಾಗ 
ಗುರುಗಳು ರೋಗಿಗಳ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು.5 ಚಿತ್ರದುರ್ಗದ ಕೊನೆಯ ರಾಜವೀರ 


70 


ಮದಕರಿನಾಯಕನಿಗೆ ಮುರಿಗರಾಜೇಂದ್ರ ಸ್ವಾಮಿಗಳು ಪಟ್ಟಕಟ್ಟಿ ಇವನು ಬಾಲಕನಾಗಿದ್ದರಿಂದ 


ಟಿ. 
[0 
ಅವನ ಹೆಸರಿನಲ್ಲಿ ತಾಯಿ ಓಬವ್ಪನಾಗತಿ ಅಧಿಕಾರ ನಡೆಸಲು ಗುರುಗಳು ಸಲಹೆ ನೀಡಿದರು. 


ಹರಪನಹಳ್ಳಿಯ ಪಾಳೆಯಗಾರ ಎರಡನೇ ರಂಗಣ್ಣನಾಯಕನು ಶೀಕೊಟ್ಟೂರು 
ಗುರುಬಸವಸ್ಥಾಮಿಗೆ ಭಕ್ತಿಯನ್ನು ಅರ್ಪಿಸುವ ಉದ್ದೇಶದಿಂದ ಅವರ ದೇವಾಲಯದ ಮಧ್ಯಭಾಗ 
ಮತ್ತು ಮಹಾದ್ದಾರವನ್ನೂ ಕಟ್ಟಿಸಿದನು' ಮಹಾನಾಡು ಪ್ರಭುಗಳ ಮನೆತನವು ಗುರುಗಳಾದ 
ಸಿದ್ದರಾಮ ಶಿವಯೋಗಿ ಸ್ಪಾಮಿಗಳ ಕೃಪಾಕಟಾಕ್ಷದಿಂದ ಆರಂಭವಾಯಿತು. ಮಹಾನಾಡ ಪ್ರಭು 
ಕರಿತಿಮ್ಮ ಚಿಕ್ಕಪ್ಪಗೌಡನು ಗುರು ತೊಂಟದ ಸಿದ್ದಲಿಂಗೇಶ್ವರರ ಆಶೀರ್ವಾದದಿಂದ ಅಧಿಕಾರ 
ಪಡೆದನು.್‌. 


ಹರತಿ ನಾಯಕರು ಶಾರವಾಡ ಮಠದ ಗುರುಪರಂಪರೆಗೆ ಸೇರಿದವರು ಕ್ರಿಶ. 1592 ರಲ್ಲಿ 
ಚಿಕ್ಕರಂಗಪ್ಪನಾಯಕನು ಚನ್ನಹೊಟ್ಟೆಯೇಶ್ವರರಯ್ಕಗಳಿಗೆ ಹೇಮದಳವನ್ನು ದತ್ತಿಯಾಗಿ ಕೊಟ್ಟನು"? 
ಹೀಗೆ ಇನ್ನೂ ಹಲವಾರು ನಾಯಕ ಮನೆತನಗಳು ರಾಜ್ಯಾ ಆಡಳಿತದಲ್ಲಿ ಗುರುಗಳ ಆಶೀರ್ವಾದ 
ಸಲಹೆ, ಸೂಚನೆಗಳನ್ನು ಪಡೆಯುತ್ತಿದ್ದರು. 


ದಂಡನಾಯಕ: 


ಸೈನಾಡಳಿತ ವ್ಯವಸ್ಥೆಯಲ್ಲಿ ರಾಜನ ನಂತರದ ಸ್ಥಾನ ದಂಡನಾಯಕನಿಗೆ ಇದೆ. 
ಮಹಾಪ್ರಧಾನ ಅಥವಾ ದಂಡನಾಯಕನಿಗೆ ದಳವಾಯಿ, ದಣ್ಣಾನಾಯಕ, ದಳನಾಯಕ, 
ಸರ್ವಸೈನ್ಯಾಧಿಕಾರಿ, ಸೇನಾಧಿಪತಿ ಇತಾದಿ ಹೆಸರುಗಳಿಂದ ಕರೆಯುತ್ತಿದ್ದರು." ದಂಡನಾಯಕ 
ಮಂತ್ರಿಮಂಡಲದ ಸದಸ್ಯನಾಗಿ ಸೈನ್ಯ ವ್ಯವಸ್ಥೆಯ ಮುಖಂಡನಾಗಿ ಯುದ್ದ ಭೂಮಿಯಲ್ಲಿ ಸೈನಿಕರಿಗೆ 
ಸ್ಫೂರ್ತಿದಾಯಕ ಮಾರ್ಗದರ್ಶಕನಾಗಿ ಅರಸರ ಗೈರು ಹಾಜರಿಯಲ್ಲಿ ಸೈನ್ಯವನ್ನು ಮುನ್ನಡೆಸುವ 
ಜವಾಬ್ದಾರಿಯನ್ನು ಹೊಂದಿದ್ದನು. 


ಸೈನ್ಯದ ಮುಖಂಡನನ್ನು ಕುರಿತು ಕೌಟಿಲ್ಕನು ಹೀಗೆ ಹೇಳಿದ್ದಾನೆ. ಚತುರಂಗ ಸೇನೆಯ 
ಮೌಲಭ್ಯತಾದಿ ಭೇದದಿಂದ ಆರು ವಿಧ, ಅವುಗಳ ಅಧಿಪತಿಯೇ ಸೇನಾಪತಿ, ನಾಲ್ಕು 
ಅಂಗಾಧ್ಯಕ್ಷರಿಗೆ ಹೇಳಿದ ಯಾವ ಕೆಲಸವಿದೆಯೋ ಅವುಗಳನ್ನು ಸೇನಾಪತಿಯು ತಿಳಿದಿರಬೇಕು. 
ಎಲ್ಲಾ ವಿಧದ ಆಯುಧ ಪ್ರಯೋಗಗಳನ್ನು ಅನ್ಸೀಕ್ಷಿಕ್ಕಾದಿ ವಿದ್ಯೆಯನ್ನು ತಿಳಿದಿರಬೇಕು. ಗಜರೋಹಣ 
ಯೋಧನಾದಿ ಕೆಲಸಗಳಲ್ಲಿ ಕುಶಲನಾಗಿರಬೇಕು. ಸೇನೆಯ ನ್ಯಾಯಾಮಾರ್ಗವಾದ ದೇಶ, 
ಯುದ್ಧಕಾಲ, ಶತ್ರುಬಲ ವಿಭಿನ್ನವಾದ ಶತುುವ್ಯೂಹವನ್ನು ಬೇಧಿಸುವುದು ಭಿನ್ನವಾದ 


71 


ವ್ಯೂಹವನ್ನೊಟ್ಟುಗೂಡಿಸುವುದು. ಪರಸ್ತರ ರಕ್ಷಣೆಗಾಗಿ ಒಟ್ಟಿಗೆ ಸೇರಿದವರನ್ನು ದೂರಗೊಳಿಸುವುದು, 
ಬೇರೆಯಾದ ಅವರನ್ನು ನಾಶಮಾಡುವುದು ದುರ್ಗವನ್ನು ನಾಶಮಾಡುವುದು. ಶತ್ರುವನ್ನು ಕಮಿಸುವ 
ಕಾಲ ಶತ್ರುಗಳನ್ನು ತಿಳಿದಿರಬೇಕು.” ಸೇನಾಧಿಪತಿಯ ಸ್ಥಾನಕ್ಕೆ ಅಗತ್ಯವಾಗಿ ಬೇಕಾದ ಕೆಲವು 
ಅರ್ಹತೆಗಳಂದರೆ, ದೈಹಿಕ ಮತ್ತು ಮಾನಸಿಕ ಸ್ಪ್ಟೈರ್ಯಗಳು, ಪರಾಕ್ರಮ, ನ್ಯಾಯದೃಢತೆ, ಮತ್ತು 
ಆತ್ಮವಿಶ್ವಾಸಗಳು. ಉತ್ತಮ ನಡತೆ, ವೈಜ್ಞಾನಿಕ ಮತ್ತು ಸೈನಿಕ ಜ್ಞಾನ ಹಾಗೂ ಸೈನ್ಯ 
ಕೈಗೊಳ್ಳಬಹುದಾದ ಎಲ್ಲಾ ಬಗೆಯ ಯುದ್ದ ತಂತ್ರಗಳನ್ನು ಬಲ್ಲವನಾಗಿರಬೇಕು.* ಹಾಗೂ 
ದಂಡನಾಯಕನು ಮೂರು ಮುಖ್ಯ ಅಂಶಗಳನ್ನು ಗಮನದಲ್ಲಿರಿಕೊಳ್ಳಬೇಕಾಗಿದ್ದಿತು. ಅವುಗಳೆಂದರೆ 
ರಕ್ಷಣೆ, ಪಾಲನೆ ಮತ್ತು ಯೋಗಕ್ಷೇಮ ಹೀಗೆ ದಂಡನಾಯಕ ಅಥವಾ ಸೇನಾಧಿಪತಿಯ ಪಾತ್ರ 
ರಾಜ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. 


ವಂ ಲ 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ರಕ್ಷಣೆ ಮತ್ತು ಸೈನ್ಯ ನಿರ್ವಹಣೆಯಲ್ಲಿ ದಳವಾಯಿ 
ಅಥವಾ ದಂಡನಾಯಕರ ಪಾತ್ರ ಬಹಳ ಪ್ರಮುಖವಾಗಿದೆ ಹಾಗಲವಾಡಿಯ ಇಮ್ಮಡಿ 
ಭೈರಪ್ಪುನಾಯಕನ ದಳವಾಯಿ, ಪರಮರಾವುತ ಗುರುವಣ್ಣನು ಮೈಸೂರಿನ ಒಡೆಯರ ಸೈನ್ಯ 
ಆಕ್ರಮಣ ಮಾಡಿದಾಗ ವೀರಾವೇಶದಿಂದ ಹೋರಾಡಿದನು." ಕಸ್ತೂರಿರಂಗಪ್ತ ನಾಯಕನ 
ದಳವಾಯಿಗಳಾದ ಮಲ್ಲಪ್ಪ ಬಿಳಿಚೋಡು ಬಾಲಯ್ಯ, ಬೆಲಗೂರು ಭೈರಯ್ಯ ಬೆನ್ನೂರು, ಸಿದ್ದಯ್ಯ, 
ಕುಮಾರ ಮಲ್ಲಯ್ಯ ಹಿರಿಸೇರೋಗಾರ ಕೆಂಚಯ್ಯ ಪ್ರಮುಖರಾಗಿದ್ದರು.” ಅದೇ ರೀತಿ ದೇಶಣ್ಣ 
ರಂಗಪ್ಪ ಮತ್ತು ಕಾಟೇಹಳ್ಳಿ ಚಂದಣ್ಣ ದಳವಾಯಿಗಳಾಗಿದ್ದರು.*' ಚಿತ್ರದುರ್ಗದ ಮತ್ತಿ ಸಂತತಿ 
ಕೊನೆಗೊಂಡು ಬೇರೆ ನಾಯಕ ನೇಮಕವಾಗುವವರೆಗೂ ದಳವಾಯಿ ಭರಮಪ್ಪನೇ 
ಸರ್ವಾಧಿಕಾರಿಯಾಗಿದ್ದರು. ಹಿರೇ ಮದಕರಿನಾಯಕನ ಕಾಲದಲ್ಲಿ ಪರಶು ರಾಮಪ್ಪನಾಯಕನನ್ನು 
ಸಂಸತ್ತಿನದ ಪಟ್ಟದ ದಳವಾಯಿಯನ್ನಾಗಿ ನೇಮಿಸಲಾಯಿತು.” ಜರಿಮಲೆಯ ಪಾಳೆಯಗಾರರ 
ಇಮ್ಮಡಿನಾಯಕನ ಕಾಲದಲ್ಲಿ ಶಂಕರದೇವರಹಂಪಣ್ಣನು  ದಂಡನಾಯಕನಾಗಿದ್ದನು.”” 
ನಾಗಮಂಗಲದ ತಿಮ್ಮಣ್ಣ ದಂಡನಾಯಕನನ್ನು ಯಾದವಗಿರಿ (ಮೇಲುಕೋಟೆ) 
ಜೀರ್ಣೊದ್ದಾರಕನೆಂದು ಶಾಸನಸವೊಂದರಲ್ಲಿ ಉಲ್ಲೇಖಿಸಲಾಗಿದೆ.” ಹರಪ್ಪನಹಳ್ಳಿ ಪಾಳೆಯಗಾರ 
ಮೊದಲನೆ ಸೋಮಶೇಖರ ದಳವಾಯಿ ಸಂಜೀವನಾಯಕನು ಒಬ್ಬ ಪರಾಕ್ರಮ ಮತ್ತು ಅರಸರ 
ಅಂಗರಕ್ಷಕ ಸೈನ್ಯದ ಮುಖ್ಯಸ್ಥ ಹೀಗೆ ಹಲವಾರು ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದನು. 
ಹರಪ್ಪನಹಳ್ಳಿಯ ಮೇಲೆ ಯಾರಾದರು ದಾಳಿ ಮಾಡಿದರೆ ಪ್ರಶಿದಾಳಿ ಮಾಡಿ 
ಸೋಮಶೇಖರನಾಯಕನ ಕಾಲದಲ್ಲಿ ಅನೇಕ ಯುದ್ದಗಳಲ್ಲಿ ಹೋರಾಡಿ ಜಯಕ್ಕೆ ಕಾರಣನಾದನು.” 


12 


ಮೊದಲನೆ ಸೋಮಶೇಖರನಾಯಕನ ದಳವಾಯಿಗಳಲ್ಲಿಯೇ ಅತ್ಯಂತ ಪರಾಕ್ರಮ ದಳವಾಯಿ 
ನೀಲಗುಂದದ ಕೆಂಚನಾಯಕ ಹಾಲಗಟ್ಟಿ ಯುದ್ಧವನ್ನು ಗೆದ್ದನು.” ಕ್ರಿ.ಶ. 1787 ರಲ್ಲಿ ಎರಡನೆಯ 
ಸೋಮಶೇಖರನಾಯಕನ ದಂಡಿನ ದಳವಾಯಿಗಳಾಗಿ ಮುದುಗಲ್ಲು ದುರ್ಗದ ದೇಸಾಯಿ 
ಮನೆತನಕ್ಕೆ ಸೇರಿದ ಭೀಮನಗೌಡ, ಹನುಮನ ಗೌಡ, ಮತ್ತು ಭರಮನಗೌಡ ಆಯ್ಕೆಯಾದರು.” 
ಹೀಗೆ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಸೈನ್ಯ ಮತ್ತು ರಾಜ್ಯಗಳ ರಕ್ಷಣೆಯಲ್ಲಿ 
ದಂಡನಾಯಕರ ಅಥವಾ ದಳವಾಯಿಗಳ ಪಾತ್ರ ಬಹಳ ಮುಖ್ಯವಾಗಿದ್ದು, ಗಡಿಗಳನ್ನು ರಕ್ಷಿಸುವುದು, 
ಶತ್ರುಗಳ ಚಲನವಲನಗಳ ಮೇಲೆ ಕಣ್ಣಿಟ್ಟಿರುವುದು ಹಾಗೂ ಮುಂದಿನ ನಾಯಕ ಅಥವಾ ರಾಜನ 
ನೇಮಕವಾಗುವವರೆಗೂ ರಾಜ್ಯದಲ್ಲಿ ಶಾಂತಿ ಮತ್ತು ಶತ್ರುಗಳಿಂದ ರಾಜ್ಯ ರಕ್ಷಣೆಯ 


$ 
ಜವಾಬ್ದಾರಿಯನ್ನು ದಂಡನಾಯಕನು ನಿಭಾಯಿಸಬೇಕಾಗಿತ್ತು. 


ಮಂತ್ರಿಂಡಲದಲ್ಲಿ ರಾಜ, ಪ್ರಧಾನಿ, ದಂಡನಾಯಕ ಇವರುಗಳ ಜೊತೆಗೆ, ಸಂಧಿವಿಗಹಿ 
ಇವನು ಇಬ್ಬರು ಶತ್ರುಗಳ ಮಧ್ಯದಲ್ಲಿ ಒಪ್ಪಂದವನ್ನು ಮಾಡಿಸುವವನಾಗಿದ್ದನು. ದ್ಹಾರನಾಯಕನು 
ಇವನು ಎಲ್ಲಾ ಪಾಳೆಯಗಾರರ ಅರಮನೆ ಮುಖ್ಯ ದ್ವಾರವನ್ನು ಕಾಯುವುದಾಗಿತ್ತು. ಅಂಗರಕ್ಷಕ 
ಇವನು ರಾಜನ ರಕ್ಷಣೆಯ ಹೊಣೆಯನ್ನು ಒತ್ತಿದ್ದು ರಾಜನ ಆಹಾರ ಸೇವನೆಯನ್ನು ಮೊದಲು 
ಪರೀಕ್ಷಿಸಿ ನಂತರ ರಾಜನಿಗೆ ನೀಡುತ್ತಿದ್ದನು. ಇವನಿಗೆ ಗರುಡ ಎಂದು ಕರೆಯುತ್ತಿದ್ದರು. ಗರುಡನಷ್ಟು 
ವೇಗವಾಗಿ, ಚುರುಕುತನದಿಂದ ಮೈಯೆಲ್ಲಾ ಕಣ್ಣಾಗಿದ್ದುಕೊಂಡು ರಾಜನ್ನು ರಕ್ಷಿಸುವನು. 
ಚಿತ್ರದುರ್ಗದ ಕೊನೆಯ ಮದಕರಿನಾಯಕನ ಅಂಗರಕ್ಷಕರಲ್ಲಿ ಒಂಟಿ ಶೂರ ಗುದಗುತ್ತಿ 
ಎಂಬುವವನಿದ್ದನು.” ದೂತ ಇವನು ಕೆಲಸ ರಾಜನ ಆಜ್ಞೆಗಳನ್ನು ಅಪ್ಪಣೆಗಳನ್ನು ಇತರೆ 
ಅಧಿಕಾರಿಗಳಿಗೆ ಮುಟ್ಟಿಸುವುದು. ದೇಶಭಕ್ಷನಾಗಿ, ಸೌಮೃನಿಷ್ಠನಾಗಿ, ಕರ್ತವ್ಯನಿಷ್ಠನಾಗಿ ವೀರನೂ 
ಆಗಿರುತ್ತಿದ್ದನು. ಜೊತೆಗೆ ಚಾಣಾಕ್ಷನಾಗಿದ್ದು ಕಣ್ಣು ಕೈಗಳ ಸನ್ನೆಯನ್ನು ತಿಳಿದಿರುವವನಾಗಿರ - 
ಬೇಕಾಗಿತ್ತು. ಇವರೊಂದಿಗೆ ಸುಂಕದ ಅಧಿಕಾರಿ, ಕೋಶಾಧಿಕಾರಿ, ಬೊಕ್ಕಸದ ಅಧಿಕಾರಿಗಳು 


ಇರುತ್ತಿದ್ದರು. 


ವಿಜಯನಗರ ಕಾಲದ ಆಡಳಿತ ವ್ಯವಸ್ಥೆಯನ್ನು ಕನ್ನಡ ಪ್ರದೇಶದ ನಾಯಕ ಮನೆತನಗಳು 
ಮುಂದುವರೆಸಿಕೊಂಡು ಹೋಗಿರುವುದನ್ನು ನಾವು ಗುರತಿಸಬಹುದು. ಕನ್ನಡ ಪ್ರದೇಶದ 
ನಾಯಕಮನೆತನಗಳ ಆಡಳಿತದಲ್ಲಿ ರಾಜನಿಗೆ ಮಂತ್ರಿಮಂಡಲದ ಎಲ್ಲಾ ಸದಸ್ಯರು ನೆರವಾಗುತ್ತಿದ್ದರು 
ಅವರುಗಳು ತಮ್ಮ ತಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ರಾಜ್ಯದ ಅಭಿವೃದ್ಧಿಗೆ 


ಶ್ರಮಿಸುತ್ತಿದ್ದರು. 


13 


3.5 ಪ್ರಾಂತ್ಯಾಡಳಿತ 


ಪ್ರತಿ ಪಾಂತ್ಯಕ್ಕೂ ಒಬ್ಬ ಪ್ರಾಂತ್ಯಾಧಿಕಾರಿಯನ್ನು ನೇಮಿಸಲಾಗುತ್ತಿತ್ತು. ಪ್ರಾಂತ್ಯಾಧಿಕಾರಿಗಳು 
ಸಾಮಾನ್ಯವಾಗಿ ರಾಜವಂಶಕ್ಕೆ ಸೇರಿದವರಾಗಿರುತ್ತಿದ್ದರು. ಪ್ರಾಂತ್ಯಾಧಿಕಾರಿಯು ಮುಖ್ಯ ಕರ್ತವ್ಯ ತನ್ನ 
ಪ್ರಾಂತ್ಯವನ್ನು ಶತ್ರುಗಳ ಆಕ್ರಮಣದಿಂದ ರಕ್ಷಿಸುವುದಾಗಿತ್ತು ಮತ್ತು ಕಂದಾಯದ ಅಧಿಕಾರಿ ಹಾಗೂ 
ದಂಡಾಧಿಕಾರಿಯಾಗಿ ಪ್ರಾಂತ್ಯದಲ್ಲಿ ಶಾಂತಿ ಪಾಲನೆಯ ಜವಾಬ್ದಾರಿ ಹೊಂದಿದ್ದನು. 
ಪ್ರಾಂತ್ಯಾಧಿಕಾರಿಗಳು ರಾಜನಿಗೆ ನಿಷ್ಠೆಯನ್ನು ಹೊಂದಿರುತ್ತಿದ್ದರು. ಹೀಗೆ ನೇಮಿಸಿದ 
ಪ್ರಾಂತ್ಯಾಧಿಕಾರಿಗಳನ್ನು ದುರ್ಗ ದಣ್ಣಾನಾಯಕೆಂದು ಕರೆಯುತ್ತಿದ್ದರು.”  ಯಲಹಂಕನಾಡಿನ 
ಪ್ರಾಂತ್ಯಾಧಿಕಾರಿಗಳು ಶಾಸನಗಳಲ್ಲಿ ಉಲ್ಲೇಖವಿದೆ. ಕ್ರಿಶ. 1544ರಲ್ಲಿ ಯಲಹಂಕ ನಾಡಿನ ಶಿವನ 
ಸಮುದದಲ್ಲಿ ವಿಠಲೇಶ್ವರದೇವ ಮಹಾಅರಸು. ಕ್ರಿಶ. 15588 ರ ಶಾಸನದಲ್ಲಿ ಮಾಗಡಿಯ 
ಕೊಂಡರಾಜಯ್ಯ, ಕ್ರಿಶ. 1547 ರ ಶಾಸನದಲ್ಲಿ ಮುಳಬಾಗಿಲಿನ ವೀರರಾಜ ಶ್ರೀರಂಗರಾಜರು 
ಪ್ರಾಂತ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಚಿತ್ರದುರ್ಗದ ಹಿರಿಮದಕರಿನಾಯಕ ನಾಯಕನ 
ಕಾಲದಲ್ಲಿ ಮೊಳಕಾಲ್ಲೂರು ಪ್ರಾಂತ್ಯ, ಕಣಕುಪ್ರೆ ಪ್ರಾಂತ್ಯ, ಹೊಸದುರ್ಗ ಪ್ರಾಂತ್ಯಗಳಾಗಿ ವಿಭಾಗಿಸಿ 
ತನ್ನ ಸಂಬಂಧಿಕರನ್ನು ನೇಮಿಸುತ್ತಿದ್ದರು.'' ಹೀಗೆ ಪ್ರಾಂತ್ಯಗಳಲ್ಲಿ ರಾಜನ ಸಂಬಂಧಿಕರನ್ನು ಆಯ್ಕೆ 


ಮಾಡಿ ರಾಜ್ಯವನ್ನು ರಕ್ತಿಸುತ್ತಿದ್ದರು. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಅನೇಕ ಶಾಸನಗಳಲ್ಲಿ ರಾಜ್ಯದ ಬದಲು ಸೀಮೆ, 
ಸ್ಥಳ, ವಳಿತ ಮತ್ತು ವೆಂಠೆ ಎಂಬ ಪದಗಳನ್ನು ಉಪಯೋಗಿಸಲಾಗಿದೆ. ಹಲವು ಸ್ಥಳಗಳಲ್ಲಿ 
ಅವುಗಳನ್ನು ರಾಜ್ಯದೊಳಗಿನ ವಿಭಾಗಗಳನ್ನು ಸೂಚಿಸಲು ಉಪಯೋಗಿಸಲಾಗಿದೆ. ಆದ್ದರಿಂದಾಗಿ 
ಈ ಆಡಳಿತ ವಿಭಾಗಗಳನ್ನು ಅನುಶ್ರೇಕಿಯಲ್ಲಿ ಗುರುತಿಸುವಾಗ ಹಲವಾರು ಸಮಸ್ಯೆಗಳು 
ಎದುರಾಗುತ್ತವೆ. ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಆಡಳಿತ ವಿಭಾಗಗಳನ್ನು ದೇಶ ರಾಜ್ಯ 
ವಳಿತ, ವೆಂಠೆ, ನಾಡು, ಸೀಮೆ, ಚಾವಡಿ, ಮಾಗಣಿ, ಸಮಂತ್ತು, ಹೋಬಳಿ, ಕಸಬೆ, ವಿತ್ತಿ ಗ್ರಾಮ, 
ಹಳ್ಳಿ, ಇತ್ಯಾದಿ ಹೆಸರುಗಳಿಂದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಆಡಳಿತ ವಿಭಾಗಗಳಲ್ಲಿ 
ಗುರುತಿಸಬಹುದು. 


ದೇಶ: 


ದೇಶ ಎಂಬ ಪ್ರಾದೇಶಿಕ ವಿಭಾಗವು ವಿಸ್ತಾರವಾದ ಪ್ರದೇಶವನ್ನು ಹೊಳಗೊಂಡಿರುತ್ತದೆ. 
ದೇಶದ ಒಳಗಡೆ ರಾಜ್ಯಗಳು, ಮಂಡಲಗಳು ಅಂತರ್ಗವಾಗಿರುತ್ತದೆ. ವಿಜಯನಗರ ಕಾಲದ 


74 


ಶಾಸನಗಳನ್ನು ಪರಿಶೀಲಿಸಿದಾಗ "ಹೊಯ್ದಳ ದೇಶ” ಎಂಬ ಉಲ್ಲೇಖವನ್ನು ಕಾಣಬಹುದು”. 
ನಂತರ ಪಾಂಡ್ಕದೇಶ” ಎಂಬುವುದು ಸಹ ನಾವು ಅಂದಿನ ಕಾಲದ ಪ್ರಮುಖ ಆಡಳಿತ 


ವಭಾಗವಾಗಿತ್ತು. 
ವೆಂಠೆ/ವಳಿತ: 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಪ್ರಾದೇಶಿಕ ಆಡಳಿತ 
ವಿಭಾಗದಲ್ಲಿ ವೆಂಠೆಯು ಪ್ರಮುಖ ಆಡಳಿತ ವಿಭಾಗವಾಗಿತ್ತು. ಉದಾಹರಣೆಗೆ ಮಗರೆನಾಡವೆಂಠೆ*' 
ಮತ್ತು ಮರುಗಲೆನಾಡವೆಂಠೆ". ಹಾಗೂ ರಾಯದುರ್ಗದ ವೆಂಠೆ”. ಉಚ್ಚಂಗಿ ವೆಂಠೆ". 
ಕೋಟಿಕೆರೆಯ ವೆಂಠೆ*" ಎಂಬುವುದು ಮೇಲ್‌ಸ್ತರದ ಆಡಳಿತ ವಿಭಾಗವಾಗಿದ್ದು ಇದರಲ್ಲಿ 
ಹಲವಾರು ಸೀಮೆಗಳು ಅಂತರ್ಗತವಾಗಿದ್ದವು. ಉಚ್ಛಂಗಿವೆಂಠೆ ಎಲ್ಲಿ ಹರಿಹರದಸೀಮೆ ಮತ್ತು 
ಕುಂಡ್ಲೂರುಸೀಮೆ* ಬಿಳಚೋಡಸೀಮೆ* ಇತ್ಯಾದಿ ಪ್ರದೇಶಗಳನ್ನು ಗುರುತಿಸಬಹುದಾಗಿದೆ. 


ನಾಡು/ಸೀಮೆ: 


ಕ್ರಿಶ. 1536 ರ ಶಾಸನವೊಂದರಲ್ಲಿ ಚಿತ್ರಹಳ್ಳಿನಾಡು ಎಂಬ ಉಲ್ಲೇಖವಿದೆ*' ಚಿತ್ರದುರ್ಗ 
ತಾಲ್ಲೂಕಿನ ಕಡಲೆಗುದ್ದು ಗ್ರಾಮದ ಶಾಸನಗಳಲ್ಲಿ ಚಿತ್ರಹಳ್ಳಿ ಸೀಮೆ* ಎಂದಿದೆ. ಸಿರಾನಾಡು”, 
ಕೊರದ ನಾಡು”' ಗೋಸಿಕೆರೆನಾಡು”' ಗುಡ್ಡದ ನಾಡು”” ಈ ಆಡಳಿತ ವಿಭಾಗವು ಸ್ಥಳಗಳನ್ನು 
ಸಮಾವೇಶಗೊಂಡ ವಿಭಾಗವಾಗಿದೆ. 


ಸೀಮೆ: 


ಕನ್ನಡ ಪ್ರದೇಶದ ಆಡಳಿತ ವಿಭಾಗಗಳಲ್ಲಿ ಸೀಮೆಯು ಪ್ರಮುಖವಾಗಿದ್ದು ನಾಡು ಎಂಬ 
ಪದಕ್ಕೆ ಪರ್ಯಾಯ ಪದವಾಗಿ ಬಳಸಿದ್ದಾರೆ. ಸೀಮೆಯಲ್ಲಿ ಹಲವಾರು ಸ್ಥಳೆಗಳನ್ನು 
ಸಮಾವೇಶಗೊಳಿಸಲಾಗಿದೆ. ಎ.ವಿ.ವೆಂಕಟರತ್ನ ರವರ ಪ್ರಕಾರ ಕನ್ನಡ ಪ್ರದೇಶದಲ್ಲಿ ನಾಡು ಎಂಬ 
ಪದ ಬಳಕೆ ಹೆಚ್ಚಾಗಿದೆ. ಅದೇ ರೀತಿ ಆಂದ್ರ ಪ್ರದೇಶದಲ್ಲಿ ಸೀಮಾ ಎಂಬ ಪದಬಳಕೆ ಹೆಚ್ಚಾಗಿತ್ತು. 
ಇವು ಸಮನಾಂತರ ಪ್ರಾದೇಶಿಕ ವಿಭಾಗವೆಂದು ಅಭಿಪ್ರಾಯಿಸಿದ್ದಾರೆ.” ತೆಲುಗು ಭಾಷೆಯ ಸೀಮಾ 
ಪದವೇ ಕನ್ನಡದಲ್ಲಿ ಸೀಮೆ ಎಂಬುದಾಗಿದೆ. ಕನ್ನಡ ಪ್ರದೇಶದಲ್ಲಿ ನೂರಾರು ಸೀಮೆಗಳು 
ಇರುವುದನ್ನು ನಾವು ಗುರುತಿಸಬಹುದಾಗಿದೆ. ಉದಾಹರಣೆಗೆ ಬೂದಿಹಾಳುಸೀಮೆ"* ಇದು ಬಹಳ 
ವಿಶಾಲವಾಗಿದ್ದು ಬೂದಿಹಾಳು, ತೇಖಲವಟ್ಟಿ, ನೇರಳಕೆರೆ, ಹೆಗ್ಗೆರೆ ಹೆಂಣವೆಗೆರೆ ಹೊಸಹಳ್ಳಿ, 


fn) 


ತಂಡಗ, ಮಾಳವನಹಳ್ಳಿ, ಬೆಲಗೂರು, ಸಿಂಗಟಗೆರೆ, ಕಂಚಿಗಲ್‌ ಗ್ರಾಮಗಳು ಬೂದಿಹಾಳು 
ಸೀಮೆಯಲ್ಲಿ ಅಂತರ್ಗತವಾಗಿರುವ ಬಗ್ಗೆ ಶಾಸನಗಳು ಉಲ್ಲೇಖಿಸುತ್ತವೆ. ಕನ್ನಡ ಪ್ರದೇಶದ ನಾಯಕ 
ಮನೆತನಗಳ ಸೀಮೆಗಳಾದ ರಾಮಗಿರಿಸೀಮೆ*””  ದುಮ್ಮಿಸೀಮೆ*, ನಿಡಗಲ್‌ಸೀಮೆ”', 
ರಾಮನಾಯ್ಸನಹಳ್ಳಿಸೀಮೆ*, ನೆಲಮಂಗಲದ ಸೀಮೆ”, ಕಸ್ತೂರಿ ರಂಗಪ್ಪನಾಯಕನ ಕಾಲದಲ್ಲಿ 
ಸುಮಾರು 22 ಸೀಮೆಗಳಿದ್ದು ಅವುಗಳಿಂದ ರಾಜ್ಯದ ಬೊಕ್ಕಸಕ್ಕ ವಾರ್ಷಿಕ ಆದಾಯ 65 ಲಕ್ಷ 
ಸುವರ್ಣ ಬರುತ್ತಿತ್ತು. ಎನ್ನಬಹುದು". 


ಛೆ; 


ga 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳಲ್ಲಿ ಸ್ಥಳ ಎಂಬ ಆಡಳಿತ 
ವಿಭಾಗವು ಬಹಳ ಪ್ರಮುಖವಾಗಿದ್ದು ಸ್ಥಳ ಎಂದರೆ ಹಲವಾರು ಗ್ರಾಮಗಳ ಸಮಾವೇಶ 
ಎನ್ನಬಹುದಾಗಿದೆ. ಮುಖ್ಯವಾಗಿ ಒಂದು ಸ್ಥಳವು ಆರರಿಂದ ಇಪ್ಪತ್ತು ಗ್ರಾಮಗಳನ್ನು 


po) 


2೫ ೭ 


ಒಳಗೊಂಡಿರುವ ಸ್ಥಳಗಳು ಇರುವುದನ್ನು ಗುರುತಿಸಬಹುದಾಗಿದೆ. ೪ಳ ಎಂಬುವುದು 


© 


ಪ್ರಾದೇಶಿಕವಾಗಿ ತಮಿಳರ ನಾಡಿನಲ್ಲಿ ಪೆರ್ರು ಎಂದು ಕರೆದರೆ, ಕನ್ನಡದಲ್ಲಿ ಸ್ಥಳ ಎಂದು 
ಕರೆಯಲಾಗಿದೆ. ಒಟ್ಟಿನಲ್ಲಿ ಕನ್ನಡ ಪ್ರದೇಶದಲ್ಲಿ ಹಲವಾರು ಸ್ಥಳಗಳನ್ನು ಶಾಸನಗಳ ಅಧ್ಯಯನದಿಂದ 
ನಾವು ಗುರುತಿಸಬಹುದಾಗಿದೆ. ಉದಾಹರಣೆಗೆ ಗವುಡನಹಳ್ಳಿ ಸ್ಥಳ ಇದು ಹತ್ತು ಗ್ರಾಮಗಳನ್ನು 
ಒಳಗೊಂಡ ಸ್ಥಳವಾಗಿರುವ ಅಂಶವನ್ನು 1589ರ ತಾಮ್ರ ಶಾಸನದಲ್ಲಿ ತಿಳಿದು ಬರುತ್ತದೆ". ತವನಿಧಿ 
ಸ್ಥಳ ಹಿರಿಯೂರು ತಾಲ್ಲೂಕಿನ ಐಮಂಗಲ ಹೋಬಳಿಗೆ ಸೇರಿದ ತವಂಧಿ ಗ್ರಾಮವೇ ಈ ತವನಿಧಿ 
ಸ್ಥಳವಿರಬೇಕು. ಇದಕ್ಕೆ 12 ಗ್ರಾಮಗಳು ಸೇರಿದ್ದವೆಂಬ ಅಂಶ ಶಾಸನವೊಂದರಲ್ಲಿ ತಿಳಿದುಬರುತ್ತದೆ". 
ಯೆಲೆಯೂರ ಸ್ಥಳ" ತಯಿಲಗೆರೆಯ ಸ್ಥಳ"" ಆನೆಬಿದ್ದ ಜರಿಸ್ಥಳ' ಕಲೆಯದ ಸ್ಥಳ", 
ನೆಲಮಂಗಲ ಸ್ಥಳದಲ್ಲಿ ಸೊಂಡೆಕೊಪ್ರ್ತ ದಾಬ ನಾಯಕನಹಳ್ಳಿ, ಮಟ್ಟನಕುರುಚಿಹಳ್ಳಿ, ಎಂಬ 
ಗ್ರಾಮಗಳು ಸಮಾವೇಶಗೊಂಡಿದ್ದವು"' ಬೆಂಗಳೂರು ಸ್ಥಳದಲ್ಲಿ ಬಿಂಗೀಪುರ ಗ್ರಾಮವು 
ಸೇರಿಕೊಂಡಿತ್ತು" ಹುಲಿಯೂರು ದುರ್ಗ ಸ್ಥಳ" ಹೀಗೆ ಕನ್ನಡ ಪ್ರದೇಶದ ನಾಯಕ ಮನೆತನಗಳು 
ತಮ್ಮ ತಮ್ಮ ಪ್ರದೇಶಗಳಲ್ಲಿ ಈ ಆಡಳಿತ ವಿಭಾಗಗಳ ಮೂಲಕ ಆಡಳಿತವನ್ನು ನಡೆಸುತ್ತಿದ್ದರು. 


3.6 ಗ್ರಾಮಾಡಳಿತ 


ಒಂದು ರಾಜ್ಯದ ಆಡಳಿತ ವ್ಯವಸ್ಥೆಯು ಗ್ರಾಮದಿಂದ ಪ್ರಾರಂಭವಾಗುತ್ತದೆ. ಅದೇ ರೀತಿ 
ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಪೂರ್ತ ಮರ್ಯಾದೆಯ ಪಾಲಕರಾಗಿದ್ದರಿಂದ ವಿಜಯನಗರ 


76 


ಸಾಮ್ರಾಜ್ಯದ ಗ್ರಾಮ ಚಟುವಟಿಕೆಗಳನ್ನು ಮುಂದುವರೆಸಿದರು. ಯಾವುದೇ ಒಂದು ಗಾಮಕ್ಕೆ 
ಪ್ರಾದೇಶಿಕ ಎಲ್ಲೆ ಇರುತ್ತಿದ್ದಿತು. ರಾಜ್ಯದ ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖವಾದ ಪಾತ್ರವನ್ನು 
ಗ್ರಾಮಗಳು/ ಹಳ್ಳಿಗಳು ವಹಿಸುತ್ತಿದ್ದವು. ರಾಜ್ಯಾಡಳಿತದಿಂದ ದೂರವಿದ್ದರೂ. ಯುದ್ದ 
ಗಲಬೆಯಂತಹ ಸಮಯಗಳಲ್ಲಿ ರಾಜರೊಂದಿಗೆ ಸಂಪರ್ಕ ಹೊಂದಿ ಸಹಾಯ ಸಹಕಾರ 
ನೀಡುವುದು, ಪಡೆಯುವುದು ಅವಶ್ಯಕವಾಗಿತ್ತು. ಚಿಕ್ಕಗ್ರಾಮದಲ್ಲಿ 20 ರಿಂದ 30 ಒಕ್ಕಲುಗಳಿದ್ದರೆ 
ದೊಡ್ಡ ಗ್ರಾಮಗಳಲ್ಲಿ ನೂರಾರು ಒಕ್ಕಲುಗಳಿರುತ್ತಿದ್ದವು. ಒಕ್ಕಲು ಎಂದರೆ ಊರಿನ ಮನೆಗಳ 
ಯಜಮಾನರನ್ನು ಮತ್ತು ರೈತರನ್ನು ಸೂಚಿಸುತ್ತದೆ. ಒಂದೊಂದು ಗ್ರಾಮವು ರಾಜನಿಗೆ 
ಸಲ್ಲಿಸಬೇಕಾದ ತೆರಿಗೆಗಳನ್ನು ಸಲ್ಲಿಸಿ ಬಿಟ್ಟರೆ ಅವು ವರ್ಷದುದ್ದಕ್ಕೂ ಅದೊಂದು ಪ್ರತ್ಯೇಕ 
ರಾಜ್ಯವೆಂಬಂತೆ ಒಂದು ರೀತಿಯಲ್ಲಿ ಸ್ಪತಂತ್ರವಾಗಿ ತನ್ನಷ್ಟಕ್ಕೆ ತಾನು ಬದುಕುತ್ತಿದ್ದವು''. ಗ್ರಾಮಗಳಲ್ಲಿ 
ಗೌಡನು ಪ್ರಮುಖವಾಗಿದ್ದು, ರಾಜನು ಗೌಡನನ್ನು ನೇಮಿಸುತ್ತಿದ್ದನು. ಗೌಡನು ಗ್ರಾಮಸ್ಥರ 
ಪ್ರತಿನಿಧಿಯಾಗಿ ಹಾಗೂ ಸರ್ಕಾರದ ಪ್ರತಿನಿಧಿಯಾಗಿ ಗ್ರಾಮ ಮತ್ತು ಸರ್ಕಾರದ 
ಮಧ್ಯಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತಿದ್ದನು. ಗೌಡನಿಗೆ ಹೆಚ್ಚಿನ ಸಂದರ್ಭದಲ್ಲಿ ಗೌಡಿಕೆ 
ವಂಶಪಾರಂಪರ್ಯವಾಗಿ ಮುಂದುವರೆಯುತ್ತಿತ್ತು. ವಿಶಿಷ್ಟ ಪರಿಸ್ಥಿತಿಯಲ್ಲಿ ಮಾತ್ರ ಗೌಡಿಕೆಯನ್ನು 
ಬದಲಾಯಿಸಲಾಗುತ್ತಿತ್ತು. ಪ್ರತಿ ಹಳ್ಳಿಯು ತಮ್ಮನ್ನು ತಾವೇ ಆಳಿಕೊಳ್ಳುವ ಆಡಳಿತದ ಸ್ವಯಂ 
ಪೂರ್ಣ ಘಟಕವಾಗಿ ನಾಯಕ, ಪಾಳೆಯಗಾರರು ಅವಕಾಶ ಕಲ್ಪಿಸಿಕೊಟ್ಟರು. ಆಯಗಾರ 
ಪದ್ಧತಿಯು ಗ್ರಾಮಾಡಳಿತದಲ್ಲಿ ಬಹಳ ಪ್ರಧಾನವಾದ ಸ್ಥಾನವನ್ನು ಪಡೆದಿದೆ. ಎಂ.ಎಸ್‌.ಪುಟ್ಟಣ 
ರವರು ತಮ್ಮ ಕೃತಿಯಲ್ಲಿ ನಿಜ ಆಯಗಾರರು ಗೌಡ, ಶಾನುಭೋಗ, ಬಡಗೆ, ಕಮ್ಮಾರ, ತಳವಾರ, 
ಬೇಗಾರ ಎಂದು ಆರೆ ಆಯಗಾರರು ಎಂದರೆ ಜೋಯಿಸ, ಕುಲಾಲ (ಕುಂಬಾರ), ನಾಪಿತ 
(ಕ್ಲಾರದವನು) ರಜಕ (ಅಗಸ) ಬಾರಿಕ (ನೀರಗಂಟಿ) ಅಕ್ಕಸಾಲೆ ಎಂಬುದಾಗಿ ವಿವರಿಸಿದ್ದಾರೆ" 
ಆಯಗಾರರು ಆಯ ಎಂದರೆ ಆದಾಯ, ಪ್ರತಿಯೊಬ್ಬ ಕೃಷಿ ಹಿಡುವಳಿದಾರರು ತಮ್ಮ ವಾರ್ಷಿಕ 
ಉತ್ಪಾದನೆಯ ಪಾಲನ್ನು ನೀಡಬೇಕಾಗಿತ್ತು ಇದನ್ನು ಪಡೆಯುವವರನ್ನು ಆಯಗಾರರು ಎಂದು 
ಕರೆಯಲಾಗುತ್ತಿತ್ತು. ಇಲ್ಲಿ ಕುಶಲಕರ್ಮಿಗಳಿದ್ದು ಅವರು ತಮ್ಮ ವೃತ್ತಿಯನ್ನು ವಂಶಪಾರಂಪರ್ಯ- 
ವಾಗಿ ಮಾಡುತ್ತಿದ್ದರು. ಒಟ್ಟು 12 ಗುಂಪುಗಳನ್ನು ಕಾಣಬಹುದು. ಅವುಗಳೆಂದರೆ, ಗೌಡ/ಪಟೇಲ!. 
ಶ್ಯಾನುಭೋಗ", ತಳವಾರ!, ನೀರುಗಂಟೆ!”, ಬಡಗಿ", ಕಮ್ಮಾರ", ಅಕ್ಕಸಾಲಿಗ"! ಅಗಸ, 
ಕುಂಬಾರ", ಬೇಗಾರ"!, ನಾಪಿತ", ಜೋಯಿಸ", ಆಯಗಾರ ಪದ್ಧತಿ ಗ್ರಾಮಾಡಳಿತದಲ್ಲಿ 
ಪ್ರಮುಖವಾಗಿದ್ದು ಈ ಪದ್ಧತಿಯನ್ನು ಉತ್ತರ ಭಾರತದಲ್ಲಿ ಬಾರಾಬಲೂತಿ ಎಂದು ಕರೆಯುತ್ತಿದ್ದರು. 
ಆಯಗಾರರು ವರ್ಷವಿಡೀ ತಮ್ಮ ತಮ್ಮ ಉದ್ಯೋಗದಿಂದ ರೈತರಿಗೆ ನೆರವಾಗಿ ಅದಕ್ಕೆ ಪ್ರತಿಯಾಗಿ 


77 


ಪ್ರತಿ ಕುಟುಂಬದಿಂದ ಎರಡೆತ್ತಿನ ಬೇಸಾಯ ಒಂದಕ್ಕೆ ಮೊರ ಭತ್ತ, ಹೊರೆಹುಲ್ಲು ಪಡೆದು 
ಜೀವಿಸುತ್ತಿದ್ದರು. ಹೊರೆಹುಲ್ಲು ಎಂದರೆ ತೆನೆ ಸಹಿತವಾದ ಭತ್ತದ "ಹುಲ್ಲಿನ ಹೊರೆ ಜೋಳದ 
ಸಪ್ಪೆ ಹೊರೆ ಮುಂತಾದವುಗಳು ತಾವು ಬೆಳೆದ ಉತ್ಪನ್ನಗಳಿಂದ ನಿಜಾಯಮ್‌ ಮತ್ತು 
ಅರ್ಧಾಯಮ್‌ ಎಂಬ ಭಾಗವನ್ನು ರೈತರು ಅವರಿಗೆ ಕೊಡುತ್ತಿದ್ದರು. ನಿಜಾಯಮ್‌ ಎಂದರೆ 


ಧಾನ್ಯದ ನಾಲ್ಕು ಸೇರು, ಅರ್ಧಾಯಮ್‌ ಎಂದರೆ ಧಾನ್ಯದ ಎರಡು ಸೇರು ಎನ್ನಲಾಗಿದೆ. 


ಗೌಡನು ಗ್ರಾಮ ವ್ಯವಸ್ಥೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತಿದ್ದನು. ಗೌಡನ ಮುಖ್ಯ 
ಕಾರ್ಯಗಳೆಂದರೆ, ಗ್ರಾಮಗಳಲ್ಲಿ ಲಭ್ಯವಿರುವ ಸಾಗುವಳಿ ಜಮೀನಿನ ಮೇಲೆ ತೆರಿಗೆ ಹಾಕಿ ವಸೂಲಿ 
ಮಾಡಿಕೊಡುವುದು. ವಿವಿಧ ವೃತ್ತಿಗಳ ಜನರ ಆದಾಯದ ಮೇಲೆ ತೆರಿಗೆ ವಿಧಿಸುವುದು. ಸಂಗಹಿಸಿದ 
ತೆರಿಗೆಯನ್ನು ಖಜಾನೆಗೆ ಜಮಾ ಮಾಡುವುದು. ಗ್ರಾಮಸ್ಥರ ಕಷ್ಟಗಳಿಗೆ ಸ್ಪಂದಿಸುವುದು ವೃತ್ತಿಗಳ 
ವ್ಯಾಜ್ಯಗಳನ್ನು ಪಂಚಾಯಿತಿ ಮೂಲಕ ತೀರ್ಮಾನಿಸುವುದು. ಊರಿನ ಧಾರ್ಮಿಕ ಚಟುವಟಿಕೆಗಳು 
ಸುಗಮವಾಗಿ ನಡೆಸಿಕೊಡುವುದು”%. ಗೌಡನ ಈ ಕಾರ್ಯ ನಿರ್ವಹಣೆಗೆ "ಗೌಡಗೊಡಗೆ' ಎಂಬ 
ತೆರಿಗೆ ರಹಿತ ಭೂಮಿಯನ್ನು ಉಂಬಳಿಯಾಗಿ ಕೊಡುತ್ತಿದ್ದರು”. ಗೌಡನು ಯಾವುದೇ 
ತೀರ್ಮಾನಕ್ಕೆ ಬರಬೇಕಾದರೆ ಇತರೆ ಪ್ರಮುಖರೊಂದಿಗೆ ಚರ್ಚಿಸಿ ಒಮ್ಮತಕ್ಕೆ ಬರುತ್ತಿದ್ದನು. ಇದನ್ನೇ 
ಗ್ರಾಮ ಸಭೆ ಎಂದು ಕರೆಯಲಾಗಿದೆ. ಸಿದ್ದಪ್ರನಾಯಕನ ಹಿರಿಯ ಮಗ ಹಾಲಪ್ಪನಾಯಕನು 
ಅಧಿಕಾರಕ್ಕೆ ಬಂದನು. ಇವನಿಗಿಂತ ಮುಂಚಿನ ನಾಯಕರು ಚಿತ್ರದುರ್ಗ ಪಾಳಯಗಾರರಿಗೆ 3000 
ಪಗೋಡಗಳನ್ನು ಕೊಡುತ್ತಿದ್ದನು. ಹಾಲಪುನಾಯಕನು ಅಧಿಕಾರಕ್ಕೆ ಬರುತ್ತಿದ್ದಂತೆ 
ಮದಕರಿನಾಯಕನು 4000 ಪಗೋಡಗಳನ್ನು ಕೊಡಬೇಕೆಂದು ಹೇಳಿದಾಗ ಹಾಲಪ್ಪನಾಯಕನು 
ಅಷ್ಟು ವರಮಾನ ಕೊಡಲು ನಿರಾಕರಿಸಿದಾಗ ಮತ್ತೋಡಿನ ಗೌಡ ಮತ್ತು ಶಾನುಭೋಗರನ್ನು ಕರೆಸಿದ 
ಮದಕರಿನಾಯಕ ಲೆಕ್ಕಪತ್ರಗಳನ್ನು ಪರಿಶೀಲಿಸಲಾಗಿ ಹೆಚ್ಚು ಕಪ್ತವನ್ನು ಕೊಡಲು ಸಾಧ್ಯವಿಲ್ಲ ಎಂದು 
ತಿಳಿದಾಗ ಮೊದಲಿನ ಕಪ್ಪವನ್ನು ಸ್ಟೀಕರಿಸಲು ಒಪ್ಪಿದನು. ಮೇಲಿನ ಹೇಳಿಕೆಯಿಂದ ಗೌಡ ಮತ್ತು 
ಶಾನುಭೋಗರ ಪಾತ್ರದ ಮಹತ್ವ ಅರ್ಥವಾಗುತ್ತದೆ.” ಕ್ರಿಶ. 1553 ರಲ್ಲಿ ಕೋಟೆಗೆರೆಯ 
ಕೆಂಚಗೌಡನು ತನ್ನ ಸಹೋದರನು ವೀರಸ್ಪರಗ್ಗ ಪಡೆಯಲೆಂದು ವೀರಗಲ್ಲನ್ನು ನೆಟ್ಟನು. 
ಗೌಡಪ್ಪನೆಂಬುವ ಸಿರಿಗುಪ್ಪೆ ಸೀಮೆಯ ರಾರಾವಿ, ಬೆಗ್ಗೂರು. ಶಾಲಿಗನೂರಿನ ಗೌಡನಾಗಿದ್ದಾಗ ತನ್ನ 
ಪೂರ್ವಿಕರಿಗೆ ಪುಣ್ಯವಾಗಲೆಂದು ರಾಮೇಶ್ವರ ದೇವರ ದೇವಾಲಯವನ್ನು ನಿರ್ಮಿಸಿದನು”. 
ಸಿದ್ದಯ್ಯನ ಕೋಟೆ ಕೆರೆಯ ಒಡ್ಡು ಬಿರುಕು ಬಿಟ್ಟಿದೆ. ಅದನ್ನು ದುರಸ್ಸಿ ಮಾಡಿಸಬೇಕೆಂದು ಗೌಡ 
ಮತ್ತು ಸೇನಬೋವ ಮುಂತಾದವರು ಮಹಾ ನಾಯಕಾಚಾರ್ಯ ಪದದನಾಯಕನಿಗೆ 


78 


ವಿನಂತಿಸಿಕೊಂಡರು”. ಕ್ರಿಶ. 1650 ರಲ್ಲಿ ಚಿನ್ನಯ್ಯನೆಂಬುವವನು ನಂದನ ಹೊಸವೂರಿನ 
ಹನುಮಂತ ದೇವರಿಗೆ ದೇವಸ್ಥಾನವನ್ನು ಕಟ್ಟಿಸಿದಾಗ ನಿಂಗೇಗೌಡ ಪೋಗಡಿ ತಿಪ್ಪಯ್ಯಗೌಡನ 
ಮಕ್ಕಳಾದ ದೇವಣ್ಣ, ತಾಪಣ, ಮರಿಯರು ಗೌಡನಕಟ್ಟೆ ಹೊಲವನ್ನು ದಾನ ಮಾಡಿದರು"'. ಗೌಡರು 
ತಮ್ಮ ಆಡಳಿತದ ಅವಧಿಯಲ್ಲಿ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದರು ಮತ್ತು 
ದೇವಾಲಯಗಳಿಂದ ಭೂಮಿಯನ್ನು ದಾನ ನೀಡಿರುವ ಬಗ್ಗೆ ಶಾಸನಗಳಲ್ಲಿ ಉಲ್ಲೆಖವಾಗಿದೆ. ಕ್ರಿ.ಶ. 
1581 ರಲ್ಲಿ ಕೆರೆಯ ದೇವಪ್ಪ ಗೌಡನ ಮಗ ಸಿದ್ದಾಪುರದ ಸಿದ್ದಣ್ಣಗೌಡನು ಮಹಾ 
ನಾಯಕಾಚಾರ್ಯ ಕಾಮಗೇತಿ ಹನುಮಿನಾಯಕನ ಮಗನಾದ ಓಬ್ಬಣ್ಣನಾಯಕನ ಮಗನಾದ 
ಮದಕರಿನಾಯಕನಿಗೆ ಇನ್ನೂರು ವರಹಗಳಿಗೆ ಮಾರಿದನು". ಅಂದರೆ ಅಂದಿನ ಕಾಲದಲ್ಲಿ ಗೌಡಿಕೆ 
ಮಾರಾಟವಾಗುತ್ತಿರುವ ಬಗ್ಗೆ ಶಾಸನಗಳಿಂದ ತಿಳಿಯಬಹುದು. 


ಶಾನುಭೋಗ ಅಥವಾ ಸೇನಭೋವ, ಇವನು ಭೂಮಿ ಅಥಾವ ಕಂದಾಯದ ಬಗ್ಗೆ 
ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುವುದು ಶಾನುಭೋಗನ ಕೆಲಸವಾಗಿತ್ತು ಶಾನುಭೋಗನನ್ನು 
ಕುಲಕರ್ಣಿ ಎಂಬ ಮತ್ತೊಂದು ಹೆಸರಿನಿಂದ ಗುರುತಿಸಲಾಗಿತ್ತು”. ಇವನು ಗೌಡನಿಗೆ ಕಂದಾಯ 
ವಸೂಲಿಗೆ ಸಹಾಯ ಮಾಡುತ್ತಿದ್ದನು. ಪ್ರತಿ ವರ್ಷದ ಬೆಳೆಯ ಉತ್ತನ್ನದ ಅಂದಾಜನ್ನು ಸರ್ಕಾರಕ್ಕೆ 
ನೀಡುವುದು ಸೇನಭೋವನ ಜವಾಬ್ದಾರಿಯಾಗಿತ್ತು. ಗ್ರಾಮದ ಹುಟ್ಟುವಳಿಯ ಲೆಕ್ಕವನೆಲ್ಲಾ 
ಕ್ರಮಬದ್ದವಾಗಿ ಇಡುತ್ತಿದ್ದನು. ಸರ್ಕಾರವು ಅವನ ಲೆಕ್ಕದ ಪ್ರಕಾರವೇ ವ್ಯವಹಾರಗಳನ್ನು 
ನಿರ್ವಹಿಸುತ್ತಿತ್ತು. ಎಂಬುದನ್ನು ಶಾಸನಗಳಲ್ಲಿ ಗುರುತಿಸಬಹುದು. ಉದಾಹರಣೆಗೆ ಶಾನುಭೋಗ 
ವೆಂಕಟರಮಣಯ್ಯನು ಬರೆಸಿದಲೆಕ್ಕ ಪ್ರಕಾರ ಕ್ರಿಶ. 1573ರಲ್ಲಿ ತಿಮ್ಮಣ್ಣನಾಯಕನಿಗೆ ದುರ್ಗದ 
ನಾಯಕತನವಾಗಲು ಪರಶುರಾಮಪ್ಪನನ್ನು ಲಿಂಗದಹಳ್ಳಿ ಪಟ್ಟಡಿಯ ಹದಿನಾರು ಗ್ರಾಮಗಳ 
ಸೇನಬೋವನನ್ನಾಗಿ ಮಾಡಿ ಅವನ ಮಕ್ಕಳಾದ ಯಲ್ಲಪ್ಪ ಮತ್ತು ಭೂನಪ್ಪರನ್ನು ಆಯಗಾರರ 
ಪಟ್ಟಿಯ ಸೇನಭೋಗತನವನ್ನು ಕೊಟ್ಟನು. ಸೇನಭೋವ ವಿರೂಪನ ಬರಹ'*್‌ ಎಂಬ 
ಸಂಗತಿಗಳನ್ನು ಗಮನಿಸಬಹುದು. ಶಾನುಭೋಗನಿಗೆ ಅವನು ಮಾಡಿದ ಸೇವೆಗೆ ಉಂಬಳಿ 
ದೊರೆಯುತ್ತಿತ್ತು. ಮತ್ತು ಇತರೆ ಭೂ ಒಡೆಯರಿಂದ ಕೆಲವು ಲಾಭಗಳನ್ನು ಪಡೆಯುತ್ತಿದ್ದನು. ಹೀಗೆ 
ಶಾನುಭೋಗರ ಪಾತ್ರ ಗ್ರಾಮಾಡಳಿತದಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ. 


ಗ್ರಾಮಾಡಳಿತದಲ್ಲಿ ತಳವಾರ ಮತ್ತು ನೀರುಗಂಟೆಗಳ ಪಾತ್ರ ಮುಖ್ಯವಾಗಿದ್ದು, ತಳವಾರನು 
ಊರಿನ ರಕ್ಷಕನಾಗಿದ್ದು ರಾತ್ರಿ ವೇಳ ಗಸ್ತು ತಿರುಗುತ್ತಿದ್ದನು ಮತ್ತು ಕಳ್ಳರನ್ನು ಹಿಡಿಯುವ ಕೆಲಸ 
ಇವನದಾಗಿತ್ತು. ನೀರುಗಂಟೆಯು ಕೆರೆ ವ್ಯವಸಾಯವಿದ್ದ ಪ್ರದೇಶಗಳಲ್ಲಿ ನೀರನ್ನು ಹಂಚುವುದು. 


79 


ಯಾವ ಹೊಲಗಳಿಗೆ ಎಷ್ಟು ನೀರನ್ನು ಬಿಡಬೇಕು ಎಂಬುದನ್ನು ನಿರ್ಧರಿಸುತ್ತಾನೆ. ಹಾಗೂ ಕೆರೆಯ 
ತೂಬು ಮತ್ತು ನೀರಿನ ಕೊಳವೆಗಳನ್ನು ತೆಗೆಯುವುದು ಹಾಗೂ ಮುಚ್ಚುವುದು ಇವನ ಕೆಲಸ. 
ಜೊತೆಗೆ ಮಳೆಗಾಲದಲ್ಲಿ ಕೆರೆ ಕಟ್ಟೆಗಳ ಮೇಲೆ ಗಮನವಿಟ್ಟು ನೀರು ಹೆಚ್ಚಾಗದಂತೆ 
ನೋಡಿಕೊಳ್ಳುವುದು ಇವನ ಮುಖ್ಯ ಕೆಲಸವಾಗಿತ್ತು ಹೀಗೆ ತಮ್ಮ ಕೆಲಸಗಳನ್ನು ನಿರ್ವಹಿಸಿದ 
ತಳವಾರ ಮತ್ತು ನೀರಗಂಟೆಗೆ ಭೂ ಹಿಡುವಳಿ ರೂಪದಲ್ಲಿ ಸರ್ಕಾರವು ಉಂಬಳಿಯನ್ನು 
ಕೊಡುತ್ತಿತ್ತು ಉಳಿದ ಆಯಗಾರರದಾ ಕಮ್ಮಾರ ಮತ್ತು ಬಡಗಿ ನೇಗಿಲಿಗೆ ಬೇಕಾಗುವ ವಸ್ತುಗಳನ್ನು 
ನಿರ್ಮಿಸುತ್ತಿದ್ದರು. ಕುಂಬಾರರು ಗ್ರಾಮದ ಜನರಿಗೆ ಬೇಕಾಗುವ ಮಣ್ಣಿನ ಪಾತ್ರೆಗಳನ್ನು 
ತಯಾರಿಸುತ್ತಿದ್ದರು. ಅಗಸರು ಬಟ್ಟೆಗಳನ್ನು ಶುಚಿಗೊಳಿಸುತ್ತಿದ್ದರು. ಚಮ್ಮಾರ/ಬೇಗಾರನು ಚಪ್ಪಲಿ, 
ಚರ್ಮದ ವಸ್ತುಗಳು, ಲಗಾಮು, ವ್ಯವಸಾಯಕ್ಕೆ ಬೇಕಾದ ವಸ್ತುಗಳನ್ನು ತಯಾರಿಸುತ್ತಿದ್ದನು. 
ನಾಪಿತನು ಕ್ಷೌರ ಮಾಡುತ್ತಿದ್ದನು. ಇವರುಗಳು ಅಲ್ಲದೆ ಅಕ್ಕಸಾಲಿಗ, ಜ್ಯೋತಿಷಿ, ಪುರೋಹಿತ, 
ತೊಟ್ಟಿಗ, ಕಲ್ಲುಕುಟಿಕ, ಪಹರೆಯವನು ಮತ್ತು ಅಂಬಿಗ ಇವರು ಪ್ರತಿ ವರ್ಷ ಬೆಳೆದ ದಾನದಲ್ಲಿ 
ಗೊತ್ತಾದ ಪ್ರಮಾಣದಲ್ಲಿ ಆಯವನ್ನು ಪಡೆಯುತ್ತಿದ್ದರು. ಗ್ರಾಮಗಳಲ್ಲಿನ ಅಪರಾಧ, ವ್ಯಾಜ್ಯಗಳನ್ನು 
ಗ್ರಾಮಸಭೆ ನೊಡಿಕೊಳ್ಳುತ್ತಿತ್ತು ಕ್ರಿಶ. 1734 ರಲ್ಲಿ ಹಾರೋ ಬೇತಕೂರು ಶಾನುಭೋಗತನಕ್ಕೆ 
ಪ್ರಸನ್ನಯ್ಯನಿಗೂ ಸಾರಥಿ ಕರಿಯಪ್ಪನಿಗೂ ಜಗಳ ಬಂದಲ್ಲಿ ರಾಯಸದ ಚಾವಡಿಯಲ್ಲಿ 
ಪಾರುಪತ್ತೇಗಾರ ಚಿಕ್ಕ ಕೆಂಚಯ್ಯ, ರಾಯರ ಕೆಂಚಪ್ಪ, ಚಿನ್ನದ ಮನೆ ದ್ಯಾಮಣ್ಣ, ಅಪ್ಪಯ್ಯ 
ಮುಂತಾದವರ ಮುಂದೆ ನಿಗದಿಯಾದದ್ದು ಆ ಸ್ಥಳದ ಹನ್ನೆರಡು ಕೈವಾರದವರು ಬಂದು 
ಯಾರದೆಂದು ಹೇಳಿದಾಗ್ಯೂ ಅವರು ನಿಲ್ಲಬೇಕು. ಉಭಯತರಿಗೂ ಸಲ್ಲತಕ್ಕದೆಂದು ಹೇಳಿದ್ದಲ್ಲಿ 
ಅದರಂತೆ ನಿಲ್ಲಬೇಕು ಎಂದು ನಿರ್ಣಯವಾಯಿತು. ಹನ್ನೆರಡು ಕೈವಾರದವರು ಬಂದು 
ಉಭಯತರೂ ಸಲ್ಲತಕ್ಕವರೆಂದು ಹೇಳಿದರು. ಉಭಯ ಪಾಲಿನಿಂದ ಅಪರಾಧ ಆರು ವರಹ 
ಕೊಡಬೇಕು ಎಂದು ತೀರ್ಮಾನವಾಯಿತು”. 


ದಂಡ ಕಾಣಿಕೆ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಗಾಮ ಪ್ರಮುಖರಿಗೆ 
ಸಂದಾಯವಾಗುತ್ತಿದ್ದ ಹಣವನ್ನು ಶಾಸನಗಳಲ್ಲಿ "ಗ್ರಾಮಪಂಚಕ”' ಎಂದು ಕರೆಯಲಾಗಿದೆ. ಇದನ್ನು 
ಗ್ರಾಮದ ಸಾರ್ವಜನಿಕ ಕೆಲಸಗಳಿಗೆ ಉಪಯೋಗಿಸುತ್ತಿದ್ದರು. ಗೌಡನು ರಾಜ್ಯಕ್ಕೆ ಸಲ್ಲಬೇಕಾದ 
ತೆರಿಗೆಯನ್ನು ಸಲ್ಲಿಸುವುದರ ಜೊತೆಗೆ ರಾಜನಿಗೆ ಸೈನಿಕರನ್ನು ಪೂರೈಸುವುದು ಮುಖ್ಯವಾದ 


ಕಾರ್ಯವಾಗಿತ್ತು. 


80 


ಒಟ್ಟಿನಲ್ಲಿ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಗ್ರಾಮಾಡಳಿತದಲ್ಲಿ ಪ್ರಜೆಗಳಿಗೆ 
ಅನುಕೂಲಕರವಾದ ಆಡಳಿತವನ್ನು ನಡೆಸಲು ಅನುವು ಮಾಡಿಕೊಟ್ಟಿದ್ದರು. ಕೆರೆ ಬಾವಿ, 
ದೇವಸ್ಥಾನಗಳ ನಿರ್ಮಾಣ, ಕೊಳಗಳ ನಿರ್ಮಾಣ, ವ್ಯವಸಾಯಕ್ಕೆ ಉತ್ತೇಜನ ಭಾರವಿಲ್ಲದ ತೆರಿಗೆ, 
ಸುಂಕ ಮತ್ತು ಕೆರೆಗಳಿಂದ ತಮ್ಮ ತಮ್ಮ ರಾಜ್ಯಗಳಲ್ಲಿ ಆಡಳಿತವನ್ನು ಮಾಡುತ್ತಿದ್ದರು. 


3.7 ಆಡಳಿತ ವಿಭಾಗಗಳು 


ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಆಡಳಿತವನ್ನು ನಿರ್ವಹಿಸಲು ತಮ್ಮ ತಮ್ಮ 
ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿರುವ ಪ್ರದೇಶಗಳಿದ್ದವು ಅವುಗಳನ್ನು ನಾವು ಶಾಸನಗಳ 
ಅಧ್ಯಯನದಿಂದ ಹಾಗೂ ಸಾಹಿತ್ಯ ಆಧಾರಗಳಿಂದ ತಿಳಿದುಕೊಳ್ಳಬಹುದಾಗಿದೆ. ಕನ್ನಡ ಪ್ರದೇಶದ 
ಮುಖ್ಯ ಆಡಳಿತ ವಿಭಾಗಗಳ ಪಟ್ಟಿಯು ಕೆಳಕಂಡಂತಿವೆ.” 
I. ಹೈವೆ ರಾಜ್ಯ; ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣ ಭಾಗ 
2. ನಗಿರೆ ರಾಜ್ಯ ಉತ್ತರ ಕನ್ನಡದ ಆಗ್ನೇಯ ತುದಿ ಮತ್ತು ದಕ್ಷಿಂ ಕನ್ನಡ ಜಿಲ್ಲೆಯ 
ಈಶಾನ್ಯ ಭಾಗಗಳು. 
3. ಹಾಡುವಳ್ಳಿ ರಾಜ್ಯ ಉತ್ತರ ಜಿಲ್ಲೆಯ ನೈಯತ್ಯ ಭಾಗದ ತುದಿ ಮತ್ತು ದಕ್ಷಿಣ ಕನ್ನಡ 
ಜಿಲ್ಲೆಯ ವಾಯುವ್ಯ ತುದಿ. 
4. ಬಾರಕೂರು ರಾಜ್ಯ: ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತರಾರ್ಧ. 
5. ಮಂಗಳೂರು ರಾಜ್ಯ: ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣಾರ್ಧ 
6. ಕಳಸ- ಕಾರ್ಕಳ ರಾಜ್ಯ: ಕಾರ್ಕಳ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಭಾಗ 
ಚಿಕ್ಕಮಗಳೂರು ಜಿಲ್ಲೆಯ ಕಳಸ 
7. ಆರಗ ರಾಜ್ಯ ಶಿವಮೊಗ್ಗ ಜಿಲ್ಲೆಯ, ಶಿಕಾರಿಪುರ, ನಗರ, ತೀರ್ಥಹಳ್ಳಿ ಮತ್ತು ಸೊರಬ 
ತಾಲ್ಲೂಕುಗಳು ಮತ್ತು ಚಿಕ್ಕಮಗಳೂರು ಜಿಲ್ಲಯ ಕೊಪ್ಪ ತಾಲ್ಲೂಕು. 


$ 
ಮತ್ತು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಮತ್ತು ಸಾಗರ ತಾಲ್ಲೂಕುಗಳ ಭಾಗಗಳು. 


8. ಚಂದಗುತ್ತಿ ಅಥವಾ ಗುತ್ತಿ ರಾಜ್ಯ: ಉತ್ತರ ಕನ್ನಡ ಜಿಲ್ಲೆಯ ಸಿದ್ಧಾಪುರ ತಾಲ್ಲೂಕು 


9. ಹಸ್ತಿನಾವತಿ ವಳಿತ: ಬಳ್ಳಾರಿ ಜಿಲ್ಲೆ. 
10. ಹೊಯ್ದಣ ರಾಜ್ಯ ಅಥವಾ ಹೊಯ್ದಳ ನಾಡು ಅಥವಾ ಹೊಯಣದೇಶ: 
ವಿಜಯನಗರದ ಸ್ಥಾಪನೆಗೆ ಮೊದಲು ಹೊಯ್ದಳರ ಆಳ್ಗಿಕೆಯಲ್ಲಿದ್ದ ಕರ್ನಾಟಕದ ಮತ್ತು 


ಮದರಾಸು ರಾಜ್ಯದ ಭಾಗಗಳು. 


81 


. ಯಕ್ಕಟಿ ಸೀಮೆ: ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲ್ಲೂಕು ಮತ್ತು ಚಿತ್ರದುರ್ಗ 


ಜಿಲ್ಲೆಯ ಹೊಳಲ್ಕೆರೆ ತಾಲ್ಲೂಕು. 


. ಕೊಟೂರ ಚಾವಡಿ: ಚಿತ್ರದುರ್ಗ ಜಿಲ್ಲೆಯ ದಾವಣಗೆರೆ ಮತ್ತು ಹರಿಹರ 


ತಾಲ್ಲೂಕುಗಳು. 


. ವಸುಧಾರೆಯ ಸೀಮೆ: ಚಿಕ್ಕಮಗಳೂರು ತಾಲ್ಲೂಕು ಮತ್ತು ಜಿಲ್ಲೆ. 
. ಪೆನುಗೊಂಡ ರಾಜ್ಯ; ತುಮಕೂರು ಜಿಲ್ಲೆಯ ಸಿರಾ ಮತ್ತು ಪಾವಗಡ ತಾಲ್ಲೂಕುಗಳು. 


ಕೋಲಾರ ಜಿಲ್ಲೆಯ ಬಾಗೇಪಲ್ಲಿ ತಾಲ್ಲೂಕು ಮತ್ತು ಆಂಧ್ರ ಪ್ರದೇಶದ ಅನಂತಪುರ 
ಜಿಲ್ಲೆಯ ಭಾಗಗಳು (ಪೆನುಗೊಂಡ ತಾಲ್ಲೂಕು ಸೇರಿ) 


. ಹೊನ್ನಾವಳಿ ಸೀಮೆ: ತುಮಕೂರು ಜಿಲ್ಲೆಯ ತಿಪಟೂರು ತಾಲ್ಲೂಕು ಮತ್ತು ಹಾಸನ 


ಜಿಲ್ಲೆಯ ಅರಸೀಕೆರೆ ತಾಲ್ಲೂಕು. 


. ಹಾಸನ ಸೀಮೆ: ಹಾಸನ ಜಿಲ್ಲೆ. 


. ಸಾದಲಿಯ ರಾಜ್ನ: ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟ 


) “ಟಬ 


ತಾಲ್ಲೂಕುಗಳು. 


. ಮುಳುವಾಯ ಅಥವಾ ಮುಳಬಾಗಿಲು ರಾಜ್ಯ: ಕೋಲಾರ ಜಿಲ್ಲೆಯ ಮುಳಬಾಗಿಲು 


ತಾಲ್ಲೂಕು ಮತ್ತು ಬೆಂಗಳೂರು ಜಿಲ್ಲೆಯ ಹೊಸಕೋಟೆ ಮತ್ತು ಆನೇಕಲ್ಲು 


ತಾಲ್ಲೂಕುಗಳು. 


. ನಲ್ಲೂರ ರಾಜ; ಬೆಂಗಳೂರು ಜಿಲ್ಲೆಯ ಹೊಸಕೋಟೆ ಮತ್ತು ಬೆಂಗಳೂರು 


p) 
ತಾಲ್ಲೂಕುಗಳು. 


20. ಚನ್ನಪಟ್ಟಣ ರಾಜ್ಯ: ಬೆಂಗಳೂರು ಮತ್ತು ಮಂಡ್ಯ ಜಿಲ್ಲೆಗಳು 


21. 


ಅರುಳಹಾಳ ರಾಜ್ಯ: ಬೆಂಗಳೂರು ಜಿಲ್ಲೆಯ ಕಾನಕಾನಹಳ್ಳಿ ತಾಲ್ಲೂಕು. 


22. ಚಂ೦ಗನಾಡು: ಹಾಸನ ಜಿಲ್ಲೆಯ ಅರಕಲಗೂಡು ತಾಲ್ಲೂಕು ಮತ್ತು ಮೈಸೂರು ಜಿಲ್ಲೆಯ 


23 


ಹುಣಸೂರು ತಾಲ್ಲೂಕು. 
ಕೋಟೆ ಸೀಮೆ: ಮಯಸೂರು ಜಿಲ್ಲೆಯ ಹುಣಸೂರು ಮತ್ತು ಹೆಗ್ಗಡದೇವನ ಕೋಟೆ 


ತಾಲ್ಲೂಕುಗಳು. 


24.ತೆರಕಣಾಂಬಿ ರಾಜ್ಯ; ಮೈಸೂರು ಜಿಲ್ಲೆಯ ಗುಂಡ್ಲುಪೇಟೆ ತಾಲ್ಲೂಕು. 


82 


ಚಿತ್ರದುರ್ಗ ಪಾಳಯಗಾರರ ಆಡಳಿತ ವಿಭಾಗಗಳು ಅಂಕಸಮುದನಾಡು"” ಅಣಜಿಸ್ಥಳ'! 
ಕುರುಬರಹಳ್ಳಿ ಸ್ಥಳ" ನುಲಿಯನೂರು ಸ್ಥಳ" ಕಾಲುವಳಿ ಲಿಂಗದಹಳ್ಳಿ ಸೀಮೆ'"* ಕೊಡಗನೂರು 
ಸೀಮೆ" ಗುಂಟನೂರು ಸೀಮೆ'* ಜಗಳೂರು ಸೀಮೆ*' ದೊಡ್ಡೇರಿ ಸೀಮೆ" ಎಕ್ಕಟೇಯ ಉಳಿತ"” 
ಗೋಷಿಕೆರೆ ನಾಡು” ಜಯಕಾರ ರಾಮಪಯನ ಮಾಗಣಿ”' ಇತ್ಯಾದಿ. ಬಿಜ್ಞಾವರದ ನಾಡಪ್ರಭುಗಳ 
ಆಡಳಿತ ವಿಭಾಗಗಳಲ್ಲಿ ಸೀಮೆಗಳು ವಿಭೂತಿಪುರ ಸೀಮೆ," ರತ್ನಗಿರಿ ಸೀಮೆ," ಹೆಂಜರ ಸೀಮೆ, 
ದೇವನಸಿಂಹ ಸೀಮೆ, ನಿಡುಗಲ್ಲು ಸೀಮೆ,5*" ಕೊರಟಗೆರೆ ಸೀಮೆ,” ಬರಗೂರು ಸೀಮೆ, 


ಇತ್ಯಾದಿ. 


ಸಂತೆಬೆನ್ನೂರು ಪಾಳೆಯಗಾರರ ಆಡಳಿತ ವಿಭಾಗಗಳು, ಸಂತೆಬೆನ್ನೂರು ಸೀಮೆ, 
ಬಸವಪಟ್ಟಣ ಸೀಮೆ, ಬಾಣಾವರ ಸೀಮೆ, ಕಡೂರು ಸೀಮೆ, ಕಾತೂರು ಸೀಮೆ, ಹೊಳಲ್ವೆರೆ ಸೀಮೆ, 
ಬಾಗೂರು ಸೀಮೆ, ಗರಡುನಗಿರಿ ಸೀಮೆ, ಶಿವಮೊಗ್ಗ ಸೀಮೆ, ಅಜ್ಜಂಪುರ ಸೀಮೆ, ಲಕ್ಕವಳ್ಳಿ ಸೀಮೆ, 
ಹೊಳಹೊನ್ನೂರು ಸೀಮೆ, ಹಾರನಹಳ್ಳಿ ಸೀಮೆ ಏಲಗಟಿ ಸೀಮೆ” ಬೆಂಡುಗೆ ಸೀಮೆ, ಹೊಸದುರ್ಗ 
ಸೀಮೆ, ರಟ್ಟೇನಹಳ್ಳಿ ಸೀಮೆ, ಯಡತೊರೆ ಸೀಮೆ, ಮಹದೇವಪುರ ಸೀಮೆ, ಗಾಜನೂರು ಸೀಮೆ, 
ಆಯನೂರು ಸೀಮೆ", ಮದಕರಿ ಸೀಮೆ"' ಇತ್ಯಾದಿ. 


ಬಳ್ಳಾರಿ ಪಾಳೆಯಗಾರರ ಆಡಳಿತ ವಿಭಾಗಗಳಲ್ಲಿ ಸೀಮೆಗಳು ಕೊಟ್ಟೂರು ಸೀಮೆ”, 
ಬಳ್ಳಾರಿ ಸೀಮೆ", ಕುಂಟೆನೂರು ಸೀಮೆ", ಬ್ರಾಹ್ಮಣ ಚಿತಡಗಿಯ ಸೀಮೆ", ಕುರುಗೋಡು 
ಸೀಮೆ, ಸಿರಗುಪ್ಪ ಸೀಮೆ, ಯಳಪಿಯ ಸೀಮೆ, ಇತ್ಯಾದಿ. 


ಹರತಿ ಪಾಳೆಯಗಾರರ ಆಡಳಿತ ವಿಭಾಗಗಳು, ಹರತಿ ಸೀಮೆ, ಹಿರಿಯಕೆರೆ ಸೀಮೆ", 
ದೊಡ್ಡೇರಿ ಸೀಮೆ", ದೇವನನೆರೆಹದ ಸೀಮೆ'”, ಹಿರಿಯೂರು ಸೀಮೆ'”, ನಿಡುಗಲ್ಲು ಸೀಮೆ”, 


ಇತ್ಯಾದಿ. 


ಸುಗುಟೂರು ಪ್ರಭುಗಳ ಆಡಳಿತ ವಿಭಾಗಗಳು, ಸುಗುಟೂರು ಸೀಮೆ, ಹೊಸಕೋಟೆ 
ಸೀಮೆ, ಕೋಳಾಲ ಸೀಮೆ, ಮುಳುಭೂಮಿ ಸೀಮೆ, ಬಿಳಗೊಂಡನಹಳ್ಳಿ ಸೀಮೆ, ಹಾಗೂ 
ಸಮೇತನಹಳ್ಳಿ ವಳಿತ ಆನೇಕಲ್‌ ಸೀಮೆ. ವಳಿತ ಎಂಬ ವಳಿತ ಘಟಕಗಳೆಂದರೆ, ಸ್ಥಳದ 
ಸಮನಾಂತರದಲ್ಲಿ ಪಟ್ಟಡಿ ಎಂಬುವುದು ಬಳಕೆಯಾಗಿರುವುದು ಒಂದು ವಿಶೇಷ ಸಂಗತಿಯಗಿದೆ. 
ಕೋತನೂರು ಪಟ್ಟಡಿ, ಹುಲೂರು ಪಟ್ಟಡಿ, ಹೊಳಲಿ ಪಟ್ಟಡಿಗಳ ಜೊತೆಗೆ ನೆಲವಾಗಿಲ ಸ್ಥಳ, 
ಕೋತನೂರು ಸ್ಥಳ, ಅತ್ತಿ ಬೆಲೆ ಸ್ಥಳಗಳು ಕಂಡುಬರುತ್ತವೆ. 


83 


ವಿಜಯನಗರ ಕಾಲದ ತುಮಕೂರು ಜಿಲ್ಲೆಯ ಆಡಳಿತ ವಿಭಾಗಗಳಲ್ಲಿ ಸಿಮೆಗಳು, 
ತುಮಕೂರು ಸೀಮೆ'”, ರಾಮನಾಯ್ದನ ಸೀಮೆ", ಗೂಳೂರು ಸೀಮೆ'”, ಸಿದ್ಧಾಪುರ ಸೀಮೆ”, 
ಕೋಳಾಲ ಸೀಮೆ, ಬಿದರೆ ಸೀಮೆ", ಬೂದಿಹಾಳು ಸೀಮೆ? ಹುಳಿಯೂರು ಸೀಮೆ", ಕಂದಿಕೆರೆ 
ಸೀಮೆ", ರತ್ನಗಿರಿ ಸೀಮೆ", ಕೊರಟಗೆರೆ ಸೀಮೆ, ಕುಳಗುಣ ಸೀಮೆ*', ಶೆಟ್ಟೀಕೆರೆ ಸೀಮೆ. 


ವಿಜಯನಗರ ಕಾಲದ ಬೆಂಗಳೂರು ಜಿಲ್ಲೆಯ ಆಡಳಿತ ವಿಭಾಗಗಳು ಸೋಲೂರು ಸೀಮೆ, 
ಹಣಬೆಯ ಸೀಮೆ, ನೆಲಮಂಗಲ ಸೀಮೆ, ಹೊಸಕೋಟೆ ಸೀಮೆ, ಗೂಳೂರು ಸೀಮೆ, ನೆಲವಾಗಿಲ 
ಸೀಮೆ, ತಿಪ್ಪೂರು ಸೀಮೆ, ಕೋಡಂಬಳ್ಳಿ ಸೀಮೆ, ನಂತರ ಅತ್ತಿಬೆಲೆ ಸ್ಥಳ, ಕಲೆಯದ ಸ್ಥಳ, 
ಕೂಡಲೂರ ಸ್ಥಳ, ಬಾಣವಾಡಿ ಸ್ಥಳ, ಹಲಸೂರು ಸ್ಥಳ, ಹೊಂಗನೂರು ಸ್ಥಳ, ಅಂಣಿಗನಹಳ್ಳಿ 
ಸ್ಥಳಗಳ ಜೊತೆಗೆ ಕೋತನೂರು ಪಟ್ಟಡಿ, ಹುಲೂರು ಪಟ್ಟಡಿ, ಹೊಳಲಿ ಪಟ್ಟಡಿ್‌ ಇತ್ಯಾದಿ. 


ವಿಜಯನಗರ ಕಾಲದ ಮಂಡ್ಯ ಜಿಲ್ಲೆ ಆಡಳಿತ ವಿಭಾಗಗಳು ಕುರುವಂಕನಾಡು, 
ತಲಕಾಡುನಾಡು, ಕೆಳಲೆನಾಡು, ಮದರನಾಡುಗಳಂದರೆ ನಾಡಿಗೆ ಪರ್ಯಾಯವಾಗಿ ಸೀಮೆ ಎಂಬ 
ಪ್ರಾಂತ್ಯವನ್ನು ಹೊಂದಿವೆ. ಮಂಡ್ಯ ಜಿಲ್ಲೆಯ ಶಾಸನಗಳಲ್ಲಿ ಹಲವಾರು ಸೀಮೆಗಳಿವೆ. ಅವುಗಳೆಂದರೆ, 
ಶ್ರೀರಂಗಪಟ್ಟ ಸೀಮೆ, ಕನ್ನಂಬಾಡಿ ಸೀಮೆ, ಮದ್ದೂರು ಸೀಮೆ, ಕೊಪ್ಪದ ಸೀಮೆ, ಬೆಳ್ಳೂರು ಸೀಮೆ, 


ಸಿಂಧಘಟ್ಟ ಸೀಮೆ, ಇವುಗಳೂಂದಿಗೆ ಮದ್ದೂರು ಸ್ಥಳ, ಆರಣಿಯ ಸ್ಥಳ, ಅರಸನಕೆರೆ ಸ್ಥಳ, 


ದೇವಾಲಪುರ ಸ್ಥಳ, ಧನಗೂರು ಸ್ಥಳ, ಕಿರಗನೂರು ಸ್ಥಳ, ಕುಂದೂರು ಸ್ಥಳ, ಸಿಂಧಘಟ್ಟ ಸ್ಥಳ, 


ನಾಗಮಂಗಲ ಸ್ಥಳ, ಇತ್ಯಾದಿ.” 


ವಿಜಯನಗರ ಕಾಲದಲ್ಲಿನ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ತಮ್ಮ ಆಡಳಿತದ 
ಅನುಕೂಲಕ್ಕಾಗಿ ರಾಜ್ಯ ದೇಶ ವೆಂಠೆ, ನಾಡು, ಸೀಮೆ, ಸ್ಥಳ, ಗ್ರಾಮ ಎಂಬುದಾಗಿ ವಿಭಜನೆ ಮಾಡಿ 
ಆಡಳಿತವನ್ನು ನಿರ್ವಹಿಸುತ್ತಿದ್ದರು. ನಾಡುಗಲಲ್ಲಿ ನಾಡಗೌಡ ಅದೇ ರೀತಿ ಗ್ರಾಮಗಳಲ್ಲಿ 
ಗೌಡನೊಂದಿಗೆ ಆಯಗಾರರ ಸಹಾಯದಿಂದ ಆಡಳಿತವನ್ನು ಮಾಡಲಾಗುತ್ತಿತ್ತು ಗ್ರಾಮವು 
ಆಡಳಿತದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿರುತ್ತಿತ್ತು. 


3.8 ನ್ಯಾಯಾಡಳಿತ 
ಪ್ರಾಚೀನ ಭಾರತದ ಕಾನೂನು ಗಂಥಗಳಾದ ವಿಜ್ಞಾನೇಶ್ವರನ "ಮಿತಾಕ್ಷರ ಸಂಹಿತೆ” ಕೈಟಿಲ್ಯನ 


ಅರ್ಥಶಾಸ್ತ್ರ, ಮನಸ್ಮತಿ, ಯಜ್ಞಾವಲ್ಯ ಇವರ ಗಂಥಗಳು ಭಾರತದ ಮೇಲೆ ಪ್ರಭಾವವನ್ನು ಬೀರಿದೆ. 
ವಿವಾಧವನ್ನು ಅಥವಾ ಸಮಸ್ಯೆಯನ್ನು ನ್ಯಾಯೋಚಿತವಾಗಿ, ನಿಷಕ್ಷಪಾತವಾಗಿ, ನೀತಿಯುಕ್ತವಾಗಿ 


84 


ಬಗೆಹರಿಸುವ ಪ್ರಕ್ರಿಯೆಯೇ ನ್ಯಾಯಾಡಳಿತವಾಗಿದೆ.”' ವಿಜಯನಗರ ಕಾಲದ ಕನ್ನಡ ಪ್ರದೇಶದ 
ನಾಯಕ ಮನೆತನಗಳು ವಿಜಯನಗರ ನ್ಯಾಯಾಡಳಿತವನ್ನು ಮುಂದುವರೆಸಿಕೊಂಡು ಹೋಗಿದ್ದಾರೆ. 
ರಾಜನು ನ್ಯಾಯಾಂಗದ ಮುಖ್ಯ ಅಧಿಕಾರಿಯಾಗಿದ್ದು ರಾಜನ ತೀರ್ಮಾನವೇ ಅಂತಿಮ 
ತೀರ್ಮಾನವಾಗಿತ್ತು. ಕನ್ನಡ ಪ್ರದೇಶದ ನಾಯಕ ಮನೆತನಗಳ ನ್ಯಾಯಾಡಳಿತವನ್ನು ತಿಳಿಯಲು 
ಅವರಿಗೆ ಸಂಬಂಧಿಸಿದ, ಶಾಸನಗಳು, ದಾಖಲೆಗಳು, ಕಾಗದ ಪತ್ರ ಕಡತಗಳಿಂದ, ನ್ಯಾಯಾ 
ತೀರ್ಮಾನ ಮಾಡಿರುವ ಮಾಹಿತಿ ಲಭ್ಯವಾಗುತ್ತದೆ. ಪ್ರಮುಖವಾಗಿ ಗ್ರಾಮಾಡಳಿತದಲ್ಲಿರುವ 
ಆಯಗಾರರು ಹೆಚ್ಚಿನ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಿರುತ್ತಾರೆ. ವ್ಯಾಜ್ಯಗಳು ಬಗೆಹರಿಯದೆ 
ಇದ್ದಾಗ ಮಾತ್ರ ಅಂತಿಮವಾಗಿ ರಾಜನ ಬಳಿ ಹೋಗುತ್ತಿದ್ದರು. 


ನ್ಯಾಯಾಡಳಿತದ ಪ್ರಮುಖ ವ್ಯಾಜ್ಯಗಳಂದರೆ, ಜನಸಮುದಾಯಗಳು ಕುಲಸಂಬಂಧಿ 
ವ್ಯಾಜ್ಯಗಳು, ವಲಸೆಗೆ ಸಂಬಂದಿಸಿದಂತೆ, ಗೌಡಿಕೆಗೆ ಸಂಬಂದಿಸಿದಂತೆ, ಸಾಗಿತಂದ ದೇವರುಗಳಿಗೆ 
ಸಂಬಂಧಿಸಿದಂತೆ, ಕುಲಾಚಾರಗಳಿಗೆ ಸಂಬಂಧಿಸಿದಂತೆ, ಹೊಸವಾಸದ ನೆಲೆಗಳಿಗೆ 
ಸಂಬಂದಿಸಿದಂತೆ, ಸ್ಥಳದ ಒಡೆತನದ ಹಕ್ಕಿಗೆ ಸಂಬಂಧಿಸಿದಂತೆ, ಪೂಜಾರಿಕೆಗೆ ಸಂಬಂದಿಸಿದಂತೆ 
ಇನ್ನೂ ಹಲವಾರು ವಿಷಯಗಳಲ್ಲಿ ಸಮಸ್ಯೆ ಉಂಟಾದಾಗ ನ್ಯಾಯಾತೀರ್ಮಾನ ಮಾಡಲಾಗುತ್ತಿತ್ತು. 
ಗ್ರಾಮಗಳಲ್ಲಿ  ನ್ಯಾಯಾತೀರ್ಮಾನವನ್ನು ಮಾಡುವ ಸ್ಥಳಗಳೆಂದರೆ ಪ್ರಮುಖವಾಗಿ 
ಅರಳೀಮರದಕಟ್ಟೆ, ಅಯ್ಯನವರ ಚಾವಡಿ, ಪಂಚಾಯಿತಿಕಟ್ಟೆ, ದೇವಾಲಯಗಳು ಪ್ರಮುಖ 
ಸ್ಥಳಗಳಾಗಿದ್ದವು. ಇಲ್ಲಿ ಬಗೆಹರಿಯದ ವ್ಯಾಜ್ಯಗಳು ರಾಜ್ಯದ ರಾಜಧಾನಿಯಲ್ಲಿ ರಾಜ ಮತ್ತು ಅವನ 
ಸಲಹಾ ಮಂಡಳಿಯಲ್ಲಿ ಅಂತಿಮ ತೀರ್ಮಾನವಾಗುತ್ತಿತ್ತು””. ರಾಜನು ನಿಶಪಕ್ಷಪಾತವಾಗಿ ನ್ಯಾಯ 
ತೀರ್ಮಾನ ಮಾಡುತ್ತಿದ್ದನು. ಅಪರಾಧ ಪ್ರಕರಣಕ್ಕೆ ಅನುಗುಣವಾಗಿ ಶಿಕ್ಷೆಗಳನ್ನು ವಧಿಸುತ್ತಿದ್ದರು. 
ಚಿಕ್ಕಪುಟ್ಟ ತಪ್ಪು ಮಾಡಿದವರಿಗೆ ದಂಡವನ್ನು ಹಣದ ರೂಪದಲ್ಲಿ ಪಡೆಯುತ್ತಿದ್ದರು. ಕೆಲವು 
ತಪ್ಪುಗಳನ್ನು ಮಾಡಿದವರಿಗೆ ಒಂದರಿಂದ ಮೂರು ತಿಂಗಳ ಕಾಲ ಸೆರೆಮನೆಗೆ ಹಾಕಲಾಗುತ್ತಿತ್ತು. 
ಗ್ರಾಮಕ್ಕೆ ಚಾವಡಿ ಇದ್ದು ಅದರ ಒಂದು ಕೋಣೆಯಲ್ಲಿ ಅಪರಾಧಿಗಳನ್ನು ಕೂಡಿ ಹಾಕುತ್ತಿದ್ದರು. 
ಕಳ್ಳತನ ಮಾಡಿದವರಿಗೆ ತಲೆ ಬೋಳಿಸಿ ಕತ್ತೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡುತ್ತಿದ್ದರು. 
ದೇವರ ಮತ್ತು ಊರಿನ ಕೆಲಸಗಳಿಗೆ ವ್ಯತಿರಿಕ್ತವಾಗಿ ನಡೆದುಕೊಂಡರೆ ಅವರಿಗೆ ಎರಡು ಹೊನ್ನು 
ದಂಡ ಇಲ್ಲವೆ ಊರಿಂದ ಬಹಿಷ್ಕಾರ ಮಾಡುತ್ತಿದ್ದರು. ರಾಜಾಜ್ಞೆ ಮೀರಿ ನಡೆದವರಿಗೆ 
ಮರಣದಂಡನೆ ವಿಧಿಸಲಾಗುತ್ತಿತ್ತು. ನೇಣುಗಂಬಕ್ಕೇರಿಸುವ ಸ್ಥಳದಲ್ಲಿ ಸೇನಾಪತಿ ಮತ್ತು ಐದು ಜನ 
ಸೈನಿಕರು ಬಿಟ್ಟು ಬೇರೆ ಯಾರು ಅಲ್ಲಿ ಸುಳಿಯುವಂತಿರಲಿಲ್ಲ”. 


85 


ಚಿತ್ರದುರ್ಗ ಪಾಳೆಯಗಾರರು ತಮ್ಮ ರಾಜ್ಯದಲ್ಲಿ ಗ್ರಾಮಗಳಲ್ಲಿ ತೀರ್ಮಾನವಾಗದ 
ವ್ಯಾಜ್ಯಗಳನ್ನು ರಾಜಧಾನಿಯಾದ ಮೇಲುದುರ್ಗದ (ಬೆಟ್ಟದ ಮೇಲಿದ್ದ) ರಾಜದ ದರ್ಬಾರು 
ಅಥವಾ ನ್ಯಾಯಾಲಯವನ್ನು "ಮಹಾರಾಜಶ್ರೀ ಹುಜೂರು' ಅಥವಾ ಹುಜೂರು ಎನ್ನಲಾಗುತ್ತಿತ್ತು. 
ವ್ಯಾಜ್ಯಗಾರರು ತಮ್ಮ ತಮ್ಮ ದೂರು ಮನವಿಗಳನ್ನು ಮೇಲುದುರ್ಗದ ಚಾವಡಿ ಅಥವಾ ಅರಮನೆ 
ಕಛೇರಿಯಲ್ಲಿ ದಾಖಲಿಸುತ್ತಿದ್ದರು. ಗ್ರಾಮ ಮಟ್ಟದಲ್ಲಿ, ದೇವಾಲಯ, ಅಯ್ಯನವರ ಚಾವಡಿ, 
ಪಂಚಾಯಿತಿ ಕಟ್ಟೆ ಅರಳೀಮರದ ಕಟ್ಟೆ ನ್ಯಾಯಾ ತೀರ್ಮಾನ ಮಾಡುತ್ತಿದ್ದರು”. ಸಾಕ್ಷಿ 
ಪುರಾವೆಗಳು ಇಲ್ಲದೆ ಇರುವ ವ್ಯಾಜ್ಯಗಳನ್ನು ದಿವ್ಯ (ದೈವ) ಪ್ರಮಾಣವನ್ನು ದೈವದವರು ಊರಿನ 
ಸಮಸ್ಪರಾದ ಗ್ರಾಮ ಮುಖಂಡರು, ದೇವರ ಒಕ್ಕಲು, ಜಾತಿ ಮತ್ತು ಕೇರಿಗಳಿಗೆ ಸೇರಿದ 
ಹಿರಿಯರಿರುತ್ತಿದ್ದರು. ಅದೇ ರೀತಿ ರಾಜನ ಆಸ್ಥಾನ ಅಥವಾ "ಮಹಾರಾಜಶ್ರೀ ಶ್ರೀ ಹೂಜೂರಿನಲ್ಲಿ' 
ನ್ಯಾಯ ತೀರ್ಮಾನ ಸಂದರ್ಭದಲ್ಲಿ ರಾಜನು ನ್ಯಾಯಾಧೀಶನ ಸ್ಥಾನದಲ್ಲಿರುತ್ತಿದ್ದ ರಾಜನಿಗೆ 
ಸಹಾಯಕರಾಗಿ ಪ್ರಧಾನರು. ದಳವಾಯಿಗಳು, ಕುಮಾರರು, ಅಳಿಯಂದಿರು, ಮೈದುನರು, 
ಪಾರುಪತ್ತೆಗಾರರು (ಅರಮನೆಗೆ ಸಂಬಂಧಿಸಿದ ಕರ್ತವ್ಯಗಳನ್ನು ನಿರ್ವಹಿಸುವ ಅಧಿಕಾರಿಗಳು) 
ಗುರಿಕಾರರು (ಸೇನ ನಾಯಕರು/ಮುಂದಾಳುಗಳು) ಊಳಿಗದವರು (ಅರಮನೆಯ ಪ್ರಮುಖ 
ನೌಕರರು) ಸಾಮಾಜಿಕರು (ಸಭಾಸದರು) ಸಮಸ್ತರು (ಗ್ರಾಮದ ಅಥವಾ ಕುಲದ ಹಿರಿಯೂರು) 
ಮುಂತಾದರು ಹಾಜಾರಿರುತ್ತಿದ್ದರು. 


ಚಿತ್ರದುರ್ಗ ಪಾಳೆಯಗಾರರು ವಿಧಿಸುತ್ತಿದ್ದ ಶಿಕ್ಲಾಪದ್ಧಶತಿಯು ವಿಜಯನಗರ ಕಾಲದ 
ಶಿಕ್ಷಾಪದ್ಧತಿಯನ್ನು ಹೋಲುತ್ತದೆ. ಸಿವಿಲ್‌ ಮತ್ತು ಕ್ರಿಮಿನಲ್‌ ಅಪರಾದಗಳಿಗೆ ತಕ್ಕಂತೆ 
ಶಿಕ್ಷೆಗಳಿರುತ್ತಿದ್ದರು. ರಾಜದ್ರೋಹ ಮಾಡಿದವರಿಗೆ, ದುರ್ವರ್ತನೆ ತೋರಿದವರಿಗೆ ಕಠಿಣ ಶಿಕ್ಷೆಗಳಾದ 
ಗಡಿಪಾರು, ಕಾಲುಛೇದನ, ಹಲ್ಲುಗಳನ್ನು ಕೀಳಿಸುವುದು, ಗಲ್ಲು ಚಡಾವು, ಮೂಗು ಕೊಯ್ಕಿಸುವುದು, 
ತಲೆಹೊಯ್ಯುವುದು, (ಶಿರಛೇದನ) ಇತ್ಯಾದಿ ಶಿಕ್ಷೆಗಳು ಕ್ರಿಮಿನಲ್‌ ಅಪರಾಧಿಗಳಿಗಾದರೆ, ಸಿವಿಲ್‌ 
ಅಪರಾಧಿಗಳಿಗೆ, ದಂಡವಿಧಿಸುವುದು, ಕ್ಷಮಾದಾನ, ವಾಗ್ದಂಡನೆ (ಬುದ್ದಿ ಕಲಿಸುವುದು). ಇತ್ಯಾದಿ 
ಶಿಕ್ಷೆಗಳಿದ್ದವು. ಈ ಎಲ್ಲಾ ಶಿಕ್ಷೆಗಳು ಏಕವ್ಯಕ್ತಿ ಅಥವಾ ಏಕಮುಖ ಶತೀರ್ಮಾನಗಳಾಗಿರದೆ ಪ್ರಮುಖರ 
ಸಮ್ಮುಖದಲ್ಲಿ ನ್ಯಾಯ ಪಂಚಾಯಿತಿ ವಿಧಾನವನ್ನು ಅನುಸರಿಸಿ ತೀರ್ಮಾನ ನೀಡಲಾಗುತ್ತಿತ್ತು. 


ಶಿಕ್ಷೆಯಾಗಿ ವಿಧಿಸಿದ ದಂಡವನ್ನು ವರಹಗಳ ರೂಪದಲ್ಲಿ ವಸೂಲಿ ಮಾಡುತ್ತಿದ್ದರು”. 


ಚಿತ್ರದುರ್ಗದ ಹುಲ್ಲೂರು ಗ್ರಾಮದ ವೀರಭದ್ರ ದೇವಸ್ಥಾನದ ಹಣವನ್ನು ಪೂಜಾರಿಯು 
ದುರುಪಯೋಗ ಮಾಡಿಕೊಂಡಾಗ ಕ್ರಿಶ. 1609ರಲ್ಲಿ ಕಸ್ತೂರಿ ರಂಗಪ್ಪ ನಾಯಕನು ಅವನಿಗೆ 


86 


ಇಪ್ಪತ್ತನಾಲ್ಕು ಹಣದಂಡವನ್ನು ಹಾಕಿದನು. ನಂತರ ಈ ಹಣವನ್ನು ದೇವರ ಉತ್ಸವ ಹಗೂ 
ನೈವ್ಯಧ್ಯಕ್ಕೆ ಉಪಯೋಗಿಸಲು ಮಲ್ಲಪ್ಪನಿಗೆ ಕೊಟ್ಟನು”. ಕ್ರಿ.ಶ. 1699 ಮಾರ್ಚ್‌ನಲ್ಲಿ ಏಕನಾಥಮ್ಮನ 
ಬಂಡಿಸಿಡಿ ಆಡುವವರಿಗೆ ಕೊಂಡಿ ಚುಚ್ಚುವ ಹಕ್ಕಿನ ವ್ಯಾಜ್ಯವು ಹಳೇಪೈಕದ ರಾಮ ಮತ್ತು 
ಹೆಗ್ಗಡಲೋರ ಗಿರಿಯ ಎಂಬುವರ ಮಧ್ಯ ತಮ್ಮ ತಮ್ಮ ಹಕ್ಕಿಗಾಗಿ ವ್ಯಾಜ್ಯ ನಡೆದಾಗ ಖುದ್ದು 
ಬಿಚ್ಚುಗತ್ತಿ ಭರಮಣ್ಣನಾಯಕನು ರಾಮ ಮತ್ತು ಗಿರಿಯನಿಗೆ ಸಲ್ಲುವ ದೇವರುಗಳನ್ನು ಈ ಕೆಳಗಿನಂತೆ 
ಹಂಚುತ್ತದೆ. ಗಿರಿಯನಿಗೆ, ಏಕನಾಥಮನ ಸಿಡಿ, ಬರಿಗೇರಮ್ಮ ತಿಪ್ಪನಗಟ್ಟಮ್ಮ ಮನೆಯಮ್ಮ 
ಅಂತರಗಟ್ಟಮ್ಮಟ, ಚೀರನಹಳ್ಳಿ ದುರುಗಮ್ಮ ರಾಮನಿಗೆ ಯರಬಳ್ಳಿ ಮಾರಮ್ಮ ಐಯಂಗಲದ 
ಕಲ್ಲುಕುಂಟಮ್ಮ ಹೂವತೊಟ್ಟಿಲ ಮಾರಮ್ಮ ಮತ್ತಮುದದ ಕರಿಯಮ್ಮ ಕಣಿವೆ ಮಾರಮ್ಮ 
ಹೊದಿಗೆರೆ ಸಿದ್ದಪ್ಪ ಈ ನ್ಯಾಯಾ ನಿರ್ಣಯದಂತೆ ಹೆಗ್ಗಡೆಲೋರು ಗಿರಿಯನಿಗೆ ಏಕನಾಥಮ್ಮನ ಸಿಡಿ 
ಸಂದರ್ಬದಲ್ಲಿ ಭಕ್ತರ ಬೆನ್ನಿಗೆ ಕೊಂಡಿಚುಚ್ಚುವ ಹಕ್ಕು ಉಳಿದಂತಾಯಿತು. ಈ ಹಕ್ಕಿನಿಂದ ಆಯಾ 
ದೇವರುಗಳ ಉತ್ಸವ ಸಂದರ್ಭದಲ್ಲಿ ಇವರಿಗೆ ಊರು ಕಾಣಿಕೆ, ಉತ್ತವ ಕಾಣಿಕೆ, ಮುಂತಾದ 
ಮರ್ಯಾದೆಗಳನ್ನು ಪಡೆಯುತ್ತಾರೆ. ಈ ಮೇಲಿನ ವ್ಯಾಜ್ಯದಿಂದ ಪಾಳಯಗಾರರ ಕಾಲದಲ್ಲಿ 
ದೇವತೆಗಳ ಧಾರ್ಮಿಕ ವಿಧಿ ವಿಧಾನಗಳು ಪಾರಂಪರಿಕವಾಗಿ ಬಂದ ಆಚರಣೆಗಳನ್ನು 
ಮುಂದುವರೆಸಿದ್ದಾರೆ. ದುರ್ಗದ ಅಧಿದೇವತೆ ಏಕನಾಥಮ್ಮ (ಏಕನಾಥೇಶ್ವರಿ)ನ ಸಿಡಿಸೇವೆ ಇಂದಿಗೂ 
ವರುಷಕ್ಕೊಮ್ಮೆ ನಡೆಯುತ್ತಿರುತ್ತದೆ. ಆದರೆ ಈ ದೇವತೆಗೆ "ಬಂಡಿಸಿಡಿ' ಸೇವೆ ನಡೆಯುತ್ತಿದ್ದುದನ್ನು 
ಈ ವ್ಯಾಜ್ಯದಲ್ಲಿ ದಾಖಲಿಸಿರುವುದು ಗಮನಾರ್ಹವಾಗಿದೆ”. 


ಯಲಹಂಕ ನಾಡಪುಭುಗಳು ತಮ್ಮ ಕಾಲವಧಿಯಲ್ಲಿ ಅನೇಕ ವ್ಯಾಜ್ಯಗಳಲ್ಲಿ 
ನ್ಯಾಯತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಗ್ರಾಮನ್ಯಾಯಾಲಯ, ನಾಡಸಭೆ ಮತ್ತು ಚಾವಡಿಗಳಲ್ಲಿ 
ನ್ಯಾಯ ನಿರ್ಣಯ ಮಾಡಲಾಗುತ್ತಿತ್ತು. ಗ್ರಾಮಗಳಲ್ಲಿ ಗೌಡನ ಮತ್ತು ಆಯಗಾರರ ಸಮ್ಮುಖದಲ್ಲಿ 
ನ್ಯಾಯತೀರ್ಮಾನ ಮಾಡಲಾಗುತ್ತಿತ್ತು ಇಲ್ಲಿ ತೀರ್ಮಾನವಾಗದ ವ್ಯಾಜ್ಯಗಳನ್ನು ನಾಡಸಭೆಗೆ 
ಕೊಂಡೊಯ್ಯುತ್ತಿದ್ದರು. ಇದರ ಮುಖ್ಯಸ್ಥ ನಾಡಗೌಡನಾಗಿದ್ದು ನಾಡುಗಳಲ್ಲಿ ಹಲವಾರು ಗ್ರಾಮಗಳು 
ಸಮಾವೇಶಗೊಂಡಿರುತ್ತಿದ್ದವು. ಇಲ್ಲಿ ನ್ಯಾಯ ತೀರ್ಮಾನವಾಗದ ವ್ಯಾಜ್ಯಗಳನ್ನು ಚಾವಡಿಗೆ 
ಸ್ಥಳಾಂತರಿಸಲಾಗುತ್ತಿತ್ತು. ಚಾವಡಿ ತೀರ್ಮಾನದ ಕೇಂದ್ರ ಸ್ಥಳವಾಗಿದ್ದು ವ್ಯಾಜ್ಯಗಳಿಗೆ ಇಲ್ಲಿ ಉತ್ತರ 
ದೊರಕುತ್ತಿತ್ತು ಇಮ್ಮಡಿ ಕೆಂಪೇಗೌಡನ ಕಾಲದ ಒಂದು ದೃಷ್ಟಾಂತವನ್ನು ಪ್ರಸ್ತಾಪಿಸುವುದಾದರೆ 
ದ್ಯಾವರು ಸಂಪ್ರದಾಯದ ಕನ್ಯೆಯರಲ್ಲಿ ಕುಲಪರಂಪರೆಯಾಗಿ ಬಂದ ಕಿರಿ ವಯಸ್ಸಿನ ಹೆಣ್ಣು 
ಮಕ್ಕಳರ ಹರಕೆಯ ವಿಧಿಯಲ್ಲಿ ತಮ್ಮ ಕಿರುಬೆರಳನ್ನು ಕತ್ತರಿಸಿಕೊಳ್ಳುವ ಪದ್ಧತಿ ಇತ್ತು. ಇಂಥ 


87 


ದೇಹದಂಡನೆ ಮತ್ತು ಹಿಂಸಾತ್ಮಕ ಹಾಗೂ ಅಮಾನವೀಯ ಪದ್ಧತಿಯನ್ನು ಕೆಂಪೇಗೌಡನು 
ನಿಷೇಧಿಸುವಂತೆ ಆಜ್ಜೆ ಮಾಡಿದನು. ಪರಂಪರಾಗತವಾಗಿ ಬಂದಿರುವ ಆಚರಣೆಗಳನ್ನು 
ನಿಲ್ಲಿಸುವುದು ಅಷ್ಟು ಸುಲಭವಲ್ಲ ಆದರೂ ಇಂತಹ ಆಚರಣೆಗಳನ್ನು ನಿಷೇದಿಸುವುದರೊಂದಿಗೆ 
ಮೌಢ್ಯತೆ ವಿರುದ್ಧ ಧ್ವನಿ ಎತ್ತಿರುವುದಕ್ಕೆ ಈ ಪ್ರಕರಣವೇ ಸಾಕ್ಷಿ". 


ಕೆಳದಿ ಅರಸರ ನ್ಯಾಯಾಡಳಿತವನ್ನು ಕೆಳದಿಯ ಸಮಕಾಲೀನ ಸಾಹಿತ್ಯಾಕಾರಗಳಿಂದ 
ಲಿಂಗಣ್ಣಕವಿಯ ಕೆಳದಿ ನೃಪವಿಜಯ ಮತ್ತು ಬಸವ ರಾಜಕೃತ, ಶಿವತತ್ವ ರತ್ನಾಕರ, ಶಾಸನಗಳ 
ಕಡತಗಳು, ವಿದೇಶಿ ಬರವಣಿಗೆಗಳಲ್ಲಿ ಉಲ್ಲೇಖವಾಗಿವೆ. ಕ್ರಿಶ. 1646ರಲ್ಲಿ ವೀರಭದನಾಯಕನು 
ಮಾಲ್ವೆ ಮಠದಲ್ಲಿ ನಡೆದ ಒಳಜಗಳದಲ್ಲಿ ತೊಂದರೆಯನ್ನು ಬಗೆಹರಿಸಿ ತಪ್ಪಿತಸ್ಥರಿಗೆ ಸರಿಯಾದ 
ಶಿಕ್ಷೆಯಾಗುವಂತೆ ತೀರ್ಪು ನೀಡಿದನು. ಕೂಡ್ಲಿ ಮಠಕ್ಕೆ ಜನರಿಂದ ಸರಿಯಾದ ಗೇಣಿ 
ಬರುತ್ತಿಲ್ಲವೆಂದು ಮಠದ ಪಾರುಪತ್ಯಗಾರನು ಮಾಲ್ವ ಮಠದಲ್ಲಿ ನಡೆದ ಒಳಜಗಳದಲ್ಲಿ 
ತೊಂದರೆಯನ್ನು ಬಗೆಹರಿಸಿ ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆಯಾಗುವಂತೆ ತೀರ್ಪುನೀಡಿದನು””. 
ಕೂಡ್ಲಿ ಮಠಕ್ಕೆ ಜನರಿಂದ ಸರಿಯಾದ ಗೇಣಿ ಬರುತ್ತಿಲ್ಲವೆಂದು ಮಠದ ಪಾರು ಪತ್ಯೆಗಾರನು 
ಶಿವಪುನಾಯಕನಲ್ಲಿ ಪ್ರಾರ್ಥಿಸಿಕೊಂಡಾಗ ಶಿವಪುನಾಯಕನು ನ್ಯಾಯಾ ತೀರ್ಮಾನ ಮಾಡಿ 
ಸಮಸ್ಯೆಯನ್ನು ನಿವಾರಿಸಿದನು”.  ಹಾಗಲವಾಡಿಯ ಇಮ್ಮಡಿ ಮುದಿಯಪ್ಪನಾಯಕನು 
ಅಪರಾಧಿಗಳಿಗೆ ಶಿಕ್ಷೆಯ ಜೊತೆಗೆ ಊಟಕ್ಕೆ ದಪ್ಪಕ್ಕಿ ಅನ್ನ ಎಮ್ಮೆ ಮೊಸರು, ಹಾಸಿಗೆ ಹೊದಿಕೆಗಳಿಗಾಗಿ 
ಎರಡು ಕಂಬಳಿಗಳು ಕೊಡುವಂತೆಯು, ಖೈದಿಗಳ ವಾಯಿದೆ ಮುಗಿದ ಮೇಲೆ ಮಂತ್ರಿಗಳು 
ಅವರನ್ನು ಕರೆದು ಬುದ್ದಿ ಹೇಳಿ ನಂತರ ಬಿಡುಗಡೆ ಮಾಡುವಂತೆ ಆಜ್ಞೆ ಮಾಡಿದನು”". 


ಕ್ರಿಶ. 1593 ರಲ್ಲಿ ಮತ್ತೋಡಿನ ಕ್ಷೌರಿಕರು ತಾವುಕಟ್ಟಬೇಕಾಗಿದ್ದ 1000 ವರಹ ವ್ಯಕ್ತಿ ತೆರಿಗೆ 
ಬಾಕಿಯನ್ನು ಮನ್ನಾ ಮಾಡುವಂತೆ ಮತ್ತು ಮುಂದೆಯು ತೆರಿಗೆ ವಿನಾಯಿತಿ ನೀಡಬೇಕಾಗಿ 
ರಾಜನಲ್ಲಿ ನ್ಯಾಯತೀರ್ಮಾನಕ್ಕಾಗಿ ನಾಯಕನು ತನ್ನ ವಿವಾಹದ ಶುಭಸಂದರ್ಭದ ಸಂತೋಷದಲ್ಲಿ 
ಕೌರಿಕರ ಮನವಿಯನ್ನು ಪರಿಗಣಿಸಿ ತೆರಿಗೆಯನ್ನು ಮನ್ನ ಮಾಡಿ ಶಾಸನ ಹೊರಡಿಸಿದನು”. 


ಹರಪ್ಪನಹಳ್ಳಿ ಪಾಳೆಯಗಾರರ ರಾಣಿಯಾದ ಹರಿಯಮ್ಮಾಜಿಯ (1717-1721) ಕಾಲದಲ್ಲಿ 
ಕುಂಚೂರು ಗ್ರಾಮದ ದಳವಾಯಿ ಬಸವನು ಹರಪ್ಪನಹಳ್ಳಿಯ ಹೊಳಲು ಕೋಟೆಯಿಂದ ಒಂದು 
ತುಕಡಿ ಸೇನೆಯ ನೆರವಿನಿಂದ ಕಾಯುತ್ತಿದ್ದನು. ಒಮ್ಮೆ ಹೊಳಲು ಬ್ರಾಹ್ನಣರಿಗೂ ಬಸವ 
ದಳವಾಯಿಗೂ ಜಗಳವಾಗಿ ನಾಲ್ಕು ಜನ ಬ್ರಾಹ್ಮಣರು ಸಾವನ್ನಪ್ಪಿದರು. ನಂತರ ಹೊಳಲಿನ 
ಬ್ರಾಹ್ಮಣರು ಹರಪ್ಪನಹಳ್ಳಿಗೆ ಆಗಮಿಸಿ ರಾಣಿ ಹರಿಯಮ್ಮಾಜಿಗೆ ದೂರು ಸಲ್ಲಿಸಿದಾಗ ದಳವಾಯಿ 


88 


ಬಸವನನ್ನು ಆಗಮಿಸುವಂತೆ ಸೈನಿಕರಿಂದ ಹೇಳಿಕಳಿಸಿದಳು ಆಗ ಹರಿಯಮ್ಮಾಜಿ ಸ್ತೀ ಎಂಬ 
ಉದಾಸೀನತೆಯಿಂದ ರಾಣಿಯ ಆಜ್ಞೆಯನ್ನು ತಿರಸ್ಕರಿಸಿದಾಗ ಸ್ವತಃ ರಾಣಿಯೆ ಹೊಳಲು ಕೋಟೆಗೆ 
ಒಂದು ದಳವಾಯಿ ಬಸವನ ಜೊತೆ ಕತ್ತಿಕಾಳಗ ಮಾಡಿ ಅವನನ್ನು ಸಂಹರಿಸಿದನು. ನಂತರ 
ದಳವಾಯಿ ಬಸವನ ಹೆಂಡತಿಯಾದ ಗಂಗವ್ನಳಿಗೆ ಒಂಭತ್ತು ಎಕರೆ ಹೊಲ ಒಂದು ಎಕರೆ ತೋಟ 
ಕೊಟ್ಟಳು. ಹೀಗೆ ರಾಣಿಯು ನ್ಯಾಯಾಕ್ಕಾಗಿ ತನ್ನ ದಳವಾಯಿಯನ್ನೇ ಕಳೆದುಕೊಂಡು ಬ್ರಾಹ್ಮಣರಿಗೆ 
ನ್ಯಾಯನೀಡಿದಳು”"”. 


ಹಾಲೇರಿ ಅರಸರು ಕ್ರಿ.ಶ. 1586 ರಿಂದ ಕ್ರಿ.ಶ. 1834ರವರೆಗೆ ಕೊಡಗನ್ನು ಆಳಿದ ದೊರೆಗಳು 
ಇವರಾಗಿದ್ದು, ಹಾಲೇರಿ ಅರಸ ಎರಡನೇ ಲಿಂಗರಾಜೇಂದ್ರ ಒಡೆಯನು ನ್ಯಾಯತೀರ್ಮಾನ 
ಮಾಡಿದ ಪ್ರಕರಣ ಒಂದು ಗಮನರ್ಹವಾಗಿದೆ. ಮದುವೆ ಆದ ಹೆಂಗಸು ವ್ಯಭಿಚಾರ 
ಮಾಡಿರುವುದಕ್ಕೆ ಸಂಬಂಧಿಸಿದ ಪ್ರಕರಣವಿದು. ನಾಲ್ಕುನಾಡು ಅರಮನೆ ತೈನಾತಿ ಮೊಂಣಯ್ಯ 
ಎಂಬುವವನು ತನ್ನ ಹೆಂಡತಿಯೊಡನೆ ತುಳುವರ ತಿಮ್ಮ ಎಂಬುವವನು ವ್ಯಭಿಚಾರ ನಡೆಸಿದ 
ಕಾರಣ. ಬಂಧಿಸಿಟ್ಟ ಬಗ್ಗೆ ರಾಜನಲ್ಲಿ ದೂರುಕೊಟ್ಟು ಆ ಹೆಣ್ಣು ತನಗೆ ಬೇಡ ಎಂದು ಬರೆದುಕೊಂಡ. 
ಆಗ ಒಡೆಯನು ಆ ಹೇಣ್ಣು ಯಿರುಳು ತಪ್ಪುವುದಕ್ಕೆ ಕಾರಣವೇನಂತ್ತಾ ಕೇಳಿ ಏಳು ಕೊರಡು 
ಪೆಟ್ಟುಕೊಡು ಇನ್ನೂ ಮುಂದೆ ಹೀಗೆ ಮಾಡದಂತೆ ಎಚ್ಚರ ನೀಡು ಹಾಗೂ ಆ ಹೆಣ್ಣು ನಿನಗೆ 
ಬೇಡವಾದರೆ ಅರಮನೆಯ ತರಕ್ಕೆ ದಾಖಲು ಮಾಡು ಎಂದು ನ್ಯಾಯ ತೀರ್ಮಾನ ಮಾಡಿದನು. 
ಈ ಮೇಲಿನ ಪ್ರಕರಣದಲ್ಲಿ ರಾಜನು ಮೊಂಣ್ಣಯ್ಯ ನಲ್ಲಿಯೂ ತಪ್ಪಿದ್ದಿರಬಹುದು ಎಂದು ಸೂಚನೆ 
ಕೊಟ್ಟಿದ್ದಾನೆ. ಮತ್ತು ಬಾಳು ತಪ್ಪಿದ್ದ ಹೆಣ್ಣಿಗೆ ಅರಮನೆ ರಕ್ಷಣೆ ಕೊಡುತ್ತದೆ ಎಂಬ ಸೂಚನೆಯನ್ನು 
ನೀಡಿದ್ದಾನೆ. ಹಾಗೂ ಸಂಸಾರ ಸಾಮರಸ್ಯ ಹೋದಮೇಲೆ ಬೇರೆಯಾಗಿರುವುದು ಲೇಸು ಎಂದೂ 
ನುಡಿದಿದ್ದಾನೆ. ಒಟ್ಟಿನಲ್ಲಿ ನ್ಯಾಯದಲ್ಲಿ ಪರ್ಯಾಯ ಸಲಹೆ ಹಾಗೂ ಹೆಣ್ಣಿಗೆ ರಕ್ಷಣೆ ಕೊಟ್ಟಿರುವ 


ಬಗ್ಗೆ ಇಲ್ಲಿ ಗಮನಾರ್ಹವಾದ ವಿಷಯವಾಗಿದೆ. 


ಗುಮ್ಮನಾಯಕನಹಳ್ಳಿ ಪಾಳೆಯಗಾರರ ಹದಿಮೂರನೇ ದೊರೆ ಅಗ್ನಿ ತಿಮಣ್ಣನಾಯಕ 
ನ್ಯಾಯ ವಿಮರ್ಶೆಗೆ ಪ್ರಖ್ಯಾತಿಯನ್ನು ಹೊಂದಿದನು. ಅಗ್ಗಿ ಎಂದರೆ ಬೇರೆ ಯಾರು ಮುಟ್ಟಿದರು 
ಪಕ್ಷಪಾತವಿಲ್ಲದೆ ಸುಡುವುದು. ಅದೇ ರೀತಿ ಯಾರು ತಪ್ಪು ಮಾಡಿದರು ತಕ್ಕ ಶಿಕ್ಷೆಯನ್ನು ಇವರು 
ನೀಡುತ್ತಿದ್ದರು. ಅಗ್ಗಿ ತಿಮ್ಮಣ್ಣ ನಾಯಕನು ತನ್ನ ತಮ್ಮ ಕೃಷ್ಣಪ್ಪನಾಯಕನು ಮಾಡಿದ ವಿವಾಹೇತರ 
ಸಂಬಂಧದ ಅಪರಾಧಕ್ಕಾಗಿ ನ್ಯಾಯ ತೀರ್ಮಾನ ಮಾಡಿ ಅವನ ಕಿವಿ ಮೂಗು. ಕೂಯ್ದು 
ಹಾಕಿಸಿದನು. ಇದರಿಂದಾಗಿ ಮೂರು ದಿನಗಳ ಒಳಗಾಗಿ ಕೃಷ್ಣಪ್ರನಾಯಕ ಸಾವನ್ನಪ್ಪಿದನು. ಈ 


w 


89 


ಪ್ರಕರಣದಿಂದ ಗುಮ್ಮನಾಯಕನಹಳ್ಳಿ ಪಾಳೆಯಗಾರರು ರಕ್ತ ಸಂಬಂಧಕ್ಕಿಂತ ನ್ಯಾಯ ನೀತಿಗೆ ಬೆಲೆ 
ಕೊಡುತ್ತಿದ್ದರು. ಎಂಬುವುದು ಅರ್ಥವಾಗುತ್ತದೆ”. 


ಆನೆಗೊಂದಿ ಪಾಳೆಯಗಾರರ ಕಾಲದಲ್ಲಿ ಕೋದಂಡರಾಮ ಎಂಬುವವನು ದಿವಾನನಾಗಿದ್ದ 
ಒಮ್ಮೆ ಕಟ್ಟಿಗೆ ಮಾರುವವನು ಇವನ ಮನೆಗೆ ಕಟ್ಟಿಗೆ ಹೊರೆಯನ್ನು ತಂದು ಹಾಕಿದ ಆದರೆ ದಿವಾನನ 
ಹೆಂಡತಿ ಹಣವನ್ನು ಕೊಡಲಿಲ್ಲ ಹಾಗೂ ದರ್ಪದ ಮಾತುಗಳನ್ನು ಹೇಳಿ ಕಳುಹಿಸಿದಳು ಮತ್ತು 
ವಿಷಯ ದಿವಾನ ಕೋದಂಡರಾಮನಿಗೆ ತಿಳಿಸಿದಾಗ ತನ್ನ ಪತ್ನಿಗೆ ಶಿಕ್ಷೆಯಾಗಬೇಕೆಂದು ಅರಸನಿಗೆ 
ಕೇಳಿಕೊಂಡನು ಆಗ ಅರಸನು ಬಂದು ದಮಡಿ ದಂಡ ಹಾಕಿ ಇನ್ನೂ ಮುಂದೆ ಈ ರೀತಿ 
ನಡೆದುಕೊಳ್ಳಬಾರದು ಎಂದು ಬುದ್ದೀ ಮಾತು ಹೇಳಿ ಕಳಿಸಿದನು. ದಮಡಿ ಎಂದರೆ ಒಂದು 
ನಾಣ್ಯದ ಹೆಸರು ಹೀಗೆ ಆನೆಗೊಂದಿಯಲ್ಲಿ ನ್ಯಾಯಾ ತೀರ್ಮಾನವು ನ್ಯಾಯಯುತವಾಗಿ 
ನಡೆಯುತ್ತಿತ್ತು?” 


ಹೀಗೆ ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ತಮ್ಮ ತಮ್ಮ 
ಪ್ರದೇಶದಲ್ಲಿ ನ್ಯಾಯದ ಪರವಾಗಿ ಬೇರೆ ಬೇರೆ ರೀತಿಯಲ್ಲಿ ವಿಚಾರಣೆ ಮಾಡಿ ವಿವಿಧ ಅಧಿಕಾರಿಗಳು 
ಮತ್ತು ಆಯಗಾರರ ಸಮ್ಮುಖದಲ್ಲಿ ನ್ಯಾಯ ತೀರ್ಮಾನವನ್ನು ನೀಡುತ್ತಿದ್ದರು. ಮೇಲಿನ 
ಪ್ರಕರಣಗಳನ್ನು ಗಮನಿಸಿದಾಗ ನ್ಯಾಯ ತೀರ್ಮಾನವು ಏಕವ್ಯಕ್ತಿಯಿಂದ ಏಕಮುಖವಾಗಿ ಇರಲಿಲ್ಲ 
ಮತ್ತು ನಿಷ್ಠಕ್ಷಾಪಾತವಾಗಿತ್ತು ಎಂಬುದುವು ಕಂಡುಬರುತ್ತದೆ. 


3.9 ಸೈನ್ಯಾಡಳಿತ 


ಸೈನ್ಯ ವ್ಯವಸ್ಥೆ ಕುರಿತಂತೆ ಪ್ರಜೀನ ಕಾಲದಿಂದಲೂ ಸೈನ್ಯ ವ್ಯವಸ್ಥೆ ಕುರಿತು ಹಲವಾರು 
ಚರ್ಚೆಗಳು ನಡೆದಿವೆ. ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರದಲ್ಲಿ ಒಂದು ರಾಜ್ಯಕ್ಕೆ ಏಳು ಅಂಗಗಳು ಬಹಳ 
ಮುಖ್ಯ ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಇವುಗಳನ್ನು ಒಟ್ಟಾಗಿ ಸಪ್ತಾಂಗಗಳು ಎಂದು 
ಕರೆಯಲಾಗಿದೆ. ಅವುಗಳೆಂದರೆ 1. ರಾಜ, 2. ಮಂತ್ರಿ 3. ಬಲ, 4, ಕೋಶ, 5. ದುರ್ಗ, 6. 
ಜನಪದ, 7. ಮಿತ್ರ ಇವುಗಳಲ್ಲಿ ಬಲ ಮತ್ತು ದುರ್ಗ ಸೈನ್ಯ ವ್ಯವಸ್ಥೆಗೆ ಸೇರುತ್ತದೆ. ದುರ್ಗ ಎಂದರೆ 
ಕೋಟೆ, ಬಲ ಎಂದರೆ ಸೈನ್ಯ ಎನ್ನಲಾಗಿದೆ. ಸೈನ್ಯವನ್ನು ನಾಲ್ಕು ಅಂಗಗಳಾಗಿ ವಿಂಗಡಿಸಲಾಗಿದೆ. 
ಅವುಗಳೆಂದರೆ 1. ಆನೆ, 2. ಕುದುರೆ, 3 ರಥ, 4. ಕಾಲಾಳು. ಒಟ್ಟಿನಲ್ಲಿ ಸೈನ್ಯಾ ವ್ಯವಸ್ಥೆಯಲ್ಲಿ ದಂಡ 


ಶಕ್ತಿಯ ಮೂರ್ತ ರೂಪ ಎಂದು ಕರೆಯಬಹುದು. ಕೌಟಿಲ್ಯನ ನಂತರ ಅನೇಕ ವಿದ್ವಾಂಸರಾದ 


90 


ಮನು, ಯಜ್ಞವಲ್ವ್ಯ ಕಾಮಂದಕ ಸೋಮದೇವ ಸೂರಿ ಮೊದಲಾದವರು ಸೈನ್ಯ ವ್ಯವಸ್ಥೆ ಮತ್ತು 


ಯುದ್ದ ನೀತಿ ಹಾಗೂ ಕೋಟೆಗಳ ಬಗೆಗೆ ಚರ್ಚಿಸಿದ್ದರು.” 


ಒಂದು ವಿಶಾಲವಾದ ರಾಜ್ಯ ನಿರ್ಮಾಣದಲ್ಲಿ ಸೈನ್ಯದ ಪಾತ್ರ ಪ್ರಮುಖವಾಗಿತ್ತು. ಸೈನ್ಯವು 
ರಾಜ್ಯದ ಅವಿಭಾಜ್ಯ ಅಂಗ ಆದುದ್ದರಿಂದಲೇ ಸೈನ್ಯವಿಲ್ಲದೆ ರಾಜ್ಯವಿಲ್ಲ ಎಂದು ಹೇಳಲಾಗಿದೆ. 
ಇದರಿಂದ ಸೈನ್ಯ ಎಷ್ಟು ಮುಖ್ಯ ಎಂದು ಗೊತ್ತಾಗುತ್ತದೆ. ರಾಜ್ಯ ಸ್ಥಾಪನೆ ಮತ್ತು ನಿರ್ವಹಣೆಯಲ್ಲಿ 
ಎರಡು ಸಂಪನ್ಮೂಲಗಳು ತುಂಬಾ ಅವಶ್ಯಕವಾಗಿವೆ. ಒಂದು ಧನ ಸಂಪನ್ನೂಲವಾದರೆ ಮತ್ತೊಂದು 
ಸೈನಿಕ ಸಂಪನ್ಮೂಲವಾಗಿತ್ತು. ಈ ಎರಡು ಅಂಶಗಳು ರಾಜ್ಯದ ಆಡಳಿತವನ್ನು ಬಲಪಡಿಸಿ ಶಾಂತಿ 
- ಸುವ್ಯವಸ್ಥೆ ಸ್ಥಾಪಿಸುವಲ್ಲಿ ರಾಜನಿಗೆ ನೆರವಾಗುತ್ತವೆ. ವಿಜಯನಗರ ಕಾಲದ ಕನ್ನಡ ಪ್ರದೇಶದ 
ನಾಯಕ ಮನೆತನಗಳು ತಮ್ಮ ರಾಜ್ಯಗಳಲ್ಲಿ ಪರರ ಆಕ್ರಮಣ, ಶಾಂತಿ ಸ್ಥಾಪನೆ, ದುರಾಡಳಿತ 
ನಿವಾರಣೆಗೆ ಸೈನ್ಯ ಬಹಳ ಮುಖ್ಯವಾಗಿತ್ತು. ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಸೇನಾ 
ಬಲವನ್ನು ನಾಲ್ಕು ಭಾಗಗಳಾಗಿ ವಂಗಡಿಸಿದ್ದರು. ಕಾಲ್ದಳ, ಅಶ್ಪದಳ, ಗಜದಳ, ಫಿರಂಗಿ 
(ಗೋಲಂದಾಜು) ಇವುಗಳು ರಾಜನಿಗೆ ನಿಷ್ಟೆಯಾಗಿದ್ದು ರಾಜ್ಯದಲ್ಲಿ ತಮ್ಮ ಕಾರ್ಯವನ್ನು 
ಯಶಸ್ವಿಯಾಗಿ ಮಾಡುತ್ತಿದ್ದವು. 


ಸೇನಾ ವಿಭಾಗಗಳು 
1. ಕಾಲ್ಲ ಛ:; 


ಕಾಲ್ಲಳವು ಸೈನ್ಯದ ಪ್ರಮುಖ ಅಂಗಗಳಲ್ಲಿ ಒಂದಾಗಿದ್ದು ಇವರು ಭೂಮಿಯ ಮೇಲೆ ನಿಂತು 
ಯುದ್ದ ಮಾಡುವವರು ಆದ್ದರಿಂದಾಗಿ ಇವರನ್ನು ಕಾಲಾಳುಗಳು ಎನ್ನಲಾಗಿದೆ. ಕಾಲಾದಳದ ಬಗ್ಗೆ 
ವೇದ, ಪುರಾಣ, ರಾಮಾಯಣ, ಮಹಾಭಾರತ, ಕಾಲದಿಂದಲೂ ಮಾಹಿತಿ ದೊರೆಯುತ್ತದೆ. 
ಕೌಟಿಲ್ಯನ ವೇಳೆಗೆ ಕಾಲ್ಲಳ ಒಂದು ಪ್ರತ್ಯೇಕ ವಿಭಾಗವಾಗಿತ್ತು. ಇದರ ಮೇಲ್ವಿಚಾರಣಾ ಅಧಿಕಾರಿಗಳಿಗೆ 
ಪತ್ತ್ಯಧ್ಯಕ್ಷ ಎ೦ದು ಹೆಸರಿತ್ತು". ಯುದ್ದಗಳೇ ಅನಿವಾರ್ಯವಾಗಿದ್ದು ಅಂದಿನ ಕಾಲದಲ್ಲಿ ಸೇನೆಯ 
ಅನಿವಾರ್ಯವಾಗಿತ್ತು. ಆಗಾಗಿ ವಿಜಯನಗರ ಸಾಮ್ರಾಜ್ಯದ ಅರಸರು ಮತ್ತು ಇವರ ಪ್ರಾದೇಶಿಕ 
ಸೈನ್ಯ ಶಕ್ತಿಯನ್ನು ಕಂಡು ವಿದೇಶಿ ಪ್ರವಾಸಿಗರು ಬೆರಗುಗೊಂಡಿದ್ದರು””. ಪಯಾಸ್‌ನು 
ವಿಜಯನಗರಕ್ಕೆ ವಿಜಯದಶಮಿಯಂದು ಬಂದಿದ್ದ ಅಮರನಾಯಕರು ಮತ್ತು ಪಾಳಯಗಾರರ 
ಕಾಲ್ಗಳ ಸೈನ್ಯವನ್ನು ಕುರಿತು ಕಾಲ್ಲಳವು ಎಲ್ಲಾ ಗುಡ್ಡಗಳಲ್ಲಿ ಮತ್ತು ಕಿಕ್ಕಿರಿದು ನೆರೆದಿತ್ತು. ಕಾಲ್ಗಳದಲ್ಲಿ 
ಕೆಲವರು ಧರಿಸಿದ್ದ ಬೆಲೆ ಬಾಳುವ ಉಡುಪುಗಳು ಎಲ್ಲಿಂದ ಬಂದವು ಅವುಗಳ ವಿಧ ವಿಧದ 
ವರ್ಣಗಳಷ್ಟು ಎಂದು ನಾನು ಹೇಳಲಾರೆ. ಅವರು ಹಿಡಿದಿದ್ದಾ ಕತ್ತಿ ಗುರಾಣಿಗಳು 


91 


ಅಲಂಕೃತಗೊಂಡಿರುವ ಮತ್ತು ವಿಜಯನಗರಕ್ಕೆ ನಾಯಕ ಪಾಳೆಯಗಾರರ ಸೈನ್ಯವು ಯುದ್ದ ಮತ್ತು 
ಹಬ್ಬದ ಸಂದರ್ಭದಲ್ಲಿ ರಾಜಧಾನಿಗೆ ಹೋಗುತ್ತಿದ್ದರು. 


ವಿಜಯನಗರ ಅರಸರು ಬೃಹತ್‌ ಪ್ರಮಾಣದ  ಕಾಲ್ಲಳವನ್ನು ಹೊಂದಿದ್ದರು. 
ಕಾಲಾಳುಗಳನ್ನು ಕುರಿತು ವಿದೇಶಿ ಪ್ರವಾಸಿಗರು ಹೀಗೆ ವಿವರಿಸಿದ್ದಾರೆ. ಪೆರಿಸ್ತಾನು ಕ್ರಿಶ. 1366-68 
ಒಂದು ಲಕ್ಷವಿದ್ದಿತೆಂದು ಹೇಳಿದ್ದಾನೆ. ಮತ್ತೊಂದು ಪ್ರವಾಸಿಗ ನಿಕೊಲೊಕೊಂತಿಯು ಕ್ರಿ.ಶ. 1420 
ರಲ್ಲಿ 90,000 ಇತ್ತು ಎಂದಿದ್ದಾನೆ. ಅಬ್ದುಲ್‌ ರಜಾಕ್‌ ಹನ್ನೊಂದು ಲಕ್ಷವೆಂದು ಹೇಳಿದ್ದಾರೆ. 
ಪೆರಿಸ್ತಾನು ಕ್ರಿ.ಶ. 1443 ರಲ್ಲಿ ಕಾಲ್ಲಳವು 62.000 ಬಿಲ್ಲಾರರಿದ್ದು ಇವರಲ್ಲಿ 2,000 ಮುಸ್ಲಿಮರಿರುವ 
ಬಗ್ಗೆ ತಿಳಿಸುತ್ತಾ ಒಟ್ಟು ಕಾಲ್ಲಳವು 2,00,000 ಇತ್ತು ಎಂದಿದ್ದಾನೆ. ನಂತರ ಬಾರ್ಬೋಸಾ ಕ್ರಿ.ಶ. 
1514 ರಲ್ಲಿ 1,00,000 ಇತ್ತು ಎಂದಿದ್ದಾನೆ. ಹಾಗೂ ಫರಿಯಾ ಸೌಸಾ ಕ್ರಿ.ಶ. 1521ರಲ್ಲಿ 7,22,000 
ಇತ್ತು ಎಂದಿದ್ದಾರೆ ಹೀಗೆ ರಾಮರಾಯನ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲಾಳುಗಳು ಇರುವ 
ಬಗ್ಗೆ ವಿವರಿಸಲಾಗಿದೆ”. ರಾಬರ್ಟ್‌ ಸೀನೆಲ್‌ ರವರು ವಿಜಯನಗರದ ಸೈನ್ಯ ಕುರಿತು ಬೃಹತ್‌ 
ಸೈನ್ಯ ಇದ್ದಿರುವುದೇನೋ ನಿಜ, ಆದರೆ ಅವರೆಲ್ಲಾ ಚೆನ್ನಾಗಿ ತರಬೇತಿ ಪಡೆದ ಹಾಗೂ 


ಶಿಸ್ತುಳ್ಳವರಾಗಿರಲಿಲ್ಲ ಎಂದಿದ್ದಾರೆ. 


ಅದೇ ರೀತಿ ವಿಜಯನಗರ ಕಾಲದ ಕೆಲವು ಕನ್ನಡ ಪ್ರದೇಶದ ನಾಯಕ ಮನೆತನಗಳು 
ತನ್ನದೇ ಆದ ಕಾಲ್ಲಳವನ್ನು ಹೊಂದಿದ್ದವು. ಬಂಕಾಪುರದ ಲೇಪನಾಯಕ 10,000 ಕಾಲ್ದಳ, 
ಬೂದಿಹಾಳ ಬಸಪ್ಪನಾಯಕ 10,000 ಕಾಲ್ದಳ, ಸಾಳುವನಾಯಕ 30.000 ಕಾಲ್ದಳ, 
ಗೋಪನಾಯಕ 20,000 ಕಾಲ್ಲಳ. ಒಂದೆಗೆ ಮಾದರಾಜ 12,000 ಕಾಲ್ಲಳ. ಕಳಲೆಯ 
ಚಿನ್ನಪ್ರನಾಯಕ 10,000 ಕಾಲ್ದಳ. ಕೃಷ್ಣಪನಾಯಕ 7,000 ಕಾಲ್ಲಳ ಅವಲಿ (ಅವಂತಿ)ಯ 
ಮಲ್ಲಪುನಾಯಕ 6.000 ಕಾಲ್ಲಳ. ಗುತ್ತಿಯ ಆದಪ್ಪನಾಯಕ 8,000 ಕಾಲ್ಲಳ. ಮುದುಗಲ್ಲುನ 
ಬಸವಪ್ಪನಾಯಕ (ಬಾಗಜಪ್ಪನಾಯಕ) 10,000 ಕಾಲ್ದಳ ಹೀಗೆ ಕನ್ನಡ ಪ್ರದೇಶದ ನಾಯಕ 


ಮನೆತನಗಳ ಕಾಲ್ಗಳವನ್ನು ನ್ಯೂನಿಜ್‌ ರವರು ವಿವರಿಸಿದ್ದಾರೆ?” 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಕಾಲ್ಲಳವು ಪ್ರಮುಖವಾಗಿ ಕತ್ತಿವರಸೆಗಾರರು, 
ಬಿಲ್ಲುಗಾರರು, ಬಂದೂಕುಧಾರಿಗಳು (ತುಬಾಕಿ) ಈಟಿಗಾರರು ಇನ್ನೂ ಮುಂತಾದ ಯೋಧರಿರುವ 
ಬಗ್ಗೆ ತಿಳಿದು ಬರುತ್ತದೆ. ಕಾಲ್ಲಳವನ್ನು ರಕ್ಷಿಸಲು ಮುಂದೆ ಗಜಸೇನೆ ಹಾಗೂ ಕುದುರೆ ದಳವಿರುತ್ತಿತ್ತು. 
ಸೈನ್ಯದ ಮುಖ್ಯ ಅಧಿಕಾರಿ ದಂಡನಾಯಕ ಅಥವಾ ಸೇನಾಧಿಕಾರಿ ಅಥವಾ ಸೇನಾಧಿಪತಿ ಅಥವಾ 
ಪಟ್ಟದ ದಳವಾಯಿ”. ತುಕಡಿಗಳನ್ನು ಮುನ್ನಡೆಸಲು ದಳಪತಿ, ಅಧಿಕಾರಿಗಳು ಇರುತ್ತಿದ್ದರು. 


92 


ಇವರಿಗೆ ನೆರವಾಗಿ ಸುಬೇದಾರರು, ಜಮೇದಾರರು. ಇರುತ್ತಿದ್ದರು. ಪಾಳೆಯಗಾರರ ಸೈನ್ಯದಲ್ಲಿ 
ಹೆಚ್ಚಾಗಿ ಬೇಡರೇ ಇರುತ್ತಿದ್ದರು. ಫ್ರಾನ್ಸಿನ ಬುಕಾನನ್ನನ ಪ್ರಕಾರ ಈ ಬೇಡರು ಕಾಡು ಪ್ರಾಣಿಗಳನ್ನು 
ಬೇಟಿ ಮಾಡುತ್ತಿದ್ದುದರಿಂದ ತಮ್ಮ ಜಾವಿಗೆ ತುಪಾಕಿ (ತುಪಾಕಿಗೆ ಹಚ್ಚಿದ ಬೆಂಕಿ)ಯಿಂದ 
ಉತ್ತಮವಾದ ಗುರಿಯ ಸಾಧಿಸಿದ್ದರು”. ಚಿತ್ರದುರ್ಗ ಪಾಳೆಯಗಾರರು ಯುದ್ದಗಳಲ್ಲಿ ಒಂಟೆಗಳನ್ನು 
ಬಳಸಿರುವುದರ ಬಗ್ಗೆ ತಿಳಿದುಬರುತ್ತದೆ”. ಇವರು ತಮ್ಮ ರಕ್ಷಣೆಗಾಗಿ ಸಂಪೂರ್ಣ ವಿಶ್ವಾಸವಿರುವ 
ಖಾಸಾ ಬೇಡರ ಪಡೆಯನ್ನು ಇಟ್ಟುಕೊಂಡಿದ್ದರು. ಹೈದರಾಲಿ ನಿಜಗಲ್ಲು ಕೋಟಿ ಆಕ್ರಮಿಸಲು 
ಒಂದು ವರ್ಷದಿಂದ ಪ್ರಯತ್ನಿಸಿದರೂ ಸಾಧ್ಯವಾಗದಿದ್ದಾಗ ದುರ್ಗದ ಸೈನ್ಯದ ಸಹಾಯ ಕೇಳುತ್ತಾನೆ. 
ಆಗ ದುರ್ಗದ ಪಾಳೆಯಗಾರರು 12 ಸಾವಿರ ಕಾಲ್ಲಳವನ್ನು ಕಳಿಸುತ್ತಾನೆ. ಆಗೆ ಮೂರು ದಿನಗಳ 
ಕಾಲ ಹೋರಾಡಿ ಹೈದರನಿಗೆ ಗೆದ್ದು ಕೊಡುತ್ತಾರೆ. 


2. ಅಶ್ವದಳ: 


ಪ್ರಾಚೀನ ಕಾಲದ ಸೈನ್ಯ ವ್ಯವಸ್ಥೆಯಲ್ಲಿ ಕುದುರೆಗಿಂತ ಆನೆಯದು ಪ್ರಮುಖ ಸ್ಥಾನವಾಗಿತ್ತು. 
ಆದರೆ ಮಧ್ಯಕಾಲೀನ ಕರ್ನಾಟಕದಲ್ಲಿ ಆನೆಗಳ ಬದಲಿಗೆ ಕುದುರೆಗಳು ಪ್ರಮುಖ ಸ್ಥಾನವನ್ನು 
ಹೊಂದಿದವು. ಇದಕ್ಕೆ ಕಾರಣ ಮುಸ್ಲೀಂ ದಾಳಿಗಳು, ಮುಸ್ಲೀಮರ ಪ್ರಭಾವದಿಂದ ಕರ್ನಾಟಕದ 
ಸೈನ್ಯದಲ್ಲಿ ಕುದುರೆಯು ಹೆಚ್ಚು ಪರಿಚಯವಾಯಿತು. ಮಧ್ಯಯುಗೀನ ಕಾಲದಲ್ಲಿ ಕುದುರೆ 
ಅನಿವಾರ್ಯವಾಗಿದ್ದು, ವಿಜಯನಗರ ಮತ್ತು ವಿಜಯನಗರೋತ್ತರ ಕಾಲದಲ್ಲಿ ಕುದುರೆಯ 
ಪ್ರಾಮುಖ್ಯತೆ ಯುದ್ದಗಳಲ್ಲಿ ಗೊತ್ತಾಗುತ್ತದೆ. ವಿದೇಶಗಳಿಂದ ಕುದುರೆಗಳನ್ನು ಆಮದು 
ಮಾಡಿಕೊಳ್ಳಲಾಗುತ್ತಿತ್ತು. 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳಲ್ಲಿ ರಾಜನ 
ವಾಹನವಾಗಿರುವ ಕುದುರೆಯ ಲಕ್ಷಣಗಳನ್ನು ಕೆಳದಿಯ ಲಿಂಗಣ್ಣಕವಿ ರಚಿಸಿರುವ ಶಿವತತ್ವ 
ರತ್ನಕರದಲ್ಲಿ ಹೀಗೆ ವರ್ಣಿಸಿದ್ದಾರೆ. ಉದ್ದ ಕತ್ತು. ಸೊಗಸಾದ ಪಕ್ಕೆ, ದೊಡ್ಡಕೇಬ್ದು, ಸೊಂಟ, ಹೆಗಲು, 
ಎದೆ, ಹಣೆ, ಬೆನ್ನು ವೃಷಣ, ಚಿಕ್ಕದಾದ ಕಿವಿಗಳು, ಉದ್ದ ಮಾಂಸವಿಲ್ಲದ ಮೊಣಕಾಲುಗಳು 
ಮೃದುವಾದ ನಾಲಿಗೆ, ಮೂತಿ, ಕಟವಾಯಿ, ತುಟಿ ಹಾಗೂ ಕತ್ತಿನ ಕೂದಲುಗಳು, ಒಳ್ಳೆಯ ಬಣ್ಣ 
ಒಂದಕ್ಕೊಂದು ಬಿಗಿಯಾಗಿ ಸೇರಿಕೊಂಡ ಹಲ್ಲುಗಳು, ಗಟ್ಟಿಯಾಗಿ ಒತ್ತಾಗಿಯೂ ಇರುವ 
ಗೊರಸುಗಳು, ಶುದ್ಧವಾದ ಸುಳಿಗಳು ಈ ರೀತಿಯ ಕುದುರೆಗಳು ರಾಜನಿಗೆ ವಾಹನವಾಗಿರಬೇಕು. 
ಹೀಗೆ ಯುದ್ದ ಕುದುರೆಗಳನ್ನು ಆಯ್ಕೆ ಮಾಡುವಾಗ ಈ ಎಲ್ಲಾ ಲಕ್ಷಣಗಳನ್ನು 
ಗಮನಿಸಬೇಕಾಗಿತ್ತು”. ವಿಜಯನಗರ ಕಾಲದಲ್ಲಿ ಕೃಷ್ಣದೇವರಾಯನು ತನ್ನ ಅಮುಕ್ತಮಾಲ್ಯದಲ್ಲಿ 


93 


ಸೈನ್ಯ ನಿರ್ವಹಣೆ ಕುರಿತು ರಾಜನಾದವನು ಆದಾಯದ ಅರ್ಧಭಾಗವನ್ನು ಸೇನಾವ್ಯವಸ್ಥೆಗೆಂದೇ 
ಖರ್ಚು ಮಾಡಬೇಕು ಎಂದಿದ್ದಾನೆ. ಇವನ ಸೈನ್ಯದಲ್ಲಿ 35.000 ಅಶ್ವದಳ ಇದ್ದುದನ್ನು ಪಯಾಸ್‌ನು 
ಉಲ್ಲೇಖಿಸಿದ್ದಾನೆ. ನ್ಕೂನಿಜ್‌ 32,600 ಎಂದು ಹಾಗೂ ಬಾರ್ಬೊಸಾ 20,000 ಅಶ್ವದಳವಿತ್ತು 
ಎಂದು ಹೇಳಿದ್ದಾರೆ. ರಾಯವಾಚಕಮು ಕೃತಿಯು ಕೃಷ್ಣದೇವರಾಯ ಜೀವನ ಸಾಧನೆಗೆ 
ಸಂಬಂಧಿಸಿದ್ದು ಇದರಲ್ಲಿ 60,000 ಕುದುರೆಗಳಿರುವುದರ ಬಗ್ಗೆ ತಿಳಿಸಲಾಗಿದೆ”. ಅದೇ ರೀತಿ 
ವಿಜಯನಗರ ಕಾಲದ ನಾಯಕ ಮನೆತನಗಳಲ್ಲಿ ಇರುವಂತಹ ಅಶ್ಚದಳವನ್ನು ಕುರಿತು ನ್ಯೂನಿಜ್‌ 
ರವರು ಸಾಳುವ ನಾಯಕನು, 3,000 ಕುದುರೆಗಳ ಅಶ್ರ ಸೇನೆಯನ್ನು ಹೊಂದಿದ್ದನು. ನಂತರ 
ಗೋಪನಾಯಕನು 2,500 ಕುದುರೆಗಳನ್ನು ಮತ್ತು ಮುದುಗಲ್ಲಿನ ಬಸವಪ್ಪನಾಯಕ 
(ಭಾಜಪುನಾಯಕ) 1,000 ಕುದುರೆಗಳನ್ನು ಹೊಂದಿರುವ ಬಗ್ಗೆ ವಿವರಿಸಿದ್ದಾರೆ. ಅದೇ ರೀತಿ 
ಬಂಕಾಪುರದ ಲೇಪನಾಯಕ 1,200 ಕುದುರೆಗಳನ್ನು ಕಳಲೆಯ ಚಿನ್ನಪನಾಯಕ 800 
ಕುದುರೆಗಳನ್ನು ಬೂದಿಹಾಳ ಬಸಪ್ಪನಾಯಕ 800 ಕುದುರೆಗಳನ್ನು ಗುತ್ತಿಯ ಆದಪ್ಪನಾಯಕ 800 
ಕುದುರೆಗಳನ್ನು ಕೃಷ್ಣಪ್ಪನಾಯಕ 500 ಕುದುರೆಗಳನ್ನು, ಒಂದೆಗೆ ಮಾದರಾಜ 600 ಕುದುರೆಗಳನ್ನು, 
ಅವಲಿಯ (ಅವಂತಿ) ಮಲ್ಲಪ್ಪುನಾಯಕ 400 ಕುದುರೆಗಳನ್ನು?*. ಇನ್ನೂ ಮುಂತಾದ ನಾಯಕ 
ಮನೆತನಗಳು ಅಶ್ವಪಡೆಯನ್ನು ಹೊಂದಿರುವುದನ್ನು ನಾವು ಗುರುತಿಸಬಹುದಾಗಿದೆ. ಈ ರೀತಿಯಾಗಿ 
ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಅಶ್ವದಳಕ್ಕೆ ವಿಶೇಷವಾದ ಬತ್ತನ್ನು ನೀಡಿ 
ಯುದ್ಧಕಲಿಗಳಾಗಿದ್ದರು. 


3. ಗಜದಳ: 


ವಿಜಯನಗರ ಕಾಲದ ನಾಯಕ ಮನೆತನಗಳಲ್ಲಿ ಗಜದಳಕ್ಕೆ ವಿಶೇಷವಾದ ಮಹತ್ತವಿದ್ದು, 
ಪ್ರಾಣಿಗಳಲ್ಲಿ ಪ್ರತಿಷ್ಠಿತ ಗಾಂಭೀರ್ಯವುಳ್ಳ ಪ್ರಾಣಿ ಆನೆ. ಕನ್ನಡ ಪ್ರದೇಶವಂತು ಆನೆಗಳ ತವರೂರು 
ಎಂದರೆ ತಪ್ಪಾಗಲಾರದು. ಗಜದಳದ ಅನಿವಾರ್ಯತೆಯನ್ನು ಈ ರೀತಿ ಹೇಳಲಾಗಿದೆ "ಬೆಳೆಸಿಲ್ಲದ 
ಪೊಲ ಮದಕರಿಯಿಲ್ಲದ ಸೇನೆಯೊಪ್ಪಲಾರ್ಕುಮೆ ಜಗದೊಳ್‌ ಎನ್ನಲಾಗಿದೆ?”. ವಿಜಯನಗರ 
ಕಾಲದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗಜಪಡೆ ಇತ್ತು ಎನ್ನಲಾಗಿದೆ. ಕೃಷ್ಣರಾಜ ವಿಜಯಂನಲ್ಲಿ 
ಹೇಳಿಕೊಂಡಂತೆ 2000 ಆನೆಗಳು, ರಾಮರಾಜನ ಬಖೈರುನಲ್ಲಿ ತಿಳಿಸಿರುವಂತೆ 18.708 ಆನೆಗಳು, 
ಹಾಗೂ ವಿದೇಶಿ ಪ್ರವಾಸಿಗರು ಉಲ್ಲೇಖಿಸುವಂತೆ, ರಜಾಕನು 1000 ಆನೆಗಳೆಂದು ಬಾರ್ಬೋಸಾನು 
900 ನ್ಯೂನಿಜ್‌ ರವರು 550 ಎಂದು ವಾರ್ಥೆಯಂ ಎಂಬುವವನು 400 ಆನೆಗಳೆಂದು ಇವುಗಳ 
ಜೊತೆಗೆ ಪ್ರಾಂತೀಯ ಪಡೆಗಳಲ್ಲಿ 633 ಆನೆಗಳಿರುವ ಬಗ್ಗೆ ವಿವರಿಸಿದ್ದಾರೆ. ಅದೇ ರೀತಿ 


94 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ಗಜದಳ ತನ್ನದೇ ಆದ ಪ್ರಮುಖ ಸ್ಥಾನವನ್ನು ಪಡೆದಿತ್ತು. 
ಆನೆಗಳು ಶತ್ರುಗಳ ಕೋಟೆಯನ್ನು ನಾಶ ಮಾಡಬಲ್ಲವು ಎಂದು ಟೇಸಿಯನ್‌ ಹೇಳಿದ್ದಾರೆ” 
ಯುದ್ದದ ಆನೆಯು ಯುದ್ದದ ಕವಚ, ಕಂಬಳಿ, ಕುತ್ತಿಗೆಯ ಸುತ್ತ ಬಿಗಿವ ಚರ್ಮದ ಪಟ್ಟ, ಬತ್ತಳಿಕೆ, 
ಕುತ್ತಿಗೆಯ ಹಗ್ಗ, ಗಂಟೆ, ಈಟಿ, ಬಾವುಟಗಳನ್ನು ಹೊಂದಿರುತ್ತಿದ್ದವು. ಹಾಗೂ ಆನೆಯ ಮೇಲಿನ 
ಯೋಧರು ಬಿಲ್ಲು, ಬಾಣ, ಭಲ್ಲೆ, ಖಡ್ಗದಲ್ಲಿ ಕಾದಾಡುತ್ತಿದ್ದರು”'. ಮತ್ತು ಯುದ್ದದ ಆನೆಗಳಿಗೆ 
ರಕ್ಷಾ ಕವಚವನ್ನು ಹೊದಿಸಿ ದಂತಗಳಿಗೆ ಚೂಪಾದ ಅಸ್ತವನ್ನು ಸಿಕ್ಕಿಸಿರುವ ಬಗ್ಗೆ ಹ್ಯೂಯೆನ್‌ತ್ಲಾಂಗ್‌ 
ಬರೆದಿದ್ದಾರೆ”. ಕ್ರಿಶ. 1748 ರಲ್ಲಿ ಹರಪ್ಪನಹಳ್ಳಿ ಪಾಳಯಗಾರರ ಸೋಮಶೇಖರ ನಾಯಕ ಮತ್ತು 
ಹಿರೇಮದಕರಿನಾಯಕ ಇಬ್ಬರೂ ಎದುರು ಬಂದರು ಆನೆಗಳ ಮೇಲೆ ಕುಳಿತು ಬಹು 
ಸಂತೋಷದಿಂದ ಹೋರಾಡಿದರು. ಕೊನೆಗೆ ದುರ್ಗದ ಸೈನ್ಯ ಸೋಲನ್ನೋಪ್ಪಿತ್ತು. 
ಹರಪ್ಪನಹಳ್ಳಿಯವರು ಶತ್ರುಗಳಿಂದ 4 ಆನೆಗಳನ್ನು ವಶಪಡಿಸಿಕೊಂಡರು.” 


ಕನ್ನಡ ಪ್ರದೇಶದ ನಾಯಕ ಪಾಳೆಯಗಾರರ ಕಾಲದ ಗಜದಳದ ಬಗ್ಗೆ ನ್ಯೂನಿಜ್‌ ರವರು 
ಹೀಗೆ ವಿವರಿಸಿದ್ದಾರೆ. ಸಾಳುವನಾಯಕನು 30 ಆನೆಗಳನ್ನು, ಬಂಕಾಪುರದ ಲೇಪನಾಯಕನು 28 
ಆನೆಗಳನ್ನು ಗುತ್ತಿಯ, ಆದಪ್ಪನಾಯಕನು 30 ಆನೆಗಳನ್ನು ಮುದುಗಲ್ಲಿನ ಬಸಪ್ಪನಾಯಕ 50 
ಆನೆಗಳನ್ನು. ಗೋಪನಾಯಕ 20 ಆನೆಗಳನ್ನು ಒಂದೆಗೆ ಮಾದರಾಜ 20 ಆನೆಗಳನ್ನು ಬೂದಿಹಾಳ 
ಬಸಪ್ಪ 15 ಆನೆಗಳನ್ನು ಹೊಂದಿ ಗಜಪಡೆಯನ್ನು ಯುದ್ದ ಸಮಯಗಳಲ್ಲಿ ಬಳಸುತ್ತಿದ್ದರು. 
ಎಂಬುದಾಗಿ ತಿಳಿದು ಬಂದಿದೆ”. ನ್ಯೂನಿಜ್‌ ರವರ ಪ್ರಕಾರ ಇನ್ನೂರಕ್ಕೂ ಹೆಚ್ಚು ಜನ 
ಅಮರನಾಯಕರಿದ್ದರು. ಅದರಲ್ಲಿ ಮುಖ್ಯವಾಗಿ ಐದು ರಾಜ್ಯಗಳನ್ನು ಉಲ್ಲೇಖಿಸುತ್ತಾ ಗೇರುಸೊಪ್ಪು, 
ಬಂಕಾಪುರ, ಕಾಲಿಕಟ್‌, ಬಾರಕೂರು, ಭಾಟ್ಕಳ ರಾಜರುಗಳು”, ವಾರ್ಷಿಕವಾಗಿ ನಿಗದಿ ಪಡಿಸಿದ 
ಪೊಗಡಿಯನ್ನು ನೀಡಬೇಕಿತ್ತು ಮತ್ತು ಸೈನ್ಯ ಸೇವೆಯನ್ನು ಅವಶ್ಯಕತೆ ಇದ್ದಾಗ ಮಾಡಬೇಕು 


ಎಂದಿದಾರೆ. 
[8] 
4. ಫಿರಂಗಿಗಳು: 


ಸೈನ್ಯ ವ್ಯವಸ್ಥೆಯಲ್ಲಿ ಪ್ರಾಚೀನ ಕಾಲದಿಂದಲೂ ಪಿರಂಗಿದಳದ ಬಗ್ಗೆ ಮಾಹಿತಿ 
ದೊರೆಯುತ್ತದೆ. ಆದರೆ ಮಧ್ಯಕಾಲೀನ ಭಾರತದಲ್ಲಿ ವಿಜಯನಗರ ಆರಂಭ ಕಾಲದ ಫಿರಂಗಿ ಪಡೆ 
ಇರುವುದಕ್ಕೆ ನಮಗೆ ಸದ್ಯದ ಆಧಾರವೆಂದರೆ ಫೆರಿಸ್ತಾನ ಹೇಳಿಕೆ ದಾವೂದ್‌ ಬಿದುರಿಯ ತಹವುತ್‌- 
ಉಸ್‌-ಸಲಾತಿನ್‌ ಕೃತಿಯಲ್ಲಿ ಬಹಮನೀಯ ಮಹಮದ್‌ ಷಾಹ ವಿಜಯನಗರದೊಂದಿಗೆ 
ಕಯಗೊಂಡ ಯುದ್ದದ ವಿವರಣೆಯನ್ನು ನೀಡುತ್ತಾನೆ. ಕ್ರಿಶ. 1366-68 ರ ಸಮಯದಲ್ಲಿ 


95 


ಮಹಮದ್‌ ಷಹನು ವಿಜಯನಗರದ ಬುಕ್ಕರಾಯನನ್ನು ಸೋಲಿಸಿ 2000 ಆನೆಗಳು. 300 
ಬಂದೂಕು ಮತ್ತು ಫಿರಂಗಿ ಗುಂಡಿಗಳು 700 ಅರೇಬಿಯಾದ ಕುದುರೆಗಳು ಹಾಗೂ ಬೆಲೆ ಬಾಳುವ 
ಆಭರಣಗಳನ್ನು ಲೂಟಿ ಮಾಡಿರುವ ಬಗ್ಗೆ ವಿವರಿಸಲಾಗಿದೆ”. ಕೆಳದಿಯ ಸೈನ್ಯದಲ್ಲಿ "“ತೋಪುಖಾನಿ 
ಸನ್ನಾಹ ತಂತ್ರ ಪ್ರಯೋಗವನ್ನು ವಿಶೇಷವಾಗಿ ಉಲ್ಲೇಖಿಸಿರುವುದು ಆ ಕಾಲದ ಫಿರಂಗಿ ಪಡೆಯ 
ಮಹತ್ತ್ವವನ್ನು ತಿಳಿಯಬಹುದಾಗಿದೆ.” ಕನ್ನಡ ಪ್ರದೇಶದಲ್ಲಿ ಸಿಡಿಮದ್ದು ಮತ್ತು ಫಿರಂಗಿಯ 
ಬಳಕೆಯ ಬಗ್ಗೆ ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ಮುಖ್ಯವಾಗಿ ಮೂರನೇ ಮಂಗರಸನ (1508) ಸಮೃಕ್ಷ 
ಕೌಮುದಿ ನಂಜುಂಡ ಕವಿಯ (1525) ರಾಮನಾಥ ಚರಿತ್ರೆ, ಕನಕದಾಸರ (1550), ಮೋಹನ 
ತಂಗೀಣಿ, ರತ್ನಾಕರವರ್ಣಿಯ (1560), ಭರತೇಶ ವೈಭವ, ವಿರೂಪಾಕ್ಷ ಪಂಡಿತನ (1585) 
ಚೆನ್ನಬಸವ ಪುರಾಣ, ಗೋವಿಂದ ವೈದ್ಯನ (1550) ಕಂಠೀರವ ನರಸರಾಜ ವಿಜಯ, ಲಿಂಗಣ್ಣ 
ಕವಿಯ (1750) ಕೆಳದಿ ನೃಪ ವಿಜಯ, ಕೃತಿಗಳಲ್ಲಿ ಕೋವಿ, ಫಿರಂಗಿ, ಗುಂಡು ಗೋವಿ, ಕರಿಯ 
ಮದ್ದಿನ ಪೊಟ್ಟಣ ಭೂರಿಶತಗ್ನಿ, ಉಪ್ಪಿನ ತಿತ್ತಿ ಎಂಬ ಹೆಸರುಗಳು ಕಂಡು ಬರುತ್ತವೆ. ಆಗಾಗ್ಗೆ 
ಕರ್ನಾಟಕದಲ್ಲಿ 14ನೇ ಶತಮಾನದ ವೇಳೆಗೆ ಸಿಡಿಮದ್ದು ಮತ್ತು ಫಿರಂಗಿಗಳು 


ಪ್ರಾರಂಭವಾಗಿರಬಹುದು.”* 


ಕನ್ನಡ ಪ್ರದೇಶದ ಮನೆತನಗಳಾದ ಹರಪ್ಪನಹಳ್ಳಿ ಪಾಳೆಯಗಾರರು ಚಿತ್ರದುರ್ಗದ ಅಣಜಿ 
ಕೋಟೆಯನ್ನು ಆಕ್ರಮಿಸಿಕೊಂಡಾಗ ಭರಮಪ್ಪುನಾಯಕನು ಕೋಟೆಯ ಹೊರಗೆ ಸೂಲದ ಮರದ 
ಮೇಲಿನಿಂದ ಪೀರಂಗಿ ಹೂಡಿ ಕೋಟೆಯೊಳಗೆ ಹೊಡೆದು ಶತ್ರುಗಳನ್ನು ಒಡಿಸಿದನು””. ಚಿತ್ರದುರ್ಗ 
ಪಾಳೆಯಗಾರರು ಮುಖ್ಯ ದ್ಹಾರಗಳ ಮೇಲೆ ಫಿರಂಗಿಗಳನ್ನು ಕೋವಿಗಳನ್ನು ಇಟ್ಟಿರುತ್ತಿದ್ದರು. ಎಲ್ಲಾ 
ಮುಖ್ಯ ದ್ಲಾರಗಳಲ್ಲಿ ಫಿರಂಗಿ ಮತ್ತು ಕೋವಿ ಕಿಂಡಿಗಳು ಹಾಗೂ ಕೆಲವು ಕಡೆ ಪಹರೆ 
ಗೋಪುರಗಳನ್ನು ಇಂದಿಗೂ ಕಾಣಬಹುದಾಗಿದೆ. ಕಸ್ತೂರಿ ರಂಗಪ್ಪನ ಬಾಗಿಲಿನ ಕೋಟಿಯನ್ನು 
ಫಿರಂಗಿ ಕೋಟೆ ಎಂದು ಕರೆಯಲಾಗಿದೆ. ಈ ಬಾಗಿಲು ಭಾಗದ ಕೋಟೆಯಲ್ಲಿ 17 ಫಿರಂಗಿ 
ಕಿಂಡಿಗಳು 72 ಕೋವಿ ಕಿಂಡಿಗಳು ಕಂಡುಬರುತ್ತವೆ. ಫಿರಂಗಿ ಮತ್ತು ಕೋವಿ ಕೊಂಡಿಗಳ ಮಧ್ಯ 
ಭಾಗದಲ್ಲಿ ವೀಕ್ಷಣೆಯ ಕಿಂಡಿಗಳಿವೆ. ಕೋಟೆಯ ಆಯಕಟ್ಟನ ಜಾಗಗಳಲ್ಲಿ ಫಿರಂಗಿಗಳನ್ನು ಇಡಲು 
ಫಿರಂಗಿ ಕಿಂಡಿಗಳನ್ನು ನಿರ್ಮಿಸಿದ್ದಾರೆ. ಪಮುಖ ಬತೇರಿಗಳ ಮೇಲೆ ಯಾವಾಗಲೂ ಸಿದ್ದವಾದ 
ಫಿರಂಗಿಗಳಿರುತ್ತಿದ್ದವು. ಈ ಅಂಶಗಳಿಂದ ಚಿತ್ರದುರ್ಗದ ಪಾಳೆಯಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ 
ಫಿರಂಗಿಗಳನ್ನು ಹೊಂದಿದ್ದು ತಮ್ಮ ರಕ್ಷಣೆ ಮಾಡಿಕೊಳ್ಳುತ್ತಿದ್ದರು. 


96 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ತಮ್ಮ ಸೈನ್ಯ 
ವ್ಯವಸ್ಥೆಯಾದ ಕಾಲ್ಗಳ, ಅಶ್ಚದಳ, ಗಜದಳ, ಫಿರಂಗಿದಳದ ಜೊತೆ ಒಂಟೆಗಳು, ಎತ್ತುಗಳು, 
ಕೋಣಗಳು, ಕತ್ತೆಗಳು ಮುಂತಾದ ಪ್ರಾಣಿಗಳನ್ನು ಯುದ್ದದ ಸಮಯದಲ್ಲಿ ಉಪಯೋಗಿಸುತ್ತಿದ್ದರು. 
ಏಕೆಂದರೆ ಯುದ್ದ ಸಾಮಾಗಿಗಳು ಮತ್ತು ಆಹಾರ ಪಧಾರ್ಥಗಳು, ಶಸ್ತಾಸತ್ರಗಳು, ಎತ್ತುಗಳಿಗೆ 
ಬೇಕಾದ ಹುಲ್ಲು-ಮೇವು, ಇತರೆ ವಸ್ತುಗಳನ್ನು ಬಂಡಿಗಳಲ್ಲಿ ಸಾಗಿಸಲು ಈ ಪ್ರಾಣಿಗಳನ್ನು 
ಬಳಸಿಕೊಳ್ಳುತ್ತಿದ್ದರು. 


ಕೌಟಿಲ್ಯನು ಯುದ್ದ ಭೂಮಿಯಲ್ಲಿ ಒಮ್ಮೆ ಏನಾದರೂ ಆನೆಗಳ ಸಂಖ್ಯೆ ಕಡಿಮೆ ಇದ್ದರೆ, 
ಒಂಟಿ ಮತ್ತು ಕತ್ತೆಗಳನ್ನು ಹೂಡಿದ ಗಾಡಿಗಳನ್ನು ಸೈನ್ಯದ ಮಧ್ಯದಲ್ಲಿ ಇರಿಸಬೇಕೆಂದು ಏಳುತ್ತಾನೆ.3 
ಚಿಕ್ಕಣ್ಣನಾಯಕನು ಕ್ರಿ.ಶ. 1676 ರಲ್ಲಿ ಹರಿಹರವನ್ನು ಮುತ್ತಲು ಮೊಗಲ್‌ ಸುಬೇದಾರ ಷೇರ್‌ ಖಾನ್‌ 
ಬಂದಿರುವ ವರ್ತಮಾನ ದುರ್ಗಕ್ಕೆ ತಲುಪಿತು. ಆಗ ದುರ್ಗದ ದೊರೆ ಚಿಕ್ಕಣ್ಣ ನಾಯಕ ಬಾರೆಗುಡ್ಡಕ್ಕೆ 
ಸೇನೆಯೊಡನೆ ಇಳಿದುಕೊಂಡನು. ಆದಿನ ರಾತ್ರಿ ಅಪಾರ ಸಂಖ್ಯೆಯ ಎತ್ತುಗಳ ಕೋಡಿಗೆ ದೀವಟಿಗೆ 
(ಪಂಜು) ಕಟ್ಟಿಸಿ ವಾದ್ಯಗಳಿಂದ ನಗಾರಿ, ಕಹಳೆಗಳ ಮೂಲಕ ಏಕ ಕಾಲಕ್ಕೆ ಶಬ್ದ ಮಾಡಿಸಿ 
ಸೈನಿಕರೊಡಗುಡಿ ಎತ್ತುಗಳನ್ನು ಶತ್ರು ಸೈನ್ಯದ ಕಡೆ ಹೊಡಿಸಿದನು. ಶತುಗಳ ದುರ್ಗದ ಸೈನ್ಯ 
ಬೆಂಕಿಯನ್ನು ಹಿಡಿದು ನಮ್ಮ ಮೇಲೆ ದಾಳಿ ಮಾಡುತ್ತಿದ್ದಾರೆ ಎಂದು ಹೆದರಿ ಓಡಿ ಹೋದರು ಹೀಗೆ 
ಎತ್ತುಗಳ ಸಹಾಯದಿಂದ ಶತ್ರುಗಳನ್ನು ಓಡಿಸಿದ ಈ ಘಟನೆ ಬಹಳ ವಿಶಿಷ್ಠವಾದದ್ದು.”' ಹೀಗೆ 
ನಾಯಕ ಮನೆತನಗಳು ತಮ್ಮ ಸೈನ್ಯದೊಂದಿಗೆ ಒಂಟೆ, ಎತ್ತುಗಳು, ಕೋಣಗಳು, ಕತ್ತೆಗಳನ್ನು 
ಯುದ್ದದಲ್ಲಿ ಉಪಯೋಗಿಸುತ್ತಿದ್ದರು. 


ಯುದ್ದದ ಬಗೆಗಳು 


ಪ್ರಾಚೀನ ಕಾಲದಿಂದಲೂ ಹಲವಾರು ಕಾರಣಗಳಿಗಾಗಿ ಯುದ್ಧಗಳು ನಡೆದಿವೆ 
ಮುಖ್ಯವಾಗಿ, ತುರುಗಳು, ಸ್ತ್ರೀಯರಿಗಾಗಿ, ಭೂಮಿಗಾಗಿ, ಸಂಪತ್ತಿಗಾಗಿ ಈ ರೀತಿಯ ಕಾರಣಗಳಿಗಾಗಿ 
ನಡೆಯುವ ಯುದ್ದಗಳನ್ನು ಅಧ್ಯಯನ ದೃಷ್ಟಿಯಿಂದ ತುರುಕಾಳಗ, ಬಯಲುಕಾಳಗ, ಕೋಟೆಕಾಳಗ 


ಎಂಬುದಾಗಿ ವಿಭಾಗಿಸಲಾಗಿದೆ. 
1. ತುರುಕಾಳಗ: 


ಹಿಂದಿನಿಂದಲೂ ತುರುಕಾಳಗ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಅದೇ ರೀತಿ ವಿಜಯನಗರ 
ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಈ ರೀತಿಯ ಯುದ್ದಗಳನ್ನು ಮಾಡಿರುವುದನ್ನು 


97 


ಶಾಸನಗಳ ಮೂಲಕ ತಿಳಿಯಬಹುದಾಗಿದೆ. ಶತ್ರುಗಳು ದನಗಳನ್ನು ಸೆರೆಹಿಡಿಯುತ್ತಿದ್ದರು. ಆಗ 
ತುರುಕಾಳಗಕ್ಕೆ ನಾಂದಿಯಾಗುತ್ತಿತ್ತು. ತುರುಗಳನ್ನು ರಕ್ಷಿಸಲು ನಡೆದ ಯುದ್ದಗಳನ್ನು “ತುರುಗೋಳ” 
ಎಂದು ಶಾಸನಗಳು ಕರೆದಿವೆ ತುರುಗಳು ಸಮಾಜದ ಜೀವಧಾನವು ಧರ್ಮದ ಸಂಕೇತವೂ 
ಆಗಿದ್ದವು ಆದ್ದರಿಂದ ದನಗಳನ್ನು ಅಪಹರಿಸಿದಾಗ ಸುಮ್ಮನಿರುವುದು ಹೇಡಿತನವೆಂದು 
ತಿಳಿಯಲಾಗಿತ್ತು. ತುರುಕಾಳಗದಲ್ಲಿ ಮಾಡಿದವರಿಗೆ ಸಮಾಜದಲ್ಲಿ ತುಂಬಾ ಗೌರವವಿತ್ತು. ಇಂತಹ 
ತುರುಗಾಳದಲ್ಲಿ ಆರು ಜನ ವೀರರು ಸತ್ತ ವಿಷಯ ಶಾಸನವೊಂದರಲ್ಲಿ ತಿಳಿದುಬರುತ್ತದೆ”. 
ಚಿತ್ರದುರ್ಗ ಪಾಳೆಯಗಾರರ ಪ್ರಮುಖ ತುರುಕಾಳಗವೆಂದರೆ ಕಡೇಯ ರಾಜಾ ವೀರ 
ಮದಕರಿನಾಯಕ ಚಿಕ್ಕವಯಸಿಗೆ ಪಟ್ಟಕ್ಕೆ ಬಂದಾಗ ರಾಯದುರ್ಗದ  ಕೃಷ್ಣಪುನಾಯಕನು 
ಚಿಕ್ಕಹುಡುಗನೆಂದು ಮತ್ತು ವಯಸ್ಸಾದ ಹೆಂಗಸು ಎಂಬ ಉದಾಸೀನತೆಯಿಂದಾಗಿ, ದುರ್ಗವನ್ನು 
ವಶಪಡಿಸಿಕೊಳ್ಳಲು ಒಳ್ಳೆಯ ಸಮಯವೆಂದು ಯೋಚಿಸಿ, ಹರಪ್ಪನಹಳ್ಳಿ ಪಾಳೆಯಗಾರರ 
ಸಹಾಯದೊಂದಿಗೆ ಉತ್ತರ ದಿಕ್ಕಿನಲ್ಲಿ ಮೇಯುತ್ತಿದ್ದ ಗೋವುಗಳನ್ನು ಅಪಹರಿಸಿದನು. ಇದನ್ನು 
ಕೇಳಿದ ಕುಡಲೇ ಗಂಡೋಬವ್ಪನಾಗತಿಯು ಆಕ್ರೋಶಗೊಂಡು ರಾಯದುರ್ಗದ ಸೈನ್ಯದ 
ಮೇಲೆರಗಿದಳು ಹೆಣ್ಣಿನ ಗಂಡುತನವನ್ನೇ ಕಂಡು ಹೆದರಿದ ಶತ್ರುಗಳು ದನಗಳನ್ನು ಬಿಟ್ಟು 
ಓಡಿಹೋದರು. ನಾಗತಿಯು ಅಷ್ಟಕ್ಕೇ ಬಿಡದೆ ಶತ್ರು ಸೈನ್ಯವನ್ನು ಹಿಂಬಾಲಿಸಿಕೊಂಡು ಹೋದಳು. 
ಹೈದರಾಲಿಯ ಸೈನಿಕರು ಮತ್ತೋಡು ಹಾಲಪ್ಪನಾಯಕನೊಂದಿಗೆ ಸೇರಿ ಮುಸವಲ ಕಣಿಯ 
ಪ್ರದೇಶದಲ್ಲಿ ಚಿತ್ರದುರ್ಗ ಪಾಳೆಯಗಾರರ ತುರುಗಳನ್ನು ಸೆರೆ ಹಿಡಿದು ಉಭಯ ಸೈನಿಕರ ಮಧ್ಯ 
ಯುದ್ಧವಾಗಿ ಹೈದರನ ಸೈನಿಕರು ಚಿತ್ರದುರ್ಗದ ಪಾಳೆಯಗಾರರಿಂದ ಮೊಟ್ಟ ಮೊದಲಿಗೆ ಈ 
ತುರುಕಾಳಗದಲ್ಲಿ ಸೋತರು”, 


ಹಿರಿಯೂರಿನ ಕಸವನಾಯಕನು ಹತ್ತು ಸಾವಿರ ಕಾಲಾಳುಗಳ ಸಹಿತ ಬೂದಿಹಾಳು 
ಕೋಟೆಯನ್ನು ವಶಪಡಿಸಿಕೊಳ್ಳಲು ಹೋಗಿ ಗೋವುಗಳನ್ನು ವಶಪಡಿಸಿಕೊಂಡನು ಈ 
ವಿಷಯವನ್ನು ಗೋಪಾಲರು ಬೂದಿಹಾಳು ನಾಯಕ ಸಿರುಮೆನಿಗೆ ಹೇಳಿದಾಗ ಸೈನ್ಯ ಸಮೇತವಾಗಿ 
ಬಂದು ಶತ್ರುಗಳ ಮೇಲೆ ಯುದ್ದ ಮಾಡಿ ಗೋವುಗಳನ್ನು ರಕ್ಷಿಸಿದನು. ಶತ್ರುಗಳು ತುರುಗಳನ್ನು 
ಅಪಹರಿಸಿದಂತೆ ಸ್ತ್ರೀಯರನ್ನು ಅಪಹರಿಸುತ್ತಿದ್ದರು. ಕೆಲವು ಸಾರಿ ತುರುಗಳ ಜೊತೆಯಲ್ಲಿ 
ಸ್ತ್ರೀಯರನ್ನು ಅಪಪರಿಸುತ್ತಿದ್ದರು. ಬೇಲೂರು ಶಾಸನವೊಂದು ಸ್ತ್ರೀಯರನ್ನು ಅಪಮಾನಗೊಳಿಸುವ 
ಉದ್ದೇಶದಿಂದ ಧಾಳಿಕಾರರು ಬರುತ್ತಿದ್ದರೆಂಬ ಮಾಹಿತಿಯನ್ನು ನೀಡುತ್ತದೆ*'. ಹೀಗೆ ತುರುಕಾಳಗವು 
ಪಾಳೆಯಗಾರರ ಕಾಲದಲ್ಲಿ ನಡೆಯುತ್ತಿದ್ದವು. 


98 


2. ಬಯಲು ಯುದ್ಧ; 


ಬಯಲು ಯುದ್ದದಲ್ಲಿ ಶತ್ರುಗಳು ತಮ್ಮ ರಾಜ್ಯದ ಮೇಲೆ ಯುದ್ಧಕ್ಕೆ ಬರುವ ವಿಷಯವನ್ನು 
ಗಡಿ ನಾಯಕರಿಂದ ಗುಂಡಚಾರರಿಂದ ವಿಷಯ ತಿಳಿದ ಕೂಡಲೇ ರಾಜನು ತಮ್ಮ ರಾಜ್ಯದ 
ಗಡಿಗಳನ್ನು ಭದಗೊಳಿಸುತ್ತಾನೆ. ಶತ್ರುಗಳ ದಾಳಿಯನ್ನು ಸಾಧ್ಯವಾದಷ್ಟು ತನ್ನ ರಾಜ್ಯದ ಒಳಗಡೆ 
ಬಿಡದೆ ಗಡಿಯಿಂದ ಹೊರಗಡೆ ಯುದ್ದ ಮಾಡಲು ಸಿದ್ದನಾಗುತ್ತಾನೆ. ಆಗ ನಡೆಯುವ ಕಾಳಗವೇ 
ಬಯಲು ಕಾಳಗ ಮತ್ತು ಬಯಲು ಯುದ್ಧ ಎಂದು ಕರೆಯುತ್ತಾರೆ. ಬಯಲು ಕಾಳಗಗಳಲ್ಲಿ 
ಯುದ್ಧಕ್ಕಿಂತ ಮುಂಚೆ ನೂರರಿಂದ ಇನ್ನೂರು ಜನರನ್ನು ಭೂಮಿಯ ಪರೀಕ್ಷೆಗೆ ಕಳಿಸುತ್ತಾರೆ”. 
ಇವರ ಮಾಹಿತಿಯ ಮೇರೆಗೆ ರಾಜನು ಶತುಗಳಿಗೆ ಪ್ರತಿವ್ಯೂಹಗಳನ್ನು ರಚಿಸಬೇಕು ಎಂದು ಶಿವತತ್ವ 
ರತ್ನಾಕರದಲ್ಲಿ ತಿಳಿಸಿದೆ. ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರದಲ್ಲಿ ಬಯಲು ಯುದ್ದವನ್ನು ಕುರಿತು ಹೀಗೆ 
ಹೇಳಿದ್ದಾನೆ. ಕಡಿಮೆ ಕಲ್ಲು ಮರಗಳಿರುವ ಕುಳ್ಳನಿಗೊಹಾರಲು ಸಾಧ್ಯವಾದ ಹೋಂಡ ಅದಷ್ಟು 
ಕಡಿಮೆ ರೇಖಾಕಾರ ಬಲವಿರುವ ಪ್ರದೇಶ ಕುದುರೆಗೆ ಯೋಗ್ಯ ಯುದ್ದ ಭೂಮಿ ಮುಳ್ಳಿರದ ಹೆಚ್ಚು 
ಎತ್ತರ ತಗ್ಗಿರದ ಹಿಮ್ಮೆಟ್ಟಿಸಲು ಸಾಕಷ್ಟು ಅವಕಾಶವಿರುವ ಭೂಮಿಯು ಪದಾತಿಗಳಿಗೆ ಉಪಯುಕ್ತ 
ಮುಂದೆ ಹೋಗಲು ಅವಕಾಶವಿರುವುದಕ್ಕಿಂತ ಹಿಂದೆಹೋಗಲು ಎರಡರಷ್ಟು ಭೂಮಿ ಇರಬೇಕು. 
ನೀರಿನಿಂದ ಕೂಡಿದ ಕೆಸರಿಲ್ಲದಿರುವ ಹಾಗೂ ಹೆಚ್ಚು ಮರಳು ಕಲ್ಲಿಲ್ಲದಿರುವ ಭೂಮಿಯು ಕುದುರೆಗೆ 
ಲಾಭವಾಗಿರುತ್ತದೆ. ಧೂಳು, ಕೆಸರು, ನೀರು ಮುಡಿವಾಳವೆಂಬ ಹುಲ್ಲಿನ ಮತ್ತು ಶರವೆಂಬ ಹುಲ್ಲಿನ 
ಬೇರುಗಳಿಲ್ಲದಿರುವ, ಮುಳ್ಳಿಲ್ಲದಿರುವ ದೊಡ್ಡಮರಗಳು, ಗೆಲ್ಲುಗಳ ಹೊಡೆತವಿಲ್ಲದ ಪ್ರದೇಶ ಆನೆಗೆ 
ಅನುಕೂಲಕರ. ಒಟ್ಟಿನಲ್ಲಿ ಸ್ನಾನ ಯೋಗ್ಯ ನೀರಿನಾಶ್ರಯ ವಿಶ್ರಾಂತಿಗೆ ಅವಕಾಶವಿದ್ದು. 
ಅಗೆಯಲ್ಲಡದಿರುವ ಹಿಮ್ನೆಟ್ಟುವುದಕ್ಕೆ ಸಾಕಷ್ಟು ಅವಕಾಶವಿರುವ ಪ್ರದೇಶ ಬಯಲು ಕಾಳಗಕ್ಕೆ 


ಉತ್ತಮ ಎಂದು ಹೇಳಿದ್ದಾನೆ”. 


ಹಾಗಲವಾಡಿ ನಾಯಕ ಇಮ್ಮಡಿ ಚನ್ನಬಸಪುನಾಯಕನು ಚಿತ್ರದುರ್ಗದ ನಾಯಕರಿಂದ 
ಹರತಿಕೋಟಿಯನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗದೆ ಇರುವಾಗ ಹಾಗಲವಾಡಿಯ ಇಮ್ಮಡಿ 
ಚನ್ನಬಸಪ್ಪನಾಯಕನು ಹರತಿಯ ಮುಮ್ಮಡಿ ಹೊಟ್ಟಂಣನಾಯಕನ ಮೇಲೆ ಭಾರಿ ಸೈನ್ಯದೊಂದಿಗೆ 
ಹೋಗಿ ಹರತಿಗೆ ಮುತ್ತಿಗೆ ಹಾಕಿ ವೀರಾವೇಶದಿಂದ ಹೋರಾಡಿ ಹರತಿಯವರನ್ನು ಸೋಲಿಸಿದನು. 
ಈ ವಿಷಯ ತಿಳಿದ ಚಿತ್ರದುರ್ಗದ ಪಾಳೆಯಗಾರ ಭರಮಪ್ಪನಾಯಕನು ದೊಡ್ಡ ಸೈನ್ಯದೊಡನೆ 
ಬಂದು ಪುನಃ ಹಾಗಲವಾಡಿಗೆ ಮುತ್ತಿಗೆ ಹಾಕಿ ಅಲ್ಲಿದ್ದ ಹಾಗಲವಾಡಿ ಅಧಿಕಾರಿಗಳನ್ನು ಓಡಿಸಿ 


ಹರತಿಯನ್ನು ವಶಪಡಿಸಿ ಕೊಂಡನು. ಈ ರೀತಿಯಲ್ಲಿ ಬಯಲು ಯುದ್ದಗಳು ನಡೆಯುತ್ತಿದ್ದವು”. 


99 


ಗುಮ್ಮನಾಯಕನ ಪಾಳೆಯಗಾರರಲ್ಲಿ ಒಬ್ಬನಾದ ಇಮ್ಮಡಿ ಕದಿರಪ್ಪನಾಯಕನು 
ವಿಜಯನಗರದ ವೀರ ನರಸಿಂಹನ ಸಮಕಾಲೀನನಾಗಿದ್ದನು. ವಿಜಯನಗರ ಸಾಮ್ರಾಜ್ಯಕ್ಕೆ ಕಂಟಕ 
ಪ್ರಾಯನಾಗಿದ್ದ ಇಡ್ಲೂರು ಮತ್ತು ಚಿನ್ನಗಾನಪಲ್ಲಿಯ ಪಾಳಯಗಾರ ರಂಗರಾಜನನ್ನು ಮಣಿಸಲು 
ಇಮ್ಮಡಿ ಕದಿರಪ್ಪ ನಾಯಕನಿಗೆ ವೀರನರಸಿಂಹರಾಜನು ಆಜ್ಞಾಪಿಸಿದನು. ಸ್ಥಾಮಿನಿಷ್ಠನೂ ಕರ್ತವ್ಯ 
ದಕ್ಷನೂ ಆಗಿದ್ದ ಇಮ್ಮಡಿ ಕದಿರಪ್ಪನಾಯಕನು ರಂಗರಾಜನ ಮೇಲಿ ಯುದ್ಧವನ್ನು ಮಾಡಿ 
ರಂಗರಾಜನನ್ನು ಸೋಲಿಸಿ ಬಂಧಿಸಿ ವಿಜಯನಗರದ ಚಕ್ರವರ್ತಿಗಳಿಗೆ ಒಪ್ಪಿಸಿದನು. ಇದರಿಂದ 
ಸಂತೃಪ್ಪನಾದ ವಿಜಯನಗರದ ರಾಜನು ಮುತ್ತಿನಹಾರ ಕೆಂಪು ಕೊಡೆ ಹಾಗೂ ಏಳು ಸಹಸ್ರ 
ವರಹಗಳನ್ನು ಕಾಣಿಕೆಯಾಗಿ ನೀಡಿ ಜೊತೆಗೆ ದೇವಿಕುಂಟಿ, ಕೊಂಚಕೋಮಾರ ಹೋಬಳಿ 
ಗಾಮಗಳನ್ನು ಅವನಿಗೆ ಉಂಬಳಿಯಾಗಿ ಕೊಟ್ಟನು.”' 


ತರಿಕೆರೆಯ ಪೂವಲ ಹನುಮಪ್ಪನಾಯಕನು ದಂಡಿನೊಡನೆ ಬಂದು ದುರ್ಗದ ಸೀಮೆಗೆ 
ಸೇರಿದ ದೇವಪುರದ ಕೋಟೆ, ಜಾನಕಲ್ಲುದುರ್ಗ ಹೊಳಲಕೆರೆ ಮಾಯಕೊಂಡ, ಚಿತ್ರಹಳ್ಳಿ 
ಮಾದಲಾದ ಗಡಿಗಳಿಗೆ ಮುತ್ತಿಗೆ ಹಾಕಿ ನಂತರ ರಂಗಪಟ್ಟಣವನ್ನು ವಶಪಡಿಸಿಕೊಂಡನು. ವಿಷಯ 
ತಿಳಿದ ಕಸ್ತೂರಿರಂಗಪ್ಪ ನಾಯಕನು ತರೀಕೆರೆಯ ಸೈನ್ಯದ ಮೇಲೆ ಯುದ್ಧ ಮಾಡಿ 
ಜಯಗಳಿಸಿದನು% 


ಪಾವಗಡದ ಪಾಳೆಯಗಾರ ಬಲಪ್ಪನಿಗೆ ವೆಂಕಟಪತಿ ಮಹರಾಜರು ಗುತ್ತಿಯ ಮೇಲೆ 
ಆಕ್ರಮಣ ಮಾಡಲು ಕಳಿಸಿದರು. ಕಾರಣ ಗುತ್ತಿಯ ಪಾಳೆಯಗಾರರು ಸ್ವತಂತ್ರವಾಗಿ ಪೆನುಗೊಂಡೆಗೆ 
ಸೇರಿದ ಹಳ್ಳಿಗಳ ಮೇಲಿ ಆಕ್ರಮಣ ಮಾಡುತ್ತಿದ್ದನು. ಇದರಿಂದ ಕುಪಿತಗೊಂಡ ವೆಂಕಟಪತಿ 
ಮಹಾರಾಜರು ಪಾವಗಡದ ಪಾಳಯಗಾರ ಬಲ್ಲಪ್ಪನಿಗೆ ಒಂದು ತುಕಡಿ ಸೈನ್ಯವನ್ನು ಸಜ್ಜು ಮಾಡಿ 
ಗುತ್ತಿಯ ಮೇಲೆ ಆಕ್ರಮಣ ಮಾಡಲು ಕಳಿಸುತ್ತಾನೆ. ಕೋಟೆ ಮತ್ತು ಕೋತ್ತಲುಗಳ ಬಗ್ಗೆ ಗೊತ್ತಿದ 
ಬಲಪ್ಪನು ಗುತ್ತಿಯ ಮೇಲೆ ಹೋರಾಡಿ ಜಯಗಳಿಸಿದನು. ಇದರಿಂದ ಸಂತೋಷಗೊಂಡ 
ಮಹಾರಾಜರು ಬಲಪ್ಪನಿಗೆ ಬಲಪುನಾಯಕ ಎಂಬ ಬಿರುದು ನೀಡಿ ಗೌರವಿಸಿ ಪಾವಗಡ ಮತ್ತು 
ಪಳವಳ್ಳಿಗಳ ಅಧಿಕಾರವನ್ನು ವಹಿಸಿಕೊಟನು.” 


3. ಕೋಟೆಕಾಳಗ: 


ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿನ ಸಪ್ತಾಂಗಗಳಲ್ಲಿ ಕೋಟೆಯು ಒಂದು ಪ್ರಮುಖ ಅಂಗವಾಗಿದೆ. 
ಕೋಟೆಗಳು ಪ್ರಾಚೀನ ಕಾಲದ ರಾಜ ಮನೆತನಗಳ ಕಾಲದಿಂದಲೂ ತನ್ನದೇ ಆದ ಮಹತ್ವವನ್ನು 


100 


ಪಡೆದಿವೆ. ಕೋಟೆ ಕಾಳಗಗಳ ಬಗ್ಗೆ ಕಾಮುಂದಕನ "ನೀತಿ ಶಾಸ್ತ' ಶುಕ್ತನ "ಶುಕ್ರನೀತಿ' ನಂಜುಂಡ 
ಕವಿಯ ರಮನಾಥಚರಿತೆ' ವಿರೂಪಾಕ್ಷ ಪಂಡಿತನ "ಚನ್ನಬಸವ ಪುರಾಣ” ಭೀಮ ಕವಿಯ” "ಬಸವ 
ಪುರಾಣ” ಹಾಗೂ ಸಿರುಮನ ಚರಿತೆ ಇನ್ನೂ ಮುಂತಾದ ಕೃತಿಗಳಲ್ಲಿ ಕೋಟೆಕಾಳಗ ಬಗ್ಗೆ ಮಾಹಿತಿ 


ಲಭ್ಯವಿದೆ 


ಸಂಸ್ಥೃಶದಲ್ಲಿ ಕೋಟೆಯನ್ನು ದುರ್ಗ ಎಂದು ಕರೆಯುತ್ತಿದ್ದರು. ಕೋಟೆಗಳನ್ನು ಪುರಾತನ 
ಕಾಲದಿಂದಲೂ ವಿಧವಿಧವಾದ ಕೋಟೆಗಳನ್ನು ಕಟ್ಟಲಾಗುತ್ತಿತ್ತು. ಅವುಗಳಲ್ಲಿ ಗಿರಿದುರ್ಗ, 
ಜಲದುರ್ಗ, ವನದುರ್ಗ, ಸ್ಥಳದುರ್ಗಗಳು ಪ್ರಮುಖವಾಗಿವೆ. ಕನ್ನಡದಲ್ಲಿ ಇವುಗಳನ್ನು 
ಬೆಟ್ಟಗೋಂಟಿ, ಕಡಲ್‌ಗೋಂಟಿ, ಪಳುಗೊಂಟಿ, ನೆಲಗೋಂಟೆಗಳು ಎಂದು ಕರೆಯಲಾಗಿದೆ. 
ಕೋಟೆಯನ್ನು ನಿರ್ಮಿಸಲು ಯೋಗ್ಯವಾದ ಪ್ರದೇಶವನ್ನು ಆಯ್ಕೆ ಮಾಡಬೇಕಾಗಿತ್ತು. ಶುಕ್ರನೀತಿ 
ಸಾರದಲ್ಲಿ ಕೋಟೆ ನಿರ್ಮಾಣ ಪ್ರದೇಶವು ಹಲವಾರು ರೀತಿಯ ಗಿಡಮರಗಳು, ಪೊದರುಗಳಿಂದ 
ಕೂಡಿದ, ದನಕರುಗಳು ಪಕ್ಷಿಪ್ರಾಣಿಗಳಿಂದ ಸಮೃದ್ಧವಾಗಿರುವ ಮತ್ತು ಒಳ್ಳಯ ಜಲಾಶಯವಿರುವ, 
ಧಾನ್ಯ ಸಮೃದ್ದಿ ಇರುವ ಬೆಟ್ಟ ನೀರುಗಳಿಂದ ಆವೃತವಾಗಿರುವ ಪ್ರದೇಶಗಳಲ್ಲಿ ಕೋಟೆಯನ್ನು 
ನಿರ್ಮಿಸಬೇಕು ಎಂದು ತಿಳಿಸಿದೆ. ಕೋಟೆಯು ಮಧ್ಯಯುಗದಲ್ಲಿ ಎಷ್ಟು ಅವಶ್ಯವಾಗಿತ್ತೆಂದರೆ, 
ಕೋಟೆ ಇಲ್ಲದ ರಾಜನ ಸ್ಥಿತಿಯನ್ನು ಹೀಗೆ ವರ್ಣಿಸಲಾಗಿದೆ. “ದುರ್ಗಹೀನೋ ನರಪತಶಿ: 
ವಾತಾಭ್ರಾವಯವೈಸ್ಸಮ” ಅಂದರೆ ಭದವಾದ ಕೋಟೆಯಿಲ್ಲದ ರಾಜನು ಬಿರುಗಾಳಿಯ ಮುಂದಿನ 
ಮೋಡದ ತುಂಡುಗಳಿಗೆ ಸಮಾನನೆಂದು ಕರೆಯಲಾಗಿದೆ”. 


ಮಧ್ಯಕಾಲೀನ ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಬಯಲು 
ಕಾಳಗಗಳಿಗಿಂತ ಹೆಚ್ಚಾಗಿ ಕೋಟಿಕಾಳಗಗಳು ನಡೆದಿವೆ. ಈ ಕಾಲದ ಕೋಟೆಗಳನ್ನು ಕುರಿತು 
ಗೋವಿಂದ ವೈದ್ಯನ "ಕಂಠೀರವ ನರಸರಾಜವಿಜಯಂ” ಮತ್ತು ಕೆಳದಿ ಬಸವರಾಜು ಕೃತಿಯಾದ 
ಶಿವತತ್ವ ರತ್ನಾಕರದಲ್ಲಿ ಉಲ್ಲೇಖಗಳನ್ನು ಕಾಣಬಹುದು. ಶಿವತತ್ವ ರತ್ನಾಕರದಲ್ಲಿ ಕೋಟೆಯ 
ಅವಶ್ಯಕತೆಯನ್ನು ಕುರಿತು ವಿಷಹಹೀನೋ ಯಥಾ ನಾಗೋ ಮದಹೀನೋ ಯಾಥಾ ಗಜಃ 
ಸರ್ವೇಷಾಂ ವಶ್ಯತಾಂ ಯಾತಿ ದುರ್ಗ ಹೀನ ಸ್ವಫಾ ನೃಪ: ಅಂದರೆ ಕೋಟಿಯಿಲ್ಲದ ರಾಜನು 
ವಿಷವಿಲ್ಲದ ಹಾವಿನಂತೆ ಮದವಿಲ್ಲದ ಆನೆಯಂತೆ ಎಲ್ಲರಿಗೂ ಸುಲಭವಾಗಿ ವಶನಾಗುತ್ತಾನೆಂದು 


ವಿವರಿಸಲಾಗಿದೆ. 


ಕೋಟೆ ಕಾಳಗದಲ್ಲಿ ಒಂದು ಆಕ್ರಮಣವಾದರೆ ಮತ್ತೊಂದು ಸಂರಕ್ಷಣೆ ಒಬ್ಬರು ಉಳಿವಿಗಾಗಿ 
ಹೋರಾಟ ಮಾಡಿದರೆ ಮತ್ತೊಬ್ಬರು ಅಳಿವಿಗಾಗಿ ಹೋರಾಟ ಮಾಡುತ್ತಾರೆ. ಆದ್ದರಿಂದ ಕೋಟೆ 


101 


ಕಾಳಗಕ್ಕಿಂತ ಮುಂಚೆ ಯುದ್ದದ ಪೂರ್ವಸಿದ್ಧತೆ ಬಹಳ ಮುಖ್ಯವಾಗಿದೆ. ಶತ್ರುಗಳು ದಾಳಿಗೆ ಮುಂಚೆ 
ಕೋಟಿಯ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದರು. ಅದೇ ರೀತಿ ಮತ್ತೊಂದು ಕಡೆಯವರು ಶತ್ರುಗಳಿಂದ 
ಕೋಟೆಯನ್ನು ಹೇಗೆ ರಕ್ಷಿಸಬೇಕು ಎಂದು ಸಿದ್ದವಾಗುತ್ತಿದ್ದರು.*' 


ಕೋಟೆ ಕಾಳಗದಲ್ಲಿ ಕೋಟೆಗೆ ನಿಚ್ಚಣಿಗೆಯನ್ನಿಟ್ಟು ಉಡವನ್ನು ಕೊಟೆಯ ಮೇಲೆ ಹಾಕಿ 
ಹಗ್ಗವನ್ನು ಹಿಡಿದುಕೊಂಡು ಹತ್ತುತ್ತಿದ್ದರು. ಆಗ ಕೋಟಿಯ ಒಳಗಿದ್ದವರು ಶತ್ರುಗಳು 
ಹತ್ತಲಾಗದಂತೆ ಮೇಲಿನಿಂದ ಕಲ್ಲುಗಳನ್ನು ಮರಳನ್ನೂ, ಎಣ್ಣೆಯನ್ನೇ ಸುರಿಸುತ್ತಿದ್ದರು. ನಂತರ 
ಬಾಣಗಳಿಂದ ಅವರ ಮೇಲೆ ಆಕ್ರಮಣ ಮಾಡುತ್ತಿದ್ದರು. ಇವುಗಳಿಂದ ತಪ್ಪಿಸಿಕೊಂಡು ಒಳಗೆ 
ಹೋದರೆ ಕತ್ತಿಗಳಿಂದ ಈಟಿಯಿಂದ, ಕೋವಿಗಳಿಂದ ದಾಳಿ ಮಾಡಿ ಕೋಟೆಯೊಳಗಿನವರು 
ಕೋಟೆಯನ್ನು ರಕ್ಷಿಸುತ್ತಿದ್ದರು. 


ಉಮ್ಮಾತ್ತೂರಿನ ಪಾಳೆಯಗಾರ ಗಂಗರಾಜನು ಶಿವನ ಸಮುದಕೋಟಿ ಮತ್ತು 
ಶ್ರೀರಂಗಪಟ್ಟಣಗಳಲ್ಲಿನ ಕೋಟಿಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಕಾವೇರಿ ಕಣಿವೆಯಲ್ಲಿ 
ಸ್ಪತಂತ್ರವಾಗಿ ಅಧಿಕಾರ ನಡೆಸಿಕೊಂಡು ವಿಜಯನಗರ ಪಬುತ್ತಕ್ಕೆ ಚ್ಯುತಿ ತಂದಿದ್ದನು.** ಹಾಗೂ 
ಪೆನುಗೊಂಡೆಯ ಕೋಟೆಯನ್ನು ವಶಪಡಿಸಿಕೊಳ್ಳುವುದರೊಂದಿಗೆ ಕೃಷ್ಣದೇವರಾಯನಿಗೆ ನೇರ 
ಸವಾಲನ್ನೆಸೆದನು. ಇದರಿಂದ ಕ್ರೋಧಗೊಂಡ ರಾಯನು ಉಮ್ಮತ್ತೂರು ಸಾಮಂತನ ವಿರುದ್ದ ಕ್ರಮ 
ಕೈಗೊಳ್ಳಲು ಹೊರಟನೆಂದು ಫಾದರ್‌ಲೂಯಿಸ್‌ ಬರೆಯುತ್ತಾನೆ. ಕೃಷ್ಣದೇವರಾಯನು 
ಶಿವನಸಮುದದಲ್ಲಿನ ಯುದ್ದ ಶಿಬಿರಗಳನ್ನು ಕೆಡವಿ ಗಂಗರಾಜನ ವಿರುದ್ಧ ಭೀಕರವಾದ ಯುದ್ದ 
ನಡೆಯಿತು. ರಾಯನ ಪ್ರತಿರೋಧವನ್ನು ತಡೆಯಲಾರದೆ ಗಂಗರಾಜನು ಶತ್ತುಸೈನ್ಯದಿಂದ 
ತಪ್ಪಿಸಿಕೊಂಡು ಪಾಲಾಯನ ಮಾಡಿದನು. ಹೀಗೆ ಕೋಟಿ ಕಾಳಗಕ್ಕೆ ಒಂದು ಉತ್ತಮ 
ಉದಾಹರಣೆಯಾಗಿದೆ. 


ಹರತಿಯ ಪಾಳೆಯಗಾರ ತಿಮ್ಮಣ್ಣನಾಯಕನು ಆಳ್ಸಿಕೆ ಮಾಡುತ್ತಿರುವಾಗ ಮೊಗಲರ ಸೈನ್ಯ 
ಸಿರಾವನ್ನು ವಶಪಡಿಸಿಕೊಂಡು ನಂತರ ಹರತಿಯ ನಿಡಗಲ್ಲಿನ ಕೋಟಿಗೆ ಮುತ್ತಿಗೆ ಹಾಕಿದರು. 
ತಿಮ್ಮಣ್ಣನಾಯಕನ ಕೋಟೆಯನ್ನು ಸುಮಾರು ಮೂರು ವರ್ಷಗಳ ಕಾಲ ವಶಪಡಿಸಿಕೊಳ್ಳಲು 
ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಕೋಟಿಯೊಳಗಡೆ ಇದ್ದು ಆಹಾರ ಪದಾರ್ಥಗಳು, 
ಮದ್ದುಗುಂಡುಗಳು ಖಾಲಿಯಾದವು ಆಗ ನಿಡಗಲ್ಲು ನಾಯಕನು ಅಧಿಕಾರಿಗಳಿಗೆ ಕೋಟೆ 
ನಿರ್ವಹಣೆಯ ಜವಾಬ್ದಾರಿ ನೀಡಿ ಬೇರೆ ಕಡೆಯಿಂದ ಸೈನ್ಯ ಮತ್ತು ಆಹಾರವನ್ನು ಕೊಡಿಸಲು 
ಕೋಟೆಯ ರಹಸ್ಯ ಸ್ಥಳದಿಂದ ತಪ್ಪಿಸಿಕೊಂಡು ಆನೆಗೊಂದಿಗೆ ಹೋಗಿ ಸೈನ್ಯದ ನೆರವು ಪಡೆದು 


102 


ಕೋಟಿಯ ಕಡೆ ಬರುವುದರಲ್ಲಿ ನಿಡಗಲ್ಲು ಕೋಟಿ ಮೊಗಲರ ವಶವಾಗಿರುವ ಬಗ್ಗೆ ಮಾಹಿತಿ 
ತಿಳಿದು ಬೇಸರಗೊಂಡನು. ಹೀಗೆ ಕೋಟೆಯ ಕಾಳಗಗಳು ದೀರ್ಪವಾದ ಅವಧಿಯವರೆಗೂ 
ನಡೆಯುತ್ತಿದ್ದವು.” 


ಕೆಳದಿಯ ಶಿವಪನಾಯಕನು ತನ್ನ ಸುತ್ತಮುತ್ತಲಿನ ಪಾಳೆಯಗಾರರ ದಂಗೆಗಳನ್ನು 
ಎದುರಿಸಬೇಕಾಯಿತು. ಮತ್ತು ತುಳುವರೊಳಗಿನ ಬಂಡಾಯಗಳನ್ನು ನಂತರ ಕೊಲ್ಲತ್ತಿರಿಯ 
ಪಾಳೆಯಗಾರರನ್ನು ಮತ್ತು ಮಾಪಿಳ್ಳಗಳನ್ನು ಗೆದ್ದು ಶಿವಪ್ಪನಾಯಕನು ನೀಲೆಶ್ವರದಲ್ಲಿ 
ವಿಜಯಸ್ಥಂಭವನ್ನು ಸ್ಥಾಪಿಸಿದನು. ಹಾಗೂ ದಕ್ಷಿಣ ಕನ್ನಡದ ಮಂಗಳೂರು, ಕುಂದಪುರ, 
ಗಂಗೊಳ್ಳಿಗಳಲ್ಲಿನ ಪಹೋರ್ಚುಗೀಸರನ್ನು ಅದರ ನೆಲೆಗಳಿಂದ ಓಡಿಸಿದನು. ಮತ್ತು ಪೋರ್ಚುಗೀಸರು 
ಕನ್ನಡ ಪ್ರದೇಶದೊಳಗಿನ ಕೊನೆಯ ಕೋಟಿಯನ್ನು ಕಳೆದುಕೊಂಡಿದ್ದು ಮಂಗಳೂರಿನಲ್ಲಿ ಎಂದು 
ಕೆಳದಿ ನೃಪವಿಜಯಂನಲ್ಲಿ ಉಲ್ಲೇಖವಿದೆ”. 


ಮತ್ತಿ ತಿಮಣ್ಣನಾಯಕನು ಚಿತ್ರದುರ್ಗ ಪ್ರದೇಶದಲ್ಲಿ ಪ್ರಭಾವಶಾಲಿ ನಾಯಕನಾಗಿ 
ಬೆಳೆಯುತ್ತಿದ್ದನ್ನು ಗಮನಿಸಿದ ವಿಜಯನಗರ ಅರಸ ಸದಾಶಿವರಾಯನು ಸಾಳ್ವ ನರಸಿಂಹರಾಯನ 
ಮುಂದಾಳತ್ಪದಲ್ಲಿ ಸೈನ್ಯವನ್ನು ಕಳುಹಿಸಿ ತಿಮ್ಮಣ್ಣನಾಯಕನ ಮೇಲೆ ದಾಳಿ ಮಾಡಿದಾಗ ಈ 
ಮುತ್ತಿಗೆಯಲ್ಲಿ ಸಾಳ್ವ ನರಸಿಂಹನನ್ನು ಮತ್ತಿ ತಿಮ್ಮಣ್ಣನಾಯಕನು ಸೋಲಿಸಿದನು” ಈ ಯುದ್ದದಲ್ಲಿ 
ತಿಮ್ಮಣ್ಣನಾಯಕನ ಶೌರ್ಯ, ಸಾಹಸಗಳನ್ನು ಕಂಡ ವಿಜಯನಗರ ಅರಸರು ಕಲುಬುರಗಿ 
ಕೋಟೆಯನ್ನು ಗೆದ್ದುಕೊಡುವಂತೆ ಕೇಳಿಕೊಂಡಾಗ, ಮತ್ತಿ ತಿಮ್ಮಣ್ಣನಾಯಕನು ವಿಜಯನಗರ 
ಸೈನ್ಯದೊಂದಿಗೆ ತನ್ನ ಮಗ ಗುಲಪಿನಾಯಕ, ಅಣ್ಣಾಗಾರ ಓಬಣ್ಣ ಮತ್ತು 300 ಜನ ಸೈನಿಕರೊಂದಿಗೆ 
ಕಲಬುರಗಿ ಕೋಟಿಯ ಮೇಲೆ ದಾಳಿ ಮಾಡಿ ಕೋಟೆಯನ್ನು ವಶಪಡಿಸಿಕೊಂಡು ವಿಜಯನಗರ 


ಅರಸರಿಗೆ ಒಪ್ಪಿಸಿದನು.” 


ಹೈದರಾಲಿಯು ಒಂದು ವರ್ಷಗಳ ಕಾಲ ನಿಜಗಲ್ಲು ಕೋಟೆಗೆ ಮುತ್ತಿಗೆ ಹಾಕಿದರು 
ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ದಾಳಿಯ ಸಮಯದಲ್ಲಿ ಬಂಡೆಯ ಮೇಲೆ ಬಿಸಿ ಎಣ್ಣೆ ಮತ್ತು 
ಅಂಬಲಿಯನ್ನು ಹಾಕುತ್ತಿದ್ದರು. ಆಗ ಹೈದರಾಲಿಯು ಚಿತ್ರದುರ್ಗದ ನಾಯಕರ ಸಹಾಯ 
ಕೇಳಿದನು. ಆಗ ಚಿತ್ರದುರ್ಗದ ಮದಕರಿನಾಯಕನ ಸೇನೆ ನಿಜಗಲ್ಲು ಕೋಟೆಯ ಎರಡು ಹರಿದಾರಿ 
ದೂರದಲ್ಲಿಯೇ ಡೇರೆ ಹಾಕಿ ನಂತರ ಚಿತ್ರದುರ್ಗ ದಂಡಿನ ಅರ್ಧಭಾಗ ನಿಜಗಲ್ಲು ಕೋಟೆಯ 
ಹಿಂದೆ ಹೋಗಿ ಉಡವನ್ನು ಮೇಲಕ್ಕೆ ಎಸೆದು ಅದರ ಮೂಲಕ ಕೋಟಿಯ ಮೇಲೆ ಹತ್ತಲು 
ಪ್ರಯತ್ನಿಸಿದರು. ಮತ್ತೊಂದು ದಂಡು ಮುಳ್ಳಿನ ಪೊದೆಗಳನ್ನು ಶೇಖರಿಸಿ ಬೆಂಕಿಹೊತ್ತಿಸಿ, ಕೋಟೆಯ 


103 


ಒಳಗಿದ್ದ ಸೈನಿಕರ ಗಮನವನ್ನು ತಮ್ಮ ಕಡೆ ಸೆಳೆದರು ಹಿಂದಿನಿಂದ ಕೋಟಿ ಹತ್ತುತ್ತಿದ್ದವರು 
ಕೋಟೆಯೊಳಕ್ಕೆ ಇಳಿದು ಕೋಟೆಯ ಬಾಗಿಲು ಅಗಳಿಯನ್ನು ತೆಗೆದು ಹೊರಗಿದ್ದವರು ಕೋಟೆ 
ಪ್ರವೇಶಿಸಲು ಸಹಾಯ ಮಾಡಿದರು. ನಂತರ ಸುದೀರ್ಪ ಹೋರಾಟದಲ್ಲಿ ನಿಜಗಲ್ಲು 
ಸೋಲನ್ನೊಪ್ಪಿತು.** ಇದು ಕೋಟಿ ಕಾಳಗಕ್ಕೆ ಉತ್ತಮವಾದ ನಿದರ್ಶನವಾಗಿದೆ. ನಂತರ 
ಚಿತ್ರದುರ್ಗದ ಕೊನೆಯ ಮದಕರಿನಾಯಕನಿಗೂ ಮೈಸೂರಿನ ಹೈದರಾಲಿಗೂ ನಡೆದ ಬೀಕರ 
ಕೋಟೆ ಕಾಳಗದಲ್ಲಿ ಇದೇ ರೀತಿಯ ತಂತ್ರ ಪ್ರತಿ ತಂತ್ರಗಳ ಮೂಲಕ ಕೊನೆಗೆ ಚಿತ್ರದುರ್ಗದ 
ಕೋಟೆಯು 1799 ರಲ್ಲಿ ಹೈದರಾಲಿಯ ವಶವಾಯಿತು. 


ಒಟ್ಟಾರೆಯಾಗಿ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಅಂದಿನ ಪರಿಸ್ಥಿತಿಗೆ ತಕ್ಕಂತೆ 
ಯುದ್ದಗಳನ್ನು ಕೈಗೊಳ್ಳುತ್ತಿದ್ದರು. ಕೆಲವರು ತುರುಕಾಳಗ, ಬಯಲುಕಾಳಗ, ಕೋಟೆಕಾಳಗ, 
ಗಡಿಕಾಳಗ ಹೀಗೆ ಹಲವಾರು ರೀತಿಯ ಯುದ್ಧಗಳಿಂದ ತಮ್ಮ ತಮ್ಮ ಪ್ರದೇಶಗಳ ರಕ್ಷಣೆಗಾಗಿ 
ಪ್ರಯತ್ನಿಸುತ್ತಿರುವುದನ್ನು ಕಾಣಬಹುದಾಗಿದೆ. 


ಯುದ್ಧೋಪಕರಣಗಳು 


ಮಾನವನು ಪ್ರಾಚೀನ ಕಾಲದಿಂದಲೂ ಆಹಾರ ಸಂಪಾದನೆ ಮತ್ತು ರಕ್ಷಣೆಗೆಂದು 
ತಯಾರಿಸಿಕೊಂಡ ಆಯುಧಗಳೇ ಮುಂದೆ ಯುದ್ದ ಉಪಕರಣಗಳಿಗೆ ನಾಂದಿಯಾಗಿವೆ. ಮೊದಲು 
ಕಲ್ಲಿನ ಆಯುಧಗಳು, ನಂತರ ಬೆಂಕಿ ತದನಂತರ ಈಟಿ, ಭರ್ಜಿ, ಕೊಡಲಿ, ಬಿಲ್ಲು, ಬಾಣ ಬಳಕೆಗೆ 
ಬಂದವು. ಮಧ್ಯಯುಗದಲ್ಲಿ ಮದ್ದುಗುಂಡು, ಫಿರಂಗಿ, ಮತ್ತಿತ್ತರ ಉಡಾವಣಾ ಅಸ್ತ್ರಗಳನ್ನು 
ಕಂಡುಹಿಡಿದನು. ಕಾಲಕಳೆದಂತೆ ವೈಜ್ಞಾನಿಕತೆಯ ಬಳಕೆಯಿಂದ ಸಿಡಿಮದ್ದಿನ ಉಪಯೋಗದ 
ನಂತರ ಆಧುನಿಕ ಯುಗದಲ್ಲಿ ಅನೇಕ ಆವಿಷ್ಠಾರ ಮತ್ತು ಪ್ರಯೋಗಗಳ ಮೂಲಕ ಅಣುಶಕ್ತಿ 
ಆಧಾರಿತ ಯುದ್ದ ಉಪಕರಣಗಳ ಹಂತಕ್ಕೆ ಬಂದು ತಲುಪಿವೆ. 


ಕೌಟಿಲ್ಯನು ಅರ್ಥಶಾಸ್ತ್ರದಲ್ಲಿ ಯುದ್ಧೋಪಕರಣಗಳನ್ನು ನಾಲ್ಕು ವಿಧಗಳಲ್ಲಿ ವಿಂಗಡಿಸಿದ್ದಾನೆ. 
ಯಂತ್ರ, ಆಯುಧ, ಆವರಣ, ಉಪಕರಣಗಳು ಎಂದು ಯಂತ್ರಗಳೆಂದರೆ ಕಲ್ಲುಗಳನ್ನು ಬೀರುವ 
ಅಸ್ತವಾದರೆ, ಆಯುಧಗಳೆಂದರೆ ಖಡ್ಗ, ಕೊಡಲಿ, ಗದೆ, ಬಿಲ್ಲು ಬಾಣ, ಭರ್ಜಿ ಈಟಿ, ಶೂಲ, 
ಇತ್ಯಾದಿ ಆವರಣಗಳೆಂದರೆ ಶಿರಸ್ತ್ರಾಣ, ಕವಚೆ, ಗುರಾಣಿ ಇತ್ಯಾದಿ ದೇಹ ರಕ್ಷಣಾ ಪರಿಕರಗಳಾಗಿವೆ. 
ಉಪಕರಣಗಳೆಂದರೆ ರಥ, ಆನೆ, ಕುದುರೆಗಳಿಗೆ ಅವಶ್ಯಕವಾದ ಅಂಕುಶ, ಚಾಟಿ, ಸನ್ನಾಹ, 
ವಿಷಧೂಮಾದಿಗಳ ಪ್ರಯೋಗ, ಇತ್ಯಾದಿ ಕೆಲಸಗಳಿಗೆ ಬೇಕಾಗುವ ಪರಿಕರಗಳ ಸಮೂಹ.” 


104 


ವಿಜಯನಗರ ಮತ್ತು ವಿಜಯನಗರೋತ್ತರ ಕಾಲದ ನಾಯಕ ಪಾಳೆಯಗಾರರು ತಮ್ಮ 
ಯುದ್ದಗಳಲ್ಲಿ ಕತ್ತಿ, ಗುರಾಣಿ, ಬಿಲ್ಲು. ಬಾಣ, ಕೊಡಲಿ, ಈಟಿ, ಭರ್ಜಿ, ಗದೆ, ಪ್ರಮುಖ 
ಆಯುಧಗಳೆಂದರೆ, ಸಿಡಿಮದ್ದಿನ ಉಪಯೋಗದಿಂದ ಯುದ್ದ ತಂತ್ರಗಳಲ್ಲಿ ಹಲವಾರು 
ಬದಲಾವಣೆಗಳಾದವು. ಸಿಡಿಮದ್ದಿನ ಉಪಕರಣಗಳಾದ ಬಂದೂಕು, ಫಿರಂಗಿಗಳು ಯುದ್ದ 
ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ತಂದವು ಎನ್ನಲಾಗಿದೆ. ವಿಜಯನಗರದ ನವರಾತ್ರಿ 
ಉತ್ತವಕ್ಕೆ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ನಾಯಕ ಪಾಳೆಯಗಾರರು ಧರಿಸಿದ್ದ 
ಉಡುಗೆತೊಡುಗೆ, ಅವರು ಹೊಂದಿದ್ದ ಯುದ್ದೋಪಕರಣಗಳಾದ ಗಂಡುಗೊಡಲಿ, ಕೈಯಲ್ಲಿ 
ಭರ್ಜಿಗಳನ್ನು ಹಿಡಿದಿದ್ದರು. ಆನೆಯ ಅಂಬಾರಿಯ ಮೇಲೆ ಭಲ್ಲೆ-ಭರ್ಜಿಗಳಿಂದ ಯೋಧರು 
ಕುಳಿತಿದ್ದರು. ಬಿಲ್ಲುಗಾರರು ಬಿಲ್ಲು ಬಾಣಗಳನ್ನು ಕಾಲ್ಲಳದವರು ಕತ್ತಿಗುರಾಕಿಯನ್ನು ಈಟಿ, 
ಬಂದೂಕು, ಸಣ್ಣ ಬಂದೂಕು ಇತ್ಯಾದಿ ಆಯುಧಗಳನ್ನು ಹೊಂದಿರುವ ಬಗ್ಗೆ ಪಯಾಸ್‌ 


ವಿವರಿಸಿದ್ದಾ ಧಾ 


ಮದ್ಯಕಾಲೀನ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಉಪಯೋಗಿಸುತ್ತಿದ್ದ ಕೆಲವು 
ಯುದ್ಧೋಪಕರಣಗಳಾದ ಕತ್ತಿ, ಗುರಾಣಿ, ಶಿರಸ್ತಾಣ, ಕವಚ, ಆನೆ, ಕುದುರೆ ಕವಚ, 
ಪ್ರಮುಖವಾಗಿದೆ. ಯುದ್ದಗಳಲ್ಲಿ ತೊಡಗಿರುವ ಸೈನಿಕರು ತಮ್ಮ ದೇಹವನ್ನು ಮಾರಕಾಸ್ತ್ರಗಳಿಂದ 
ರಕ್ಷಿಸಿಕೊಳ್ಳಲು ಸೈನಿಕರಲ್ಲದೆ ಅವರು ಹೊಂದಿರುವ ಆನೆ, ಕುದುರೆಗಳಿಗೂ ರಕ್ಷಕವಚಗಳನ್ನು 
ಕೊಡಿಸುತ್ತಿದ್ದರು. ಸೈನಿಕರು ಧರಿಸುತ್ತಿದ್ದ ಸಂರಕ್ಷಕ ಪರಿಕರಗಳೆಂದರೆ ಕೈಯಲ್ಲಿ ಗುರಾಣಿ, ತಲೆಗೆ 
ಶಿರಸ್ತ್ರಾಣ ಅಥವಾ ಠೌಳಿ, ಎದೆಗೆ ಕವಚ, ತೋಳುಗಳಿಗೆ ಬಾಹು ರಕ್ಷೆ ಕೈ ಮತ್ತು ಕಾಲುಗಳಿಗೆ 
ಚರ್ಮದ ಜೋಡುಗಳು, ಉಕ್ಕಿನ ಅಂಗಿ, ಇತ್ಯಾದಿಗಳನ್ನು ಬಳಸಲಾಗಿದೆ.*' 


ಚಿತ್ರದುರ್ಗದ ಪಾಳೆಯಗಾರರ ಸೈನ್ಯವು ಚಂದ್ರಾಯುಧ, ಗಂಡುಗೊಡಲಿ, ಡೊಂಕಣಿ, 
ಸುರಂಗಿ, ಚಾಪಾಯುಧ, ಭರ್ಜಿ, ಈಟಿ, ಬಿಲ್ಲು-ಬಾಣಗಳು, ಕವಣು ಕಲ್ಲುಗಳು ಹಾಗೂ ಮದ್ದು 
ಗುಂಡು, ಕತ್ತಿ ಕಠಾರಿ, ಫಿರಂಗಿ, ಬಂದೂಕು, ಪತಾಕೆ, ಬಾಕು, ಕೋವಿ, ತುಪಾಕಿ, ಪಿರಂಗಿ, ಇತ್ಯಾದಿ 
ಯುದ್ದ ಉಪಕರಣಗಳನ್ನು ಹೊಂದಿದ್ದರು.” ವಿದೇಶಿ ಪವಾಸಿಗೆ ನಿಕಲೊಕೋಂಟಿ ಮಧ್ಯಕಾಲಿನ 
ಯುದ್ದೋಪಕರಣಗಳ ಬಗ್ಗೆ ಹೀಗೆ ಹೇಳಿದ್ದಾರೆ. ಯುದ್ದ ಮಾಡುವಾಗ ಭಲ್ಲೆ, ಕತ್ತಿ, ಗುರಾಣಿ, ಬಿಲ್ಲು, 
ಬಾಣಗಳನ್ನು ಉಪಯೋಗಿಸುತ್ತಿದ್ದರು. ಮತ್ತು ಗುಂಡುಗಳನ್ನು ಸಿಡಿಸುವ ಯಂತ್ರವನ್ನು 
ಬಳಸುತ್ತಿದ್ದರು. ಹಾಗೂ ನಗರಗಳಿಗೆ ಮುತ್ತಿಗೆ ಹಾಕಲು ಬೇಕಾದ ಆಯುಧಗಳನ್ನು 


ಉಪಯೋಗಿಸುವುದರ ಬಗ್ಗೆ ವಿವರಿಸಿದ್ದಾರೆ.” 


105 


ಒಟ್ಟಾರೆಯಾಗಿ ವಿಜಯನಗರ ಕಾಲದ ಯುದ್ದಗಳಲ್ಲಿ ಹಲವಾರು ಬಗೆಯ ಸ್ಥಳೀಯ 
ಯುದ್ದ ಉಪಕರಣಗಳನ್ನು ನಾಯಕ ಪಾಳೆಯಗಾರರು ಉಪಯೋಗಿಸಿ ಅನೇಕ ಯುದ್ದಗಳಲ್ಲಿ 
ಭಾಗವಹಿಸಿ ಜಯಗಳಿಸಿರುವ ಬಗ್ಗೆ ಮಾಹಿತಿ ಇದೆ. ಅದೇ ರೀತಿ ಈ ಕಾಳಗದಲ್ಲಿ ಪರಿಚಯವಾದ 
ಸಿಡಿಮದ್ದು ಮತ್ತು ಫಿರಂಗಿ ಯುದ್ದ ವ್ಯವಸ್ಥೆಯಲ್ಲಿಯೇ ಒಂದು ಮಹತ್ವದ ಬದಲಾವಣೆಯೊಂದಿಗೆ 
ಹೊಸ ಹೊಸ ರೀತಿಯ ಆಯುಧಗಳ ಹುಟ್ಟಿಗೆ ಕಾರಣವಾಗಿವೆ. 


106 


ಕೊನೆಟಿಪ್ಪಣಿಗಳು 


[OY 


wv AN HN ೫ YH MN 


20. 


21; 
22. 
23; 
24. 


ಮಹಾಲಿಂಗಂ ಟಿ.ವಿ, ಸೌತ್‌ ಇಂಡಿಯನ್‌ ಪಾಲಿಟಿ, ಪುಟ-320 
ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಕ, ಸಂಪುಟ 12, ಸಿರಾ-1 
ಅದೇ, ಎ.ಕ, 10, ಕೋಲಾರ, 163. 

ಅದೇ, ಎ.ಕ, 5, ಹಾಸನ, 13. 

ಅದೇ, 5, ಮರುರಬಾದ್‌, 9. 

ಅದೇ, ಎ.ಕ, 11, ಹಿರಿಯೂರು, 35. 

ಲಕ್ಷ್ಮಣ್‌ ತೆಲಗಾವಿ, ವಿಜಯನಗರದಲ್ಲಿ ಪಾಳೆಯಗಾರ ಶಾಹಿ, ಪುಟ-9. 
ಅದೇ ಪುಟ -8. 

ಲಕ್ಷ್ಮಣ್‌ ತೆಲಗಾವಿ, 2010, ಎಪ್ಪತ್ತೇಳು ಪಾಳೆಯಗಾರರು, ಪುಟ-29. 


ದೇವರಕೊಂಡಾರೆಡ್ಡಿ (ಸಂ) 2004 ಕನ್ನಡ ವಿಶ್ವವಿದ್ಯಾಲಯ, ಶಾಸನ ಸಂಪುಟ-7, 
ಕೊಪ್ಪಳ ಜಿಲ್ಲೆ. ಪು-370. 


ಕಲಬುರ್ಗಿ ಎಂ.ಎಂ. (ಸಂ) 1994 ಕರ್ನಾಟಕದ ಕೈಫಿಯತ್ತುಗಳು, ಪುಟ-549 
ಶ್ರೀನಿವಾಸ ಎಂ.ವಿ. ಲಕ್ಷ್ಮಣ್‌ ತೆಲಗಾವಿ (ಸಂ) 1976. ಚೆಂದವಳ್ಳಿ, ಭಾಗ-1, ಪುಟ-70 
ವಸು ಎಂ.ವಿ. (ಸಂ) 2001, ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಪುಟ-17] 
ಎಂ.ಎಸ್‌. ಪುಟ್ಟಣ್ಣ, 1997, ಚಿತ್ರದುರ್ಗದ ಪಾಳೆಯಗಾರರು, ಪು-24. 


ಅಮರೇಶ ಯತಗಲ್‌, 2018. ಕರ್ನಾಟಕ ನಾಯಕ ಅರಸುಮನೆತನಗಳ ವಿಶಿಷ್ಟ 
ಸಾಂಸ್ಕೃತಿಕಾಚರನೆಗಳು. ಪುಟ-96. 


ಬಿ.ಷೇಕ್‌ ಆಲಿ (ಸಂ) 1997 ಕರ್ನಾಟಕ ಚರಿತ್ರೆ. ಸಂಪುಟ-3. ಪುಟ-ಕ್ರಮವಾಗಿ, 72, 
77, 80, 94, 108, 121. 


ವಸು ಎಂ.ವಿ. (ಸಂ) 2001 ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು ಪುಟ-26, 68, 
76, 130, 162, 176, 186, 215, 26], 306, 322, 339. 


ಅಮರೇಶ ಯತಗಲ್‌, 2018, ಪೂರ್ವೋಕ್ತ ಪುಟ. 


ಕೆ.ಎನ್‌. ಗಂಗಾನಾಯಕ (ಹು.ಸಂ.) 2012, ಪಾಳೆಯಗಾರರ ಶಾಸನ ಸಂಪುಟ-2, ಪುಟ, 
ಪ್ರಸ್ತಾವನೆ, ಫಿಗಿಯಯಖ. 


ಕೆ.ಎನ್‌. ಗಂಗಾನಯಾಕ್‌ (ಪ್ರಸಂ.)2012, ಪಾಳೆಯಗಾರರ ಶಾಸನ. ಸಂಪುಟ-1।, ಪುಟ, 
ಪ್ರಸ್ತಾವನೆ. ಫಿಫಿಗಿಯ. 

ಡಿ.ಎನ್‌. ಯೋಗೀಸ್ಪರಪ್ಪ, 1999. ಹಾಗಲವಾಡಿ ನಾಯಕರು, ಪುಟ-32. 

ಲಕ್ಷ್ಮಣ್‌ ತೆಲಗಾವಿ 2016. ವಿಜಯನಗರ ಕಾಲದಲ್ಲಿ ಪಾಳೆಯಗಾರ ಶಾಯಿ, ಪುಟ-10. 
ಲಿಂಗಣ್ಣಕವಿಯ, ಕೆಳದಿಯ ನೃಪವಿಜಯಂ, ಪು-18-26. 

ಬಿ.ಎನ್‌. ಸುಂದರರಾವ್‌ 1986, ಬೆಂಗಳೂರಿನ ಇತಿಹಾಸ-ಪುಟ-9 


107 


25. 
26. 
ZT. 
28. 


29, 
30. 
31. 
2 
ಫತೆ, 
34. 
ಫಿ 
36. 


37, 
38. 
39: 


40. 
41. 
42. 
43. 
44, 
45. 
46. 
47. 
48. 
49. 
50. 
5]. 
52. 


ಸಿವೆಲ್‌. ಎ ಫರ್‌ಗಾಟನ್‌ ಎಂಪೈರ್‌, ಹುಟ-259-270 
ಲಕ್ಷ್ಮಣ್‌ ತೆಲಗಾವಿ 2009. ಚಿತ್ರದುರ್ಗ ನಾಯಕ ಅರಸರು ರಾಜಕೀಯ ಚಿತ್ರ, ಪುಟ-ಂ2. 
ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, ಸಂಪುಟ 5, ಪುಟ-60. 


ವಿರೂಪಾಕ್ಷಿ ಪೂಜಾರಹಳ್ಳಿ, (ಸಂ) ಚರಿತ್ರೆ ಅಧ್ಯಯನ, ಸಂ-4, ಸಂಚಿಕೆ-2, ಜನವರಿ- 
ಜೂನ್‌ 2009, ಪುಟ-53. 

ಬಿಲ್‌ ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 9. ದೇವನಹಳ್ಳಿ 54. ಕ್ರಿಶ. 1467. 

ಅದೇ, ಚನ್ನಪಟ್ಟಣ 164 ಕ್ರಿ.ಶ. 1514. 

ಅದೇ, ಎ. ಕ. 11, ಹೊಳಲ್ಫರೆ 131. ಕ್ರಿಶ. 1533. 

ಅದೇ, ಎ. ಕ. 9, ಮಾಗಡಿ 28, ಕ್ರಿ.ಶ. 1558. 

ಬಿ. ಷೇಕ್‌ ಆಲಿ (ಸಂ) 1997 ಕರ್ನಾಟಕ ಚರಿತ್ರೆ, ಸಂಪುಟ-3, ಪುಟ-71. 

ಅದೇ, ಪುಟ-69. 

ಸಿವೆಲ್‌, ಪೂವೋಕ್ತ, ಪುಟ-270. 


ಹರ್ಮನ್‌ ಕುಲ್ಫೆ 1995, ದಿ ಸ್ಪಡಿ ಆಫ್‌ ದಿ ಸ್ಟೇಟ್‌ ಇನ್‌ ಪ್ರೀ ಮಾರ್ಡನ್‌ ಇಂಡಿಯಾ, 
ಸ್ಪೇಟ್‌ ಇನ್‌ ಇಂಟಿಯಾ 1000-1700, ಪುಟ.1. 


ಬಿ.ಎಲ್‌ ರೈಸ್‌ 1897 ಮೈಸೂರ್‌ ಗೆಜೆಟಿಯರ್‌, ಸಂ-1|, ಪುಟ-320. 
ಟಿ ವಿ ಮಹಾಲಿಂಗಮ್‌, ಸೌತ್‌ ಇಂಡಿಯನ್‌ ಪೊಲಿಟ, ಪುಟ-320. 


ಎನ್‌ ವೆಂಕಟರಮಣಯ್ಯ ಸ್ಟಡೀಸ್‌ ಇನ್‌ ದಿ ಹಿಸ್ಪರಿ ಆಫ್‌ ದಿ ಥರ್ಡ್‌ ಡೈನಸ್ಸಿ ಆಫ್‌ 
ವಿಜಯನಗರ್‌. ಪುಟ-179. 


ಜಿ ಎಸ್‌ ಧೀಕ್ಷಿತ್‌ (ಸಂ), 1989, ಕೆಳದಿ ಐತಿಹಾಸಿಕ ನಿಬಂಧಗಳು, ಪುಟ-74. 
ಎಂ ಚಿದಾನಂದ ಮೂರ್ತಿ, ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹುಟ-326. 
ಸರ್ಕಾರ ಬಿ.ಕೆ. ಶುಕನೀತಿ ಪು. 262. 

ಡಿ.ಎನ್‌. ಯೋಗಿಶ್ಷರಪ್ಪ ಹಾಗಲವಾಡಿಯ ನಾಯಕ 2009 ಪುಟ 43 

ಎಂ.ಡಿ. ಶ್ರೀನಿವಾಸ್‌, ಮದುಗಿರಿಯ ಇತಿಹಾಸ ಪುಟ-19-20. 

ಬಿ.ಎಸ್‌. ಶ್ರೀನಿವಾಸನಾಯಕ, ಚಿತ್ರದುರ್ಗದ ಕಾಮರ್ಗತಿ ಅರಸರು ಪುಟ-10 
ಕೃಷ್ಣಭಟ್‌ .ಕೆ. ಕೌಟಿಲ್ಯನ ಅರ್ಥಶಾಸ್ತ್ರ, ಪುಟ-55-58. 

ನರಸಿಂಹಶಾಸ್ತ್ರೀ ಎನ್‌. ಆರ್‌. (ಅನು) ಶುಕನೀತಿಸಾರ-1, ಪುಟಗಳು,2-4. 
ಎಂ.ಚಿದಾನಂದ ಮೂರ್ತಿ. ಕನ್ನಡಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ ಹುಟ-329 
ಎಂ.ಎನ್‌. ಪುಟ್ಟಣ್ಣ ಚಿತ್ರದುರ್ಗ ಪಾಳಯಗಾರರು, ಪುಟ-83. 

ಎಂ.ಎಸ್‌. ಪುಟ್ಟಣ್ಣ ಪೂರ್ವೋಕ್ತ ಪುಟ-87. 

ಅದೇ ಪುಟ 8. 


ಅದೇ ಪುಟ-16. 


108 


ಶತಿ 
೨4. 
5೨, 
56. 
ವಿ7: 
58. 
ನ9, 
60. 
61. 
62. 
63. 


64. 
65. 
66. 
67. 
68. 
69. 
70. 


7]. 
72, 


ನಿ 
74. 
75. 
76. 


71. 


78. 


ಬಿ.ಎನ್‌. ಶ್ರೀನಿವಾಸ ನಾಯಕ ಚಿತ್ರದುರ್ಗ ಕಾಮಕೇತಿ ಅರಸರು ಪುಟ-15. 
ಚಿಟ್ನಿಸ್‌.ಕೆ.ಆರ್‌.1974, ಕೆಳದಿ ಪಾಲಿಟಿ ಪುಟ-133. 

ಡಿ.ಎನ್‌. ಯೋಗಿಶ್ಷರಪ್ಪ, ಹಾಗಲವಾಡಿ ನಾಯಕರು, ಪುಟ-66. 
ಎಂ.ವಿ.ಶ್ರೀನಿವಾಸ್‌, ಲಕ್ಷ್ಮಣ್‌ ತೆಲಗಾವಿ, ಚಂದವಳ್ಳಿ ಭಾಗ 1 ಪುಟ-87. 
ಕುಂ.ಬಾ.ಸದಾಶಿವಪ್ಪ್‌, ಹರಪ್ಪನಹಳ್ಳಿ ಪಾಳೆಯಗಾರರು, ಪುಟ-15. 

ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 12 ಮಧುಗಿರಿ 8. 

ಕೆ.ಬಿ. ಶಿವತಾರಕ್‌, ಮಹಾನಾಡ ಪ್ರಭುಗಳು ಪುಟ-63. 

ಜಿ.ಜಿ. ಮಂಜುನಾಥ, ಹರತಿಸಿರಿ, ಪುಟ-146. 

ಗೋಪಾಲ್‌ ಬಿ.ಆರ್‌. (ಸಂ). ಎಫಿಗ್ರಾಫಿಯ ಕರ್ನಾಟಕ, ಸಂ.೨, ದೇವನಹಳ್ಳಿ, 92೦, 
ಕೃಷ್ಣಭಟ್ಟ .ಕೆ. (ಅನು) ಕೌಟಿಲ್ಯನ ಅರ್ಥಶಾಸ್ತ್ರ ಪೂರ್ವೋಕ್ತ 2000. ಪು. 193. 


ಸರ್ಕಾರ ಜೆ.ಎನ್‌. ದ ಆರ್ಟ್‌ ಆಫ್‌ ವಾರ್‌ ಇನ್‌ ಮೆಡೀವಲ್‌ ಇಂಡಿಯ-1982, ಪುಟ 
63. 


ಡಿ.ಎನ್‌. ಯೋಗಿಶ್ವರಪ್ಪ್‌ 2009. ಹಾಗಲವಾಡಿನಾಯಕರು, ಪುಟ 37. 
ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, ಸಂಪುಟ 11 ಚಿತ್ರದುರ್ಗ 22. 
ಎಂ.ಎನ್‌. ಪುಟ್ಟರ್ಣನ, ಪೂರ್ವೋಕ್ತ ಪುಟ 23. 

ಅದೇ ಪುಟ-25. 

ಅದೇ ಪುಟ-35. 

ಬಿ.ಎನ್‌. ಶ್ರೀನಿವಾಸ ನಾಯಕ, ಚಿತ್ರದುರ್ಗ ಕಾಮಗೇತಿ ಅರಸರುಗಳು, ಪಟ-7-8. 


ಡಿ.ಎನ್‌. ಯೋಗೀಶ್ವರಪ್ಪ 2009, ಮಧ್ಯಕಲೀನ ಕರ್ನಾಟಕದ ಪಾಳೆಯಗಾರರು, ಪುಟ 
33, 


ಅದೇ ಪುಟ-384. 


ಕುಂ.ಬಾ. ಸದಾಶಿವಪ್ಪ 2006 ಹರಪ್ಪನಹಳ್ಳಿ ಪಾಳೆಯಗಾರರ ಇತಿಹಾಸ ದರ್ಶನ, ಪಮುಟ- 
76. 


ಅದೇ ಪುಟ-78 
ಕು.ಬಾ. ಸದಾಶಿವಪ್ಪ ಹರಪ್ಪನಹಳ್ಳಿ ಪಾಳೆಯಗರರು ಪುಟ 40. 
ಎಂ.ಎಸ್‌. ಪುಟ್ಟಣ್ಣ ಪೂರ್ವೋಕ್ತ ಷು 86. 


ವೆಂಕಟರಮಣಯ್ಯ .ಎನ್‌. ಸ್ಪಡೀಸ್‌ ಇನ್‌ ದಿ ಹಿಸ್ಪರಿ ಆಫ್‌ ದಿಥಧರ್ಡ್‌ ಡೈನಸ್ಸಿ ಆದ 
ವಿಜಯನಗರ, 1935, ಪುಟ-149. 


ಮೋಹನ್‌ ಕೃಷ್ಣಪ್ಪರೈ ಕ. (ಸಂ) ಚರಿತ್ರೆ ಅಧ್‌ಯನ, ಸಂ-3, ಸಂ-, ಜುಲೈ-ಡಿಸೆಂಬರ್‌ 
ಪುಟ- 76-77. 


ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 16 ಚಿಕ್ಕನಾಯಕನಹಳ್ಳಿ 53. 


109 


79. ಅದೇ, ಎಕ. 11 ದಾವಣಗೆರೆ, 13. 

80. ಅದೇ, ಎ.ಕ. 12 ಚಿಕ್ಕನಾಯಕನಹಳ್ಳಿ.-6, 1556 
8. ಅದೇ ಚಿಕ್ಕನಾಯಕನಹಳ್ಳಿ.-39, 1559 

82. ಅದೇ, ಶಿರಾ 54 ಕ್ರಿಶ. 1626 


83. ಎಂ.ಎಂ. ಕಲ್ಬುರ್ಗಿ (ಸಂ) ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು ಭಾಗ-1, ಪುಟ- 
216 


84. ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 11 ಚಳ್ಳಕೆರೆ 54 

85. ಅದೇ, ದಾವಣಗೆರೆ 68. 

86. ಅದೇ, ಜಗಳೂರು 24 

87. ಅದೇ, ಚಿತ್ರಹಳ್ಳಿ 24, 1536 

88. ಅದೇ, ಚಿತ್ರದುರ್ಗ 51, 1653 

89. ಅದೇ, ಎ.ಕ. 12 ಶಿರಾ 62 1773 

90. ಅದೇ, ಮಧುಗಿರಿ 33, 1496 

91. ಅದೇ, ಎಕ. 11 ಹಿರಿಯೂರು 22. 

92. ಅದೇ, ಹಿರಿಯೂರು 39. 

93. ವೆಂಕಟರತ್ನಂ ಎ.ವಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ ಪುಟ-22. 
94, ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 12 ಚಿಕ್ಕನಾಯಕನಹಳ್ಳಿ 10, 1525 
95. ಅದೇ, ಎ.ಕ. 11 ಹೊಳಲ್ಕೆರೆ. 120 

96. ಅದೇ, ಹೊಳಲ್ಫಿರೆ 15 

97. ಅದೇ, ಎ.ಕ. 12 ಪಾವಗಡ 62. 

98. ಅದೇ, ಮಧುಗಿರಿ 58. 

99, ಅದೇ, ಎಕ. 9 ನೆಲಮಂಗಲ 8. 

100. ಎಂ.ಎಸ್‌. ಪುಟ್ಟಣ್ಣ, ಚಿತ್ರದುರ್ಗ ಪಾಳಯಗಾರರು ಪುಟ-34. 

101. ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 11] ಹಿರಿಯೂರು 88, 1589. 
102. ಅದೇ, 11 ಹಿರಿಯೂರು 88, ಮಸ್ಸಲ್ಲು 1589. 

103. ಅದೇ, ಎ.ಕ. 12, ಕುಣಿಗಲ್‌ 25, 1515. 

104. ಅದೇ, ಪಾವಗಡ 39, 1554. 

105. ಅದೇ, ಎ.ಕ. 17 ತುಮಕೂರು 1, 1571. 

106. ಅದೇ, ಎ.ಕ. 9 ಮಾಗಡಿ 17 ಕಲ್ಯ 1362. 

107. ಅದೇ, ನೆಲಮಂಗಲ 8 ಸೊಂಡೇಕೊಪ್ಪ 1763 


110 


108. ಅದೇ, 9 ಅನೇಕಲ್‌ 90 ಬಿಂಗಿಪುರ 1760. 

109. ಅದೇ, ಎ.ಕ. 12 ಕುಣಿಗಲ್‌ 36 1765. 

110. ಚಿದಾನಂದ ಮೂರ್ತಿ ಎಂ. ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ ಹುಟ-353. 
111. ಎಂ.ಎಸ್‌. ಪುಟ್ಟಣ್ಣ ಚಿತ್ರದುರ್ಗ ಪಾಳೆಯಗಾರರು, ಪುಟ-8 

112. ಮಹಾದೇವಯ್ಯ ಟಿ.ಆರ್‌. 1984, ಗುಬ್ಬಿ ತಾಲೂಕು ದರ್ಶನ, ಪುಟ-60 

113. ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 11 ಚಳ್ಳಕೆರೆ 39 

114. ರೈಸ್‌ ಬಿ.ಎಲ್‌-ಮೈಸೂರ್‌ ಗೆಜೆಟಿಯರ್‌ ಸಂ-2, ಪು-158 


ಲ 
115. ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 11 ಹಿರಿಯೂರು 36 


116. ಅದೇ, ಹೊಳಲ್ಫಿರೆ 112 

117. ಅದೇ, ಎ.ಕ. 12, ಸಿರಾ-3 

118. ಅದೇ, ಎ.ಕ. 11 ಚಳ್ಳಕೆರೆ 59 

119. ಕನ್ನಡ ವಿಶ್ವದ್ಯಾಲಯ ಶಾಸನ ಸಂಪುಟ ಮಾಲೆ/ಕುಂ. 26. 

120. ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 12 ಪಾವಗಡ-2 

121. ಅದೇ, ಎಕ. 11 ಹಿರಿಯೂರು 36 

122. ಅದೇ, ಎ.ಕ. 12 ಸಿರಾ 41 

123. ಅದೇ, ಸಿರಾ 64 

124. ಎ.ವಿ. ವೆಂಕಟರತ್ನಂ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಥಳೀಯ ಸರ್ಕಾರ ಪು-39 
125, "ಬಿ.ವಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 12 ಗುಬ್ಬಿ-49 


126. ಜಿ.ಎಸ್‌. ದೀಕ್ಷಿತ್‌ ಲೋಕಲ್‌ ಸೆಲ್ಸ್‌ ಗೌವರ್ನ್ವಮೆಂಟ್‌ ಇನ್‌ ಮಿಡಿವಲ್‌ ಕರ್ನಾಟಕ ಮ- 
58-96 


127. ಹುಲ್ಲೂರು ಶ್ರೀನಿವಾಸ ಜೋಯಿಸ (ಸಂ) ಚಿತ್ರದುರ್ಗದ ಖಖ್ಯೆರು 1968. ಪುಟ 99. 
128. ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 11 ಚಳ್ಳಕೆರೆ 39 

129. ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸೋ.ಮಾ-1, ಸಿರಿ.14.15 

130. ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 11 ಹಿರಿಯೂರು 25 

131. ಅದೇ, ಹೊಳಲ್ಟೆರೆ 55. 

132. ಅದೇ, ಚಿತ್ರದುರ್ಗ 48. 

133. ಪಿ.ವಿ. ನಾರಾಯಣ, ವಚನ ಸಾಹಿತ್ಯ ಒಂದು ಸಾಂಸ್ಕೃತಿಕ ಅಧ್ಯಯನ, ಹು-215. 
134. ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 12 ತಿಪಟೂರು-112 

135. ಎಂ.ಎಸ್‌. ಪುಟ್ಟಣ್ಣ. ಚಿತ್ರದುರ್ಗ ಪಾಳೆಯಗಾರರು ಪು-8 


ತ್‌ 


136. ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 11 ಮೊಳಕಾಲ್ಲೂರು-25 


() 


111 


137, 
138. 
139. 


140. 
141. 
142. 
143. 
144. 
145. 
146. 
147. 
148. 
149, 
150. 
151. 
152. 
153. 
154. 
155. 
156. 
157. 
158. 
159. 


160. 


161. 


162. 
163. 


ಎಂ.ವಿ. ಶೀನಿವಾಸ ಮತ್ತು ಲಕ್ಷ್ಮಣ್‌ ತೆಲಗಾವಿ (ಸಂ) ಚಂದವಳ್ಳಿ, ಭಾಗ-2. 
ಎಂ. ಚಿದಾನಂದ ಮೂರ್ತಿ, ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಪು-361. 


ರಮೇಶ್‌ ಕೆ.ವಿ. ವಿಜಯನಗರ ಆಂಡ್‌ ಟೇರಿಟೋರಿಯಲ್‌ ರೀಡ್‌ಜಸ್ಟ್‌ಮೆಂಟ್ಸ್‌ ಇನ್‌ 
ಕರ್ನಾಟಕ (ಕನ್ನಡ ಸ್ಟಡೀಸ್‌ 111 ನಂಬರ್‌.) ಪು-39-51. 


ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, ಸಂ.1], ಹಿರಿಯೂರು 14. 
ಅದೇ ದಾವಣಗೆರೆ 165. 
ಅದೇ ಹಿರಿಯೂರು 76. 
ಅದೇ ಹೊಳಲ್ಫಿರೆ 24. 
ಅದೇ ದಾವಣಗೆರೆ 107. 
ಅದೇ ಕೋಲುಕುಂಟೆ 131 
ಅದೇ ಚಿತ್ರದುರ್ಗ 45 
ಅದೇ ಜಗಳೂರು 41 
ಅದೇ ಚಳ್ಳಕೆರೆ 54 

ಅದೇ ಹೊಳಲ್ವಿರೆ 132 
ಅದೇ ಹಿರಿಯೂರು 22 
ಅದೇ ಹೊಳಲ್ವಿರೆ 125 


ಭ್ರಿಿಲ್ಸ್‌ ರೈಸ್‌, ಎಫಿಗಾ 


[ಸತ್‌ 


ಫಿಯಾ ಕರ್ನಾಟಿಕಾ, ಸಂ. 12, ಗುಬ್ಬ-19. 
ಅದೇ ಸಿರಾ 64 

ಅದೇ 18 

ಅದೇ 54 

ಅದೇ 31 

ಅದೇ ಮಧುಗಿರಿ 45 

ಅದೇ ಸಿರಾ 48 


ಅಬ್ದುಲ್‌ ಸತ್ತಾರ್‌ ಪಿ. (ಸಂ) ತರೀಕೆರೆ ಸಂಸ್ಥಾನದ ಕೈಫಿಯತ್ತು. ತರೀಕೆರೆ ಪಾಳೆಯಗಾರರು, 
ಹುಟ-48-49. 


ಸಂತೆಬೆನ್ನೂರು ಸುಮತೀಂದ್ರನಾಡಿಗೆ 2001, ಸಂತೆಬೆನ್ನೂರು ನಾಯಕರು, ಮಲೆ 
ಕರ್ನಾಟಕದ ಅರಸು ಮನೆತನಗಳು ಪುಟ-76. 


ಎಂ.ಎಂ. ಕಲಬುರ್ಗಿ (ಸಂ) 1994 ಉತ್ತಂಗಿ ವೇಮಟಕೆ ಸಲ್ಲುವ ಸಂತೆಬೆನ್ನೂರು ಶೀಮೆ 


ಕೈಫಿಯತ್ತು ಕರ್ನಾಟಕದ ಕೈಫಿಯತ್ತುಗಳು ಹುಟ-424. 
ಕನ್ನಡ ವಿಶ್ವವಿಸ್ಕಾಲಯ ಶಾಸನ ಸಂಪುಟ ಮಾಲೆ], ಕೂಡ್ಲುಗಿ-10. 


ಅದೇ ಬಳ್ಳಾರಿ 63. 


112 


164. 
165. 
166. 
167. 
168. 
169. 
170. 
171. 
172. 
173. 
174. 


175. 


176. 
177. 
178. 
79. 
180. 
181. 
182. 
183. 
184. 
185. 
186. 
187. 
188. 
189. 


ಅದೇ ಹಡಗಲಿ 112. 
ಅದೇ ಹೊಸದುರ್ಗ 18 
ಅದೇ ಬಳ್ಳಾರಿ 10 
ಅದೇ ಸಿರುಗುಪ್ಪ 53 
ಅದೇ ಬಳ್ಳಾರಿ 68. 
ಬಿ.ಎಲ್‌. ರೈಸ್‌, ಎಫಿಗಾ 
ಅದೇ ಹಿರಿಯೂರು-5 
ಅದೇ ಚಳ್ಳಕೆರೆ-54. 
ಬಿ.ಎಲ್‌. ರೈಸ್‌, ಎ.ಕ. ಸಂ.12, ಸಿರಾ 54. 
ಅದೇ -1 


ಗಣೇಶ್‌ ಕೆ.ಆರ್‌. ಶೇಷಶಾಸ್ತಿ 2001, ಆಂಧ್ರ ಪ್ರದೇಶದ ಕನ್ನಡ ಶಾಸನಗಳು, ಭಾಗ-1. 
ಮೆ 
ಶಾ.ಸಂ. 79. ಕ್ರಿಶ. 1584. 


ಎಂ.ವಿ. ವಸು 2001, ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಮಟಗಳು, 371- 
372. 


ಪಿಯಾ ಕರ್ನಾಟಿಕಾ, ಸಂಪುಟ, 11, ಚಳ್ಳಕೆರೆ-3. 


ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, ಸಂ, 12 ತುಮಕೂರು ಜಿಲ್ಲೆ, ಗುಬ್ಬಿ-46 
ಅದೇ ಮಧುಗಿರಿ-58. 

ಅದೇ ತುಮಕೂರು-1 

ಅದೇ ಮಧುಗಿರಿ-64. 

ಅದೇ ತುಮಕೂರು-59 
ಅದೇ ಗುಬ್ಬಿ-52. 

ಅದೇ ಚಿಕ್ಕನಯಕನಹಳ್ಳಿ-10 
ಅದೇ-39 

ಅದೇ-44 

ಅದೇ ಸಿರಾ-64 

ಅದೇ ಮಧುಗಿರ-32 

ಅದೇ ಕುಣಿಗಲ್‌-5 

ಅದೇ ಚಿಕ್ಕನಾಯಕನಹಳ್ಳಿ-83. 


ಪಿ.ವಿ. ಕೃಷ್ಣಮೂರ್ತಿ, ಬೆಂಗಳೂರು ಜಿಲ್ಲೆಯ ವಿಜಯನಗರ ಕಾಳದ ಆಡಳಿತ ವಿಭಾಗಗಳು, 
ಬೆಂಗಳೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ಆರ್‌.ಗೋಪಾಲ್‌ (ಸಂ.) 213, 
ಪುಟ-78-79. 


113 


190. 


19]. 


192. 


193. 
194, 
195. 
196. 
197. 
198. 


199. 
200. 
201. 
202; 


203. 


204. 


205. 


206. 


207, 


208. 
209. 
210% 


211. 


ಪಿ.ವಿ. ಕೃಷ್ಣಮೂರ್ತಿ, ಮಂಡ್ಯ ಜಿಲ್ಲಾ ಪ್ರದೇಶದ ಚಾರಿತ್ರಿಕ ಆಡಳಿತ ಘಟಕಗಳು, ಮಂಡ್ಯ 
ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ಆರ್‌. ಗೋಪಾಲ್‌ (ಸಂ) 2008. ಪುಟ-282. 


ಬಿ.ಪಿ. ಹೂಗಾರ, ಕರ್ನಾಟಕ ಇತಿಹಾಸ 2009. ಪುಟ-252 
ಲಕ್ಷ್ಮಣ್‌ ತೆಲಗಾಂವಿ, 2015 ಚಿತ್ರದುರ್ಗದ ರಾಜಾ ಬಿಚ್ಚುಗತ್ತಿ ಭರಮಣ್ಣನಾಯಕ, ಪುಟ- 


ಸದಾಶಿವಪ್ಪ, ಕುಂಭಾ 2006 ಹರಪ್ಪನಹಳ್ಳಿ ಪಾಳೆಯಗಾರರು, ಪುಟ-94. 
ಲಕ್ಷ್ಮಣ್‌ ತೆಲಗಾವಿ 2015 ಪೂರ್ವೋಕ್ತ ಪುಟ-101 

ಅದೇ, ಪೂರ್ಮ್ವೋಕ್ತ ಪುಟ-102 

ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯಾ ಕರ್ನಾಟಿಕಾ, 11 ಚಳ್ಳಕೆರೆ, 22; 

ಲಕ್ಷ್ಮಣ್‌ ತೆಲಗಾವಿ, 2015, ಪೂರ್ಮೋಕ್ತ, ಪುಟ-106 


ಕೆ.ಎಲ್‌. ರಾಜಶೇಖರ್‌, ಯಲಹಂಕ ಪ್ರಭುಗಳ ನ್ಯಾಯಾಡಳಿತ, (ಲೇ) ಕರ್ನಾಟಕ 
ಪಾಳೆಯಗಾರರ ನ್ಯಾಯಾಡಳಿತ, 2008 ಲಕ್ಷ್ಮಣ್‌ ತೆಲಗಾವಿ (ಸಂ) ಪುಟ-325. 


ಕೆಳದಿ ಅರಸರ ಶಾಸನ ಸಂಪುಟ, ಶಾ.ಸಂ. 254, ಪುಟ-445. 
ಅದೇ ಪುಟ-141. 
ಎಂ.ಎಸ್‌. ಪುಟ್ಟಣ್ಣ ಚಿತ್ರದುರ್ಗ ಪಾಳೆಯಗಾರರು. ಪುಟ-19. 


ಬಾಗೂರು ಆರ್‌. ನಾಗರಾಜಪ್ಪ ಮತ್ತೋಡು ಪಾಳೆಯಗಾರರ ನ್ಯಾಯಾಡಳಿತ, ಕರ್ನಾಟಕ 
ಪಾಳೆಯಗಾರರ ನ್ಯಾಯಾಡಳಿತ, ಲಕ್ಷ್ಮಣ್‌ ತೆಲಗಾವಿ (ಸಂ) ಪು-245. 

ಕುಂ.ಬಾ. ಸದಾಶಿವಪ್ಸ್‌ 2006. ಹರಪ್ಪನಹಳ್ಳಿ ಪಾಳೇಗಾರರ ಇತಿಹಾಸ ದರ್ಶನ್‌, ಮಟ- 
96-97. 

ಎಂ.ಜಿ. ನಾಗರಾಜ್‌, ಹಾಲೇರಿ ಅರಸರ ನ್ಯಾಯಾಡಳಿತ, ಕರ್ನಾಟಕ ಪಾಳೆಯಗಾರರ 
ನ್ಯಾಯಾಡಳಿತ, ಲಕ್ಷ್ಮಣ್‌ ತೆಲಗಾವಿ (ಸಂ), ಪುಟ-286. 


ನಟರಾಜನ್‌, ಚಿತ್ರದುರ್ಗ ಪಾಳೆಯಗಾರರ ಆಳ್ಗಿಕೆಯಲ್ಲಿ ನ್ಯಾಯವಿತರಣ ಪದ್ಧತಿ, 2005 
ಚಿತ್ರದುರ್ಗ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಆರ್‌. ಗೋಪಾಲ್‌, (ಸಂ). ಪುಟ. 
319. 


ಅಮರೇಶ್‌ ಯತಗಲ್‌, ಆನೆಗೊಂದಿ ಪಾಳೆಯಗಾರರ ನ್ಯಾಯಾಡಳಿತ ಕರ್ನಾಟಕ 
ಪಾಳೆಯಗಾರರ ನ್ಯಾಯಾಡಳಿತ 2008, ಲಕ್ಷ್ಮಣ್‌ ತೆಲಗಾವಿ (ಸಂ) ಪುಟ-312-313. 


ಬಿ.ಎಸ್‌. ಪುಟ್ಟಸ್ಟಾಮಿ 2007 ಕೈಫಿಯತ್ತು ಕಂಡ ಮೈಸೂರು ರಾಜಕೀಯ ಚರಿತ್ರೆ ಪುಟ- 
135 
ಕೃಷ್ಣಭಟ್ಟ .ಕೆ. (ಅನು) 2000, ಕೌಟಿಲ್ಕನ ಅರ್ಥಶಾಸ್ತ್ರ, ಪುಟ-192 
ಬ ) ಮಿ 
ಪ್ರವಾಸಿಕಂಡ ಇಂಡಿಯಾ ಸಂ-3 1966 ಪು-294-95 
ಅದೇ, ಸಂ-2, ಪುಟ-379 


ಎಸ್‌.ವೈ ಸೋಮಶೇಖರ್‌ 2009. ವಿಜಯನಗರ ಕಾಲದ ಸೈನ್ಯ ವ್ಯವಸ್ಥೆ ಮತ್ತು ಯುದ್ದ 
ನೀತಿ, ಪುಟ-30 


114 


212. 
213. 
214. 
215. 
216. 


21F 
218. 


219. 
220. 
221. 
2೭2 
223. 


224. 
225, 
226. 
227; 
228. 
228. 
230. 
2al. 
232, 
233. 


234. 


235 


236. 


ಕೆ.ಎಸ್‌. ಶಿವಣ್ಣ (ಸಂ) ಕರ್ನಾಟಕ ಚರಿತ್ರೆ, ಸಂ-3, 1997, ಪುಟಗಳು 66-67. 
ಎಂ.ಎಸ್‌. ಪುಟ್ಟಣ್ಣ, ಚಿತ್ರದುರ್ಗ ಪಾಳಯಗಾರರು 

ಎಫ್‌. ಬುಕ್ಕಾನನ್‌, ಟ್ರಾವಾಲ್ಡ್‌-2, ಪುಟ-187. 

ಎಂ.ಎನ್‌. ಪುಟ್ಟಣ್ಣ ಪಾಳೆಯಗಾರರು:ಯದು ಉಪನ್ಯಾಸಗಳು, ಪುಟ-45. 


ಎನ್‌. ವೈ.ಸೋಮಶೇಖರ್‌, 2009. ವಿಜಯನಗರ ಕಾಲದ ಸೈನ್ಯ ವ್ಯವಸ್ಥೆ ಮತ್ತು ಯುದ್ದ 
ನೀತಿ, ಪುಟ-42. 


ಅದೇ, ಪುಟ-44. 


ಸದಾನಂದ ಕನವಳ್ಳಿ ಮರೆತು ಹೋದ ಮಹಾಸಾಮ್ರಾಜ್ಯ ವಿಜಯನಗರ, ಪುಟಗಳು- 
408-41]. 


ಶ್ರೀಕಂಠಯ್ಯ .ಕೆ. ಕನ್ನಡ ಕಾವ್ಯಗಳಲ್ಲಿ ಸಮರ ಚಿತ್ರಗಳು-1983, ಪುಟ-11. 
ವಾಸಿಕಂಡ ಇಂಡಿಯಾ ಸಂ-1।, ಪುಟ-19. 

€ಧರ ಹೆಚ್‌.ಬಿ. 2002 ಪ್ರಚೀನ ಕನ್ನಡ ಸಾಹಿತ್ಯದಲ್ಲಿ ಯುದ್ದಕಲೆ ಪುಟ-51. 
ವಾಸಿಕಂಡ ಇಂಡಿಯಾ ಸಂ-।ವ, ಪಮಟ-202. 


(@ (€ 


(€L 


ಲಕ್ಷ್ಮಣ್‌ ತೆಲಗಾವಿ ಮತ್ತು ಶ್ರೀನಿವಾಸ ಎಂ.ವಿ. (ಸಂ) 1976 ಹುಲ್ಲೂರು ಶ್ರೀನಿವಾಸ 
ಯೋಯಿಸರ ಐತಿಹಾಸಿಕ ಲೇಖನಗಳು, ಪು-98-99. 


ಎಸ್‌.ವೈ. ಸೋಮಶೇಖರ್‌ 2009, ಪುಟ-82 

ಪವಾಸಿಕಂಡ ಇಂಡಿಯಾ ಸಂ-2 ಪುಟ-417. 

ಎಸ್‌.ವೈ. ಸೋಮಶೇಖರ್‌ 2009 ಪುಟ-60 

ಲಿಂಗಣ್ಣ ಕವಿಯ, ಕೆಳದಿ ನೃಪವಿಜಯಂ, ಪು-107 

ಶ್ರೀಕಂಠಯ್ಯ ಕೆ. ಕನ್ನಡಕಾವ್ಯಗಳಲ್ಲಿ ಸಮರ ಚಿತ್ರಗಳು 1983, ಪು-107. 

ಎಂ.ಎನ್‌. ಪುಟ್ಟಣ್ಣ 1997, ಚಿತ್ರದುರ್ಗದ ಪಾಳೆಯಗಾರರು, ಪುಟ-52. 

ಕೃಷ್ಣಭಟ್ಟ ಕೆ. 2000, ಪೂರ್ವೋಕ್ತ, ಹುಟ-398. 

ಎಂ.ಎಸ್‌. ಪುಟ್ಟ ಣ್ಣ 1997, ಪೂರ್ವೋಕ್ತ ಪು-40 

ಚಿದಾನಂದ ಮೂರ್ತಿ ಎಂ. ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ 2002. ಪು-312 


ಬಿ.ಆರ್‌. ಗೋಪಾಲ್‌ (ಸಂ) ಎಫಿಗ್ರಾಫಿಯ ಕರ್ನಾಟಕ, ಸಂ-8-ಸೊರಬ 47, ಎ.ಡಿ. 
1177. 


ಹುಲ್ಲೂರು ಶ್ರೀನಿವಾಸ್‌ ಜೋಯಿಸ್‌, ಐತಿಹಾಸಿಕ ಲೇಖನಗಳು: ಪಾಳೆಯಗಾರರ ಜಾನಪದ 
ಗೀತೆಗಳು. 


ರಾಮಾನುಜಂ ಪಿ.ಎಸ್‌. ಚಿತ್ರದುರ್ಗ ಅಭಿದಾನ:ಒಂದು ವಿವೇಚನೆ, ಚಂದವಳ್ಳಿ, ಎಂ.ವಿ. 
ಶ್ರೀನಿವಾಸ್‌, ಲಕ್ಷ್ಮಣ್‌ ತೆಲಗಾವಿ (ಸಂ) 1976, ಪುಟ-3. 


ಹುಲ್ಲೂರು ಶ್ರೀನಿವಾಸ ಜೋಯಿಸ್‌, ಸಿರಿಮನೃಪಾಲ, ಪು-5. 


115 


237, 


238. 
239: 
240. 
241. 


242. 
243. 
244. 


245. 
246. 
2471. 
248. 
249. 
250. 


251. 
252; 
253. 
254. 
255; 
256. 
257. 
258. 


259 


ಬಿ.ಆರ್‌. ಗೋಪಾಲ್‌ (ಸಂ) ಎಫಿಗ್ರಾಫಿಯ ಕರ್ನಾಟಕ ಸಂ-5- ಬೇಲೂರು 360ಎ.ಡಿ. 
1120 


ಶ್ರೀಧರ್‌ ಹೆಚ್‌.ಜಿ. ಪೂರ್ಮೋಕ್ತ 2000 ಪು-98. 
ಕೃಷ್ಣಭಟ್ಟ ಕೆ. 2000 ಪೂರ್ವೋಕ್ತ ಪುಟ-98. 
ಡಿ.ಎನ್‌. ಯೋಗೀಶ್ವರಪ್ಪ. ಪು-2009 ಹಾಗಲವಾಡಿ ನಯಕರು, ಪುಟ-41. 


ಬಿ.ವೆಂಕಟರಾಮಣ್ಣ, ವಿಜಯನಗರ ಇತಿಹಾಸಕ್ಕೆ ಕೋಲಾರ ಜಿಲ್ಲೆಯ ಕೊಡುಗೆ, ಪಮುಟ- 
101. 


ಎಂ.ಎಸ್‌. ಪುಟ್ಟಣ್ಣ 1997, ಪೂರ್ವೋಕ್ತ, ಪುಟ-18-19 
ಎಂ.ವಿ. ವಸು (ಸಂ) ದಕ್ಷಿಣ ಕರ್ನಾಟಕದ ಅರಸುಮನೆತನಗಳು, ಪುಟ-70. 


ಎಸ್‌.ಕೆ. ಜೋಶಿ ಕರ್ನಾಟಕದ ಪ್ರಾಚೀನ ಕೋಟೆಗಳು ಮತ್ತು ಇತಿಹಾಸ, (ಸೂರ್ಯಕೀರ್ತಿ 
ಸೂರ್ಯನಾಥ್‌ ಕಾಮತ್‌ ಅಭಿನಂದನ ಗಂಥ) ಪುಟ-146. 


ಎಂ. ಚಿದಾನಂದ ಮೂರ್ತಿ, 2002 ಪೂರ್ವೋಕ್ತ ಪುಟ-286 

ಎಸ್‌.ವೈ. ಸೋಮಶೇಖರ, 2009 ಪುಟ-126 

ಎಸ್‌. ತಿಪೇಸ್ತಾಮಿ, 2004, ರಕಣಾ ವಾಸುಶಿಲ ಚಿತ್ರದುರ್ಗ ಜಿಲ್ಲೆ. ಪುಟ-130. 
PO [0 ಮಬ ಹಾ 

ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಕ, ಸಂಪುಟ-3, ನಂಜನಗೂಡು, 302. 

ಮೈಸೂರು ಗೆಜೆಟಿಯರ್‌ ಸಂ-1, ಭಾಗ-3, ಪುಟ-1787. 


ಡಿ.ಎನ್‌. ಯೋಗಿಶ್ವರಪ್ಪ 2009. ಮಧ್ಯಕಾಲೀನ ಕರ್ನಾಟಕದ ಪಾಳೆಯಗಾರರು, ಪುಟ- 
100. 


ಜಿ.ಎಸ್‌. ದೀಕ್ಷಿತ್‌, 1989, ಕೆಳದಿಯ ಐತಿಹಾಸಿಕ ಸಂಬಂಧಗಳು, ಪುಟ-89. 
ರಾಜಶೇಖರಪ್ಪ್ಸ್‌ .ಬಿ. ಇತಿಹಾಸ ಕಥನ ಪು-73. 

ಮಂಜಣ್ಣ .ಟಿ. ಚಿತ್ರದುರ್ಗ ಪಾಳೆಯಗಾರರ ಅವನತಿ, ಪು-26. 

ಎಂ.ಎಸ್‌. ಪುಟ್ಟಣ್ಣ 197 ಪೂರ್ವೋಕ್ತ ಪುಟ-67-68 

ಎಸ್‌.ವೈ. ಸೋಮಶೇಖರ್‌, 2009, ಪೂರ್ವೋಕ್ತ, ಪುಟ-151. 

ನಾಗೇಗೌಡ ಎಚ್‌.ಎಲ್‌. ಪ್ರವಾಸಿಕಂಡ ಇಂಡಿಯಾ ಸಂಪುಟ-2, ಪು-402 
ಹುಲ್ಲೂರು ಶ್ರೀನಿವಾಸ ಜೋಯಿಸರು, 1968 ಚಿತ್ರದುರ್ಗ ಬಖ್ಯೆರು, ಷು: 11. 


ಟಿ.ಎನ್‌. ಗಂಡುಗಲಿ, 1974, ಚಿತ್ರದುರ್ಗ ನಾಯಕರು ಮತ್ತು ಕೋಟೆ, ಚಿತ್ರಕಲ್ಲು (ಸ್ಥರಣ 
ಸಂಚಿಕೆ) ಲಕ್ಷ್ಮಣ್‌ ತೆಲಗಾವಿ (ಸಂ). ಪುಟ-31. 


ಎಚ್‌.ಎಲ್‌. ನಾಗೇಗೌಡ, ಪ್ರವಾಸಿಕಂಡ ಇಂಡಿಯ, ಸಂಪುಟ-2, ಪುಟ-142. 


116 


ಅಧ್ಯಾಯ-4 
ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಆರ್ಥಿಕತೆ 


ಭಾರತೀಯ ರಾಜನೀತಿತಜ್ಞರು ರಾಜ್ಯಾ ವ್ಯಸವ್ಹೆಯಲ್ಲಿ ಏಳು ಅಂಗಗಳನ್ನು ಗುರುತಿಸಿದ್ದಾರೆ. 
ಅವುಗಳಂದರೆ ರಾಜ, ಮಂತಿ, ಬಲ, ಕೋಶ, ದುರ್ಗ, ಜನಪಾದ, ಮಿತ್ರ ಎಂಬುವುದೇ 
ಸಪ್ತಾಂಗಗಳಾಗಿವೆ. ಇವುಗಳಲ್ಲಿ ಕೋಶ ಅತ್ಯಂತ ಮುಖ್ಯವಾದುದ್ದಾಗಿದೆ. ಒಂದು ರಾಜ್ಯದ ಅಳಿವು 
ಉಳಿವು ಕೋಶದ ಮೇಲೆ ಅವಲಂಭಿತವಾಗಿರುತ್ತದೆ. ಕೋಶ ಬಲವಾಗಿದ್ದರೆ ಉಳಿದ ಅಂಗಗಳು 
ಬಲವಾಗಿರುತ್ತವೆ. ಹಾಗಾಗಿ ಆರ್ಥಿಕತೆ, ರಾಜ್ಯ ವ್ಯವಸ್ಥೆಯ ಬುನಾದಿ ಎಂದು ಹೇಳಲಾಗಿದೆ. ಒಂದು 
ರಾಜ್ಯದ ಅರ್ಥಿಕತೆಯ ಬೆಳವಣಿಗೆಯು ಆ ರಾಜ್ಯದ ಕೃಷಿಯ ಅಭಿವೃದ್ಧಿ, ತೆರಿಗೆ ಸಂಗಹ, 


ವ್ಯಾಪಾರ-ವಹಿವಾಟು, ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಅವಲಂಬಿಸಿರುತ್ತದೆ. 


ಪ್ರಾಚೀನ ಕಾಲದಿಂದಲೂ ಮಾನವನು ನಾಗರಿಕತೆಯತ್ತ ದಾಪುಗಾಲು ಹಾಕುತ್ತಿದ್ದ 
ಅವಧಿಯಲ್ಲಿ ನೈಸರ್ಗಿಕ ಸಂಪತ್ತುಗಳಲ್ಲಿ ಪ್ರಮುಖವಾಗಿರುವ ಭೂಸಂಪತ್ತನ್ನು ಸರಿಯಾದ ಕ್ರಮದಲ್ಲಿ 
ಬಳಸಲು ಆರಂಭಿಸಿದನು. ಕೃಷಿ ಮತ್ತು ಗಣಿಗಾರಿಕೆಗಳು ಮುಖ್ಯವಾಗಿ ಆಯಾ ರಾಜ್ಯದ 
ಆದಾಯವನ್ನು ಹೆಚ್ಚಿಸಿದ್ದವು. ನಿಸರ್ಗದಲ್ಲಿ ದೊರೆಯುವ ಮಣ, ನೀರು, ಖನಿಜ ಮತ್ತು ಅರಣ್ಯ 
ಸಂಪತ್ತುಗಳು ಭೂಮಿಯಲ್ಲಿ ಸಮಾವೇಶಗೊಂಡಿವೆ. ಇದರಿಂದಾಗಿ ಕೃಷಿಯು ಮಾನವನ ಬದುಕಿನ 
ಮೂಲ ಅಂಗ ಹಾಗೂ ಸಂಪನ್ಮೂಲವೆಂದು ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಬೆಟ್ಟ ಗುಟ್ಟ ಖನಿಜ, 
ಅರಣ್ಯ ಮತ್ತು ವಿವಿಧ ಸ್ಪರೂಪಗಳನ್ನೊಳಗೊಂಡ ಭೂಮಿಯನ್ನು ಸಾಮಾನ್ಯವಾಗಿ ಕೆಯಿ ಎಂದು 
ಉಲ್ಲೇಖಿಸಲಾಗಿದೆ. ಪ್ರಾಚೀನ ಕಾಲದಿಂದಲೂ ಮಾನವನು ತನ್ನ ಸುತ್ತಮುತ್ತಲಿನ ಪ್ರದೇಶಗಳಾದ 
ನದಿ, ಹಳ್ಳ, ಸರೋವರ, ಕೆರೆಗಳ ನೀರನ್ನು ಕೃಷಿಗೆ ಬಳಸಿಕೊಂಡು ಕೃಷಿಯನ್ನು ಆರಂಭಿಸಿದನು. 
ರಾಜ್ಯ ನಿರ್ವಹಣೆಗಾಗಿ ಕೃಷಿಭೂಮಿಯನ್ನು ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಿ ಆ ಭೂಮಿಯ 
ಗುಣಮಟ್ಟದ ಆಧಾರದ ಮೇಲೆ ತೆರಿಗೆಯನ್ನು ನಿರ್ಧರಿಸುತ್ತಿದ್ದರು. ಪ್ರಾಚೀನ ಗಂಥ ಅರ್ಥಶಾಸ್ತ್ರದ 
ಪ್ರಕಾರ ರಾಜ್ಯದ ಸರ್ವತೋಮುಖ ಅಭಿವೃದ್ದಿಗೆ ಆ ರಾಜ್ಯದ ಆರ್ಥಿಕ ವ್ಯವಸ್ಥೆ ಕಾರಣವಾಗಿರುತ್ತದೆ. 
ಕೃಷಿಯಲ್ಲಿ ಮಳೆಯನ್ನು ಅವಲಂಭಿಸಿ ಸಾಗುವಳಿ ಮಾಡುವ ಭೂಮಿಗೆ ದೇವಮಾತೃಕ ಎಂದು 
ಕರೆಯುತ್ತಿದ್ದರು. ಅದೇ ರೀತಿ ಬಾವಿ ಮತ್ತು ಕೃತಕ ಜಲಾಶಯಗಳನ್ನು ಅವಲಂಬಿಸಿ ನೀರಾವರಿ 
ಭೂಮಿಯನ್ನು ನದಿ ಮಾತೃಕ ಎಂದು ವಿಂಗಡಿಸಲಾಗಿದೆ”. ಭೂಮಿಯೆಲ್ಲವು ರಾಜನಿಗೆ ಸೇರಿದ್ದು, 


ತಮ್ಮ ಸ್ವತಂತ್ರ ಆಳಿಕೆಯ ಸಮಯದಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಮೇಲೆ ತೀವ್ರ ನಿಗಾ 


117 


ಇಟ್ಟಿದ್ದರು. ಕಾರಣ ಹಣಬಲ ಇದ್ದಾಗ ಮಾತ್ರ ಮಿಕ್ಕೆಲ್ಲಾ ಬಲಗಳನ್ನು ಅಭಿವೃದ್ದಿಪಡಿಸಲು 


ಸಾಧ್ಯವಾಗುತ್ತದೆ. ಹಾಗಾಗಿ ತೆರಿಗೆ ಸಂಗ್ರಹಕ್ಕೆ ಪೂರಕವಾದ ಕೃಷಿ ಪದ್ಧತಿಗೆ ಹೆಚ್ಚಿನ ಪ್ರೋತ್ಸಾಹವಿತ್ತು. 


£) ಬಿ 
4.1 ಕೃಷಿ ವ್ಯವಸ್ಥ; 


ಕೃಷಿಯು ರಾಜ್ಯದಲ್ಲಿನ ಆರ್ಥಿಕ ಚಟುವಟಿಕೆಗಳ ಮೂಲಾಧಾರವಾಗಿತ್ತು. ಕೃಷಿಯಿಂದ 
ರಾಜ್ಯದ ಬೊಕ್ಕಸಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆದಾಯ ಬರುತ್ತಿತ್ತು. ಜನಸಾಮಾನ್ಯರ ಹಸಿವು ಮತ್ತು 
ಬಾಯಾರಿಕೆಗಳನ್ನು ನಿವಾರಿಸಲು ಅನುಕೂಲಕರವಾಗಿತ್ತು. ಆದ್ದರಿಂದ ಪ್ರಭುಗಳಿಂದ ಹಿಡಿದು 
ಪ್ರಜೆಗಳವರೆಗೂ ಕೃಷಿಯನ್ನು ಪೋಷಿಸಿ ಬೆಳೆಸುತ್ತಿದ್ದರು. ಅದಕ್ಕಾಗಿಯೇ ಅಂದಿನ ಜನ, ಕೋಟಿ 
ವಿದೈಗಳಿಗಿಂತ ಮೇಟಿ ವಿದ್ಯೆಯೇ ಮೇಲು ಎಂದು ಹೇಳಿದ್ದಾರೆ. ವಿದೇಶಿ ಪ್ರವಾಸಿಗರು ಬೇರೆ ಬೇರೆ 
ಪ್ರದೇಶದಲ್ಲಿ ಸಂಚರಿಸಿ ಕೃಷಿ ಭೂಮಿ, ಭೂಮಿಯ ಫಲವತ್ತತೆ, ಬೆಳೆಗಳು ಹಾಗೂ ಸಾಕು ಪ್ರಾಣಿಗಳ 
ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ. ಇವರ ಪ್ರಕಾರ ಪಶ್ಚಿಮ ಕಡೆಯ ಕರಾವಳಿ ಪ್ರದೇಶವು 
ಫಲವತ್ತಾದ ಭೂಮಿ ಎಂದು ಪರಿಗಣಿಸಿ ಅಲ್ಲಿ ಉತ್ತಮವಾದ ಭತ್ತವನ್ನು ಬೆಳೆದು ಅಕ್ಕಿಯನ್ನು ಬೇರೆ 
ಬೇರೆ ಪ್ರದೇಶಗಳಿಗೆ ರಫ್ತು ಮಾಡುತ್ತಿದ್ದರು ಎಂದು ಹೇಳಿದ್ದಾರೆ. ಪಯಾಸ್‌ನು ಭಟ್ಕಳದಿಂದ 
ವಿಜಯನಗರದವರೆಗಿನ ಮಾರ್ಗವನ್ನು ಹಾಗೂ ಮಧ್ಯ ಕರ್ನಾಟಕದ ಕೃಷಿ ಭೂಮಿಯನ್ನು ವರ್ಣಿಸಿ 
ಉದ್ದಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನು ಹೊಂದಿತ್ತೆಂದು ಹೇಳಿ, ಗೋಧಿ, ಭತ್ತ, ಹತ್ತಿಯನ್ನು 
ಹೆಚ್ಚಾಗಿ ಈ ಪ್ರದೇಶದಲ್ಲಿ ಬೆಳೆಯುತ್ತಿದ್ದರು ಎಂದು ತಿಳಿಸಿದ್ದಾನೆ. ಧಾರವಾಡ ಪ್ರದೇಶದ 
ಬಂಕಾಪುರ ಮತ್ತು ಸುತ್ತಮುತ್ತಲಿನ ಪ್ರದೇಶವು ಕೃಷಿಯ ಉತ್ಪಾದನೆ ಮತ್ತು 
ಪಶುಸಂಗೋಪನೆಯಿಂದ ಸಮೃದ್ಧಿಯಾಗಿತ್ತೆಂದು ನ್ಕೂನಿಜ್‌ ರವರು ತಿಳಿಸಿದ್ದಾರೆ". ಅಂದಿನ ಕಾಲದ 
ಮಣ್ಣಿನ ವರ್ಗ ಮತ್ತು ಬೇಸಾಯ ಪದ್ದತಿಗಳನ್ನು ಆಧಾರವಾಗಿಟ್ಟುಕೊಂಡು ಸಾಗುವಳಿ 
ಭೂಮಿಯನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ. ಕಾಡಾರಂಬ (ಬಣಬೇಸಾಯ), 
ನೀರಾರಂಬ (ಗದ್ದೆ ಬೇಸಾಯ), ತೋಟಾರಂಬ (ತೋಟದ ಬೇಸಾಯ), ಕುಮರಿ (ಸ್ಥಳವನ್ನು 
ವರ್ಗಾಯಿಸುವ ಬೇಸಾಯ) ಈ ರೀತಿ ಶಾಸನಗಳಲ್ಲಿ ಪ್ರತ್ತೇಕವಾಗಿ ಉಲ್ಲೇಖಿಸಿರುವುದರಿಂದ ಆಧ್ಯತೆ 
ಮೇರೆಗೆ ಕಂದಾಯವನ್ನು ನಿಗದಿ ಮಾಡಲಾಗುತ್ತಿತ್ತು". ಕೃಷಿಯನ್ನು ಹಲವಾರು ವಿಧಾನಗಳಿಂದ 
ಅಭಿವೃದ್ಧಿಪಡಿಸಿ ಹೂಸ ಪ್ರದೇಶಗಳಾದ ಕಾಡು ಮತ್ತು ಹುಲ್ಲುಗಾವಲುಗಳನ್ನು ಸ್ವಚ್ಛೆಗೊಳಿಸಿ 
ಉಳಿಮೆಗೆ ತಯಾರುಮಾಡುತ್ತಿದ್ದರು ಮತ್ತು ಕೆರೆ ಕಾಲುವೆ ಹಾಗೂ ಬಾವಿ ಮುಂತಾದವುಗಳನ್ನು 
ಕಟ್ಟಿಸಿ ಅಲ್ಲಿಂದ ನೀರನ್ನು ದೂರದ ಒಣ ಜಮೀನಿಗೆ ಒಯ್ದು ಆ ಮುಖಾಂತರ ನೆಲವನ್ನು ಉಳಿಮೆಗೆ 


ತಯಾರಿ ಮಾಡುತ್ತಿದ್ದರು. ಕ್ರಿಶ. 1653 ರ ಚನ್ನಗಿರಿ ಶಾಸನವು ಬಸವಪಟ್ಟಣದ ನಾಡಿಗರು ಮತ್ತು 


118 


ಸೆಟ್ಟಿಗಳಳ ಕೋರಿಕೆಯ ಮೇರೆಗೆ ಅಲ್ಲಿನ ಅಧಿಕಾರಿ ಮಲ್ಲಿಕನು ಕಾಡನ್ನು ಕಡಿಸಿ ಕೆರೆ ಕಟ್ಟಿಸಿ ಕೆರೆ 
ಕೆಳಗಿನ ಭೂಮಿಯನ್ನು ರೈತರಿಗೆ ಉಚಿತವಾಗಿ ಹಂಚಿದನು ಮತ್ತು ತನ್ನ ಹೆಸರಿನಲ್ಲಿ ಮೊಲ್ಲಿಪುರ 
ಎ೦ಬ ಗ್ರಾಮವನ್ನು ನಿರ್ಮಿಸಿದನು." ಕ್ರಿ.ಶ. 1698ರಲ್ಲಿ ಬಿಚ್ಚುಗತ್ತಿ ಭರಮಣ್ಣನಾಯಕನು ನೀರ್ಥಡಿಯ 
ಶ್ರೀರಂಗನಾಥ ಸ್ವಾಮಿಯ ದೇವಾಲಯ ಜೀರ್ಣೋದ್ದಾರ ಮಾಡಿ ಆ ದೇವರಿಗೆ ಎರಡು ಸಮಸ್ತ 
ತೋಟವನ್ನು ದತ್ತಿ ನೀಡಿದನು'. ಹಾಗೂ ಕ್ರಿಶ. 1570 ರಲ್ಲಿ ಇಮ್ಮಡಿ ಹನುಮಪ್ಪನಾಯಕನು 
ಕುಮಾರ ರಾಮೇನಾಯಕ ಮತ್ತು ಕೆಂಚಳನಾಯಕರ ಹೆಸರಿನಲ್ಲಿ ರಾಮೇನಹಳ್ಳಿ ಮತ್ತು ಕೆಂಚಾಪುರ 
ಎ೦ಬ ಗ್ರಾಮವನ್ನು ನಿರ್ಮಿಸಿದನು. ಮತ್ತು ಹಳ್ಳಿಗಳ ಪಕ್ಕದಲ್ಲಿ ಹರಿಯುತ್ತಿದ್ದ ಹಳ್ಳಕ್ಕೆ ಒಡ್ಡು ಹಾಕಿಸಿ 
ದೊಡ್ಡ ಕೆರೆಯನ್ನು ನಿರ್ಮಿಸಿದನು". ಕುರುಗೋಡಿನ ಮಲ್ಲಪ್ಪುನಾಯಕನ ಹೆಂಡತಿ ಬಲಕುಂದೆಯ 
ಮಲ್ಲಮ್ಮುಳು ಹೂಜೆಹಾಳು ಮಲ್ಲಿಕಾರ್ಜುನ ದೇವಾಲಯದ ಬಾವಿಯನ್ನು ಜೀರ್ಣೋದ್ದಾರ ಅದಕ್ಕೆ 
ತೋಟವನ್ನು ದಾನ ಮಾಡಿದಳು”. ಕ್ರಿಶ. 1593 ರಲ್ಲಿ ಬಿಜ್ಞಾವರ ಮಹಾನಾಡು ಪ್ರಭು ಇಮ್ಮಡಿ 
ಚಿಕ್ಕಭೂಪಾಲ ತನ್ನ ಗುರು ತೋಂಟದ ಸಿದ್ಧಲಿಂಗೇಶ್ವರರ ನೆನಪಿಗೋಸ್ಕರ ಸಿದ್ದಾಪುರವೆಂಬ 
ಊರನ್ನು ಊರಿಗೆ ಕೋಟಿ ಹಾಗೂ ಪಂಚೆದೇವಾಲಯಗಳನ್ನು ನೀರಿಗಾಗಿ ಒಂದು ದೊಡ್ಡ 
ಕೆರೆಯನ್ನು ನಿರ್ಮಿಸಿದನು”. ಹೀಗೆ ನಾಯಕ ಪಾಳೆಯಗಾರರು ತಮ್ಮ ಪ್ರದೇಶಗಳಲ್ಲಿ ಕೃಷಿಯ 
ಅಭಿವೃದ್ದಿಗೆ ಪೂರಕವಾದ ಕೆರೆ, ಬಾವಿ, ಕಟ್ಟೆಗಳನ್ನು ನಿರ್ಮಿಸುತ್ತಿದ್ದರು. 


ಕೃಷಿ ಭೂಮಿಯನ್ನು ಸಾಗುವಳಿಯಲ್ಲದ ಬೀಳು ಭೂಮಿ, ಸಾಗುವಳಿ ಭೂಮಿ ಎಂದು 
ವಿಭಾಗಿಸದರೆ, ಸಾಗುವಳಿಯಲ್ಲದ ಭೂಮಿಯನ್ನು ಬೀಳು ಭೂಮಿ ಅಥವಾ ಬಂಜರು ಭೂಮಿ 
ಎಂದು ಕರೆಯಲಾಗಿದೆ. ಸಾಗುವಳಿಯಲ್ಲದ ಬೀಳು ಭೂಮಿಯಲ್ಲಿ ಅರಣ್ಯ ಪ್ರದೇಶ, ಬೆಟ್ಟ-ಗುಡ್ಡ 
ಪ್ರದೇಶ, ಬಂಜರು ಭೂಮಿಯನ್ನು ಒಳಗೊಂಡಿರುತ್ತದೆ. ಸಾಗುವಳಿ ಭೂಮಿಯನ್ನು ಕಾಡಾರಂಬ, 
ನೀರಾರಂಬ, ದೇವಮಾತೃಕ, ನದಿಮಾತೃಕ, ಗದ್ದೆ, ಬೆದ್ದಲು, ಹೊಲ, ತೊಟ ಎಂದು 
ಗುರುತಿಸಬಹುದು. ಸಾಗುವಳಿ ಭೂಮಿಯನ್ನು ಮಳ ಆಧಾರಿತ ಕೃಷಿ ಭೂಮಿ ಮತ್ತು ನೀರಾವರಿ 
ಆಧಾರಿತ ಕೃಷಿಭೂಮಿ ಎಂದು ವಿಭಾಗಿಸಲಾಗಿದೆ. ಕನ್ನಡ ಪ್ರದೇಶದ ಬಹುತೇಕ ಪ್ರದೇಶಗಳು ಮಳೆ 
ಆಧಾರಿತ ಕೃಷಿ ಭೂಮಿಯಾಗಿದ್ದು, ಮಳೆಯನ್ನು ಅವಲಂಬಿಸಿ ಸಾಗುವಳಿ ಮಾಡುವ 
ಭೂಮಿಯನ್ನು ದೇವಮಾತೃಕೆ ಎಂದೂ, ನದಿ-ಕೆರೆ ಬಾವಿಗಳನ್ನು ಅವಲಂಬಿಸಿ ಸಾಗುವಳಿ 
ಮಾಡುವ ಭೂಮಿಯನ್ನು ನದಿ ಮಾತೃಕೆ ಎಂದು ವಿಭಾಗಿಸಿದ್ದಾರೆ. ಮಳೆಯನ್ನೇ ಅವಲಂಬಿಸಿ 
ವ್ಯವಸಾಯ ಮಾಡಬೇಕಾಗಿದ್ದ ಜಮೀನನ್ನು ಹೊಲ ಮತ್ತು ಬೆದ್ದಲು ಎಂದು ಕರೆಯುತ್ತಿದ್ದರು. 


ಮಳೆಯನ್ನೇ ಅವಲಂಬಿಸಿದ ವ್ಯವಸಾಯ ಪದ್ಧತಿಯನ್ನು ಕಾಡಾರಂಭ'. ಹೊರಗಾಡು ಅಥವಾ 


119 


ಮಳೆಗಾಡು ಎನ್ನಲಾಗಿದೆ, ಶಾಸನಗಳಲ್ಲಿ ಇವುಗಳನ್ನು ಬೆದ್ದಲು, ಹೊಲ, ಭೂಮಿ ಕಾಡಾರಂಭವೆಂದು 
ಕರೆಯುತ್ತಿದ್ದರು. ಉದಾಹರಣೆಗೆ ಸಂತೆಬೆನ್ನೂರು ಹನುಮಪ್ಪನಾಯಕರು ಪುಟ್ಟರಸಯ್ಯನಿಗೆ 
ಲಿಂಗಾಪುರ ಗ್ರಾಮವನ್ನು ದಾನಕೊಟ್ಟಿದ್ದು. ಅಲ್ಲಿರುವ ಹೊಲ, ದರಿ, ಬೆದ್ದಲು ಸಹವಾಗಿ 
ನುಡಿಯುವಂತೆ ಅಪ್ಪಣೆ ಕೊಟ್ಟನು”. ಹೊಲ ಎಂಬ ಭೂಮಿಯು ಮಳಯ ಆಶ್ರಯದಿಂದ 
ಬೆಳೆಯನ್ನು ಬೆಳೆಯುವ ಭೂಮಿಯಾಗಿದೆ. ಎರೆಹೊಲ”. ಕಪ್ಪುಮಣ್ಣಿನ ಭೂಮಿಯಾಗಿದ್ದು 
ಬೆಳೆಗಳನ್ನು ಬೆಳೆಯಲು ಮಳೆಯನ್ನು ಅವಲಂಬಿಸಿರುತ್ತದೆ. ನೀರಾವರಿ ಆಧಾರಿತ ಭೂಮಿಯನ್ನು 
ನದಿಮಾತೃಕೆಗಳಾದ ನೀರಾರಂಭ"*, ಗದ್ದೆ" ತೋಟ" ಎಂದು ಅನೇಕ ಶಾಸಸನಗಳಲ್ಲಿ 
ಉಲ್ಲೇಖವಾಗಿದೆ. ಕೆರೆ ನದಿ ಇತರೆ ಮೂಲಗಳಿಂದ ನೀರನ್ನು ಬಳಸಿ ನಡೆಸುತ್ತಿದ್ದ ವ್ಯವಸಾಯ 
ಪದ್ಧತಿಗೆ ನೀರಾರಂಬ ಎಂದು ಕರೆಯುತ್ತಿದ್ದರು. 


ಫ್ರಾನ್ಸಿಸ್‌ ಬುಕನನ್‌ ರವರು ಏಪಿಲ್‌ 22 1800 ರಂದು ಮದ್ರಾಸಿನ ಮೂಲಕ ಮೈಸೂರು, 
ಕೆನರಾ, ಮಲಬಾರನ್ನು ಸಂದರ್ಶಿಸಿ ಮತ್ತೆ ಮೈಸೂರು ಮಾರ್ಗವಾಗಿ ಮದ್ರಾಸನ್ನು ತಲುಪಿದರು. 
ಆಗ ಅವರು ಕರ್ನಾಟಕದ ಅನೇಕ ಭಾಗಗಳಿಗೆ ಭೇಟಿ ನೀಡಿ ಅಲ್ಲಿನ ನೈಸರ್ಗಿಕ ಲಕ್ಷಣಗಳಾದ ಕೃಷಿ, 
ಕಲೆ, ಧರ್ಮ, ವ್ಯಾಪಾರ, ಆಚರಣೆ, ಸಂಪ್ರದಾಯ, ಕ್ರೀಡೆ ಇತಿಹಾಸ ಪ್ರಸ್ತುತ ವಿಷಯಗಳನ್ನು 
ಸೂಕ್ಷ್ಮವಾಗಿ ಅವಲೋಕಿಸಿ ಜುಲೈ 5 1801 ರಂದು ಕರ್ನಾಟಕವನ್ನು ಬಿಟ್ಟು ಮದ್ರಾಸಿಗೆ ಬರುತ್ತಾರೆ" 
ಕನ್ನಡ ಪ್ರದೇಶದ ನಾಯಕ ಪಾಳೆಯಗಾರರು ಆಳ್ಗಿಕೆ ಮಾಡಿದಂತಹ, ಅನೇಕ ಪ್ರದೇಶಗಳನ್ನು ಭೇಟಿ 
ಮಾಡಿ ಮಾಹಿತಿ ಸಂಗಹಿಸಿದರು. ಉದಾಹರಣೆಗೆ ಮೈಸೂರು, ಮಂಗಳೂರು, ದಕ್ಷಿಣ ಕನ್ನಡ, 
ಉತ್ತರ ಕನ್ನಡ, ಧಾರವಾಡ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು, 


ಮಂಡ್ಯ ಹೀಗೆ ಅನೇಕ ಪ್ರದೇಶಗಳ ಮಾಹಿತಿಯನ್ನು ಸಂಗಹಿಸಿದ್ದಾರೆ. 


[) 


ರೈತರು ಕೃಷಿ ಉಪಕರಣಗಳ ತಯಾರಿಕೆಯಲ್ಲಿ ಕಮ್ನಾರ, ಚಮ್ಮಾರ ಮತ್ತು ಬಡಿಗಿ 
ಮುಂತಾದವರ ನೆರವು ಪಡೆಯುತ್ತಿದ್ದರು. ಎತ್ತು ಮತ್ತು ಕೋಣಗಳನ್ನು ಭಾರ ಹೊರುವ 
ಪ್ರಾಣಿಗಳಾಗಿ ಮತ್ತು ಗಾಡಿಯನ್ನು ಎಳೆಯಲು ಹೊಲವನ್ನು ಹೂಳಲು, ವಸ್ತುಗಳನ್ನು ಒಂದು 
ಕಡೆಯಿಂದ ಮತ್ತೊಂದು ಕಡೆ ಸಾಗಿಸಲು ಮತ್ತು ವ್ಯಾಪಾರ ವಸ್ತುಗಳನ್ನು ಸಾಗಿಸಲು 
ಉಪಯೋಗಿಸುತ್ತಿದ್ದರು. ಕೃಷಿ ಉಪಕರಣಗಳೆಂದರೆ, ನೇಗಿಲು”, ಕುಂಟೆ, ಕೂರಿಗೆ, ನೊಗ, 
ಬಂಡಿ/ಗಾಡಿ, ಕವಣೆ, ಹಗ್ಗ ಮಣೆ, ಗಾಣ”, ಕುಡುಗೋಲು, ಕೊಳಗ, ಸೇರು, ಸಡ್ಡೆ, ಹಲುಬೆ 
ಉಳಿಮೆಯ ಉಪಕರಣಗಳೆಂದರೆ ಒಕ್ಕಲು ಮಾಡುವಾಗ, ರೋಣಗಲ್ಲು, ಮೊರ, ಬರಲು, ಪುಟ್ಟಿ 
ಇತ್ಯಾದಿ ವಸ್ತುಗಳನ್ನು ಬಳಸುತ್ತಿದ್ದರು. 


120 


ಕೃಷಿಯ ಉತ್ಪನ್ನಗಳು ಮುಖ್ಯವಾಗಿ ಜೋಳ, ನವಣೆ, ರಾಗಿ ಸಜ್ಜೆ, ಹತ್ತಿ”, ಭತ್ತ ದ್ವಿದಳ 
ಧಾನ್ಯಗಳು, ಬೆಳೆ, ಹುರುಳಿ, ಉದ್ದು, ಹೆಸರು, ಅವರೆ, ತೊಗರಿ, ತಡಗುಣಿ, ಸ್ಕಾಮೆ, ಅಲಸಂದೆ, 
ಎಣ್ಣೆಕಾಳುಗಳು, ಹರಳು, ಎಳ್ಳು ಇತ್ಯಾದಿ”. ತೋಟದ ಬೆಳೆಗಳಾದ ತೆಂಗು, ಬಾಳೆ, ವಿಳ್ಳೆದೆಲೆ, 
ಅಡಿಕೆ”, ಮಾವಿನ ತೋಟ, ಬಾಳೆತೋಟ”ಗಳು ಪ್ರಮುಖವಾಗಿದ್ದವು. ಫ್ರಾನ್ನಿನ್‌ ಬುಕಾನನ್‌ ರವರು 
ಹಾಗಲವಾಡಿ ಪಾಳೆಯಗಾರರ ಕಾಲದ ತೆಂಗಿನ ತೋಟದ ಬಗ್ಗೆ ತಿಳಿಸಿದ್ದಾರೆ. ಇವರ ಪ್ರಕಾರ 
ಒಂದು ತೆಂಗಿನ ಮರ 60 ರಿಂದ 70 ಕಾಯಿಗಳನ್ನು ನೀಡುತ್ತಿತ್ತು 200 ಮರದ ತೆಂಗಿನ 
ತೋಟವನ್ನು 23 ಎಕರೆ ಭೂಮಿಯನ್ನು ಆಕ್ರಮಿಸಿಕೊಂಡಿತ್ತು. 200 ಮರದ ತೆಂಗಿನ ತೋಟ 
ನೋಡಿಕೊಳ್ಳಲು ಇಬ್ಬರು ಗಂಡಾಳು, ಮೂರು ಎತ್ತು ಮತ್ತು ಒಂದು ಕೋಣ ಬೇಕಾಗಿತ್ತು. ಒಳ್ಳೆಯ 
ಮಣ್ಣಿನಲ್ಲಿ ಇರುವ 100 ಮರದ ತೋಟದಿಂದ ಸಾಮಾನ್ಯವಾಗಿ 70 ಫಣಂ೦ ಆದಾಯವನ್ನು 
ಕೊಡುತ್ತಿತ್ತು ಆದರೆ ಸುಣ್ಣ ಮಿಶ್ರಿತ ಕಡಿಮೆ ದರ್ಜೆಯ ಮಣ್ಣಿನ ತೊಟ 20 ಫಣಂ ಆದಾಯವನ್ನು 
ಕೊಡುತ್ತಿತ್ತು. ತೆಂಗಿನ ಬೆಳೆಯೇ ಅಲ್ಲದೆ ಅಡಕೆ, ರಾಗಿ, ಉದ್ದು ಹೆಸರುಗಳನ್ನು ಈ ಪ್ರದೇಶದಲ್ಲಿ 
ಗುರುತಿಸಿದ್ದಾನೆ”. ಕೃಷಿ ಉತ್ಪನ್ನಗಳಲ್ಲಿ ವಾಣಿಜ್ಯ ಬೆಳೆಗಳು ಪ್ರಮುಖವಾಗಿವೆ. ನೀರಾವರಿ 
ಅನುಕೂಲಗಳಿರುವ ಭೂಮಿಯಲ್ಲಿ ಹೆಚ್ಚು ಆದಾಯ ಬರುವ ತೆಂಗು, ಕಬ್ಬು, ಅಡಿಕೆ, ಬಾಳೆಗಳನ್ನು 
ಪ್ರಮುಖವಾಗಿ ಬೆಳೆಯುತ್ತಿದ್ದರು. ಮಲೆಬೆನ್ನೂರಿನಲ್ಲಿ ಮರಕಬ್ಬು” ಕರಿಯಕಬ್ಬು” ಬೆಳೆದು 
ಬೇಸಿಗೆಯ ಕಾಲದಲ್ಲಿ ಕಬ್ಬನ್ನು ಕತರಿಸಲಾಗುತ್ತಿತ್ತು”'. ಅದಪನಾಯಕನು ಮಲೆಬೆನ್ನೂರಿನ ಸೆಟ್ಟಿ 
ಪಟ್ಟಣಸ್ಥಾಮಿ ಮತ್ತು ಗೌಡರಿಗೆ ಅವರು ಮಾಡಿದ ಒಳ್ಳೆಯ ಕೆಲಸಗಳಿಗಾಗಿ ಮಲೆಬೆನ್ನೂರ ಸೀಮೆಯ 
ಕಬ್ಬಿನ ಸೊಂಕವನ್ನು ರದ್ದು ಮಾಡಿದನು”. ಹಾಗೂ ಮಂಡ್ಯ ಪ್ರದೇಶದಲ್ಲಿ ಅಲೆಮನೆಗಳು, ಕಬ್ಬನ್ನು 
ಅರೆಯುವ ಗಾಣ, ಕಬ್ಲಿನ ಹಾಲನ್ನು ಕುದಿಸುವ ಕೊಪ್ಪರಿಕೆ, ಕಬ್ಬನ್ನು ಬಳಸಿ ಈ ಪ್ರದೇಶದಲ್ಲಿ 
ಬೆಲ್ಲವನ್ನು ತಯಾರಿಸುತ್ತಿದ್ದರು”. ಇವುಗಳ ಜೊತೆಗೆ ತೋಟದ ಬೆಳೆಗಳಾದ ಹಣ್ಣಿನ ತೋಟಗಳು, 
ಹೂವಿನ ತೋಟಗಳು, ತರಕಾರಿಗಳನ್ನು ಅಂದಿನ ಕಾಲದಲ್ಲಿ ಬೆಳಯುತ್ತಿದ್ದರು. 


4.2 ನೀರಾವರಿ ವ್ಯಸವ್ಪೆ: 
Ie) 


ನಮ್ಮ ದೇಶವು ಪ್ರಾಚೀನ ಕಾಲದಿಂದಲೂ ನೀರಾವರಿಗೆ ಆಧ್ಯತೆ ನೀಡಿ ಆರ್ಥಿಕ 
ಬಲವರ್ಧನೆಗಾಗಿ, ಜನರು ಕೃಷಿಯನ್ನು ಅವಲಂಭಿಸಿದ್ದರು. ಅದೇ ರೀತಿ ಮಧ್ಯಕಾಲೀನ 
ಸಮಾಜದಲ್ಲಿ ರಾಜರು ಕೆರೆಗಳನ್ನು, ಕಾಲುವೆಗಳನ್ನು ನದಿ, ತೊರೆ, ಬಾವಿ, ಹಳ್ಳ-ಕೊಳ್ಳಗಳನ್ನು 
ನಿರ್ಮಿಸಿದರು. ಅಂದಿನ ಕಾಲದಲ್ಲಿ ನೀರಾವರಿಯನ್ನು ಮಾಡುವುದು ಪುಣ್ಯದ ಕಾರ್ಯವೆಂದು 
ಭಾವಿಸಿದ್ದರು. ಅನೇಕ ನದಿಗಳಿಗೆ, ಹಳ್ಳ, ಕೊಳ್ಳಗಳಿಗೆ ಕೆರೆ, ಕಟ್ಟೆಗಳನ್ನು ನಿರ್ಮಿಸಿ ನೀರಾವರಿಗೆ 


121 


ಅನುಕೂಲ ಮಾಡಿ ಕೊಡುತ್ತಿದ್ದರು. ಹಾಗು ಅನೇಕ ಕೆರೆಗಳನ್ನು ಜೀರ್ಣೋದ್ದರ ಮಾಡುತ್ತಿದ್ದರು. 
ತೀರ್ಥಹಳ್ಳಿಯ ದಾನಶಾಸನದಲ್ಲಿ ಕೆರೆಗಳ ನಾಶಕೃತ್ಯವನ್ನು ಶಿಶುಹತ್ಯ, ಗೋಪತ್ಯ, ಬ್ರಾಹ್ಮಣ 
ಹತ್ಯೆಗಳಿಗೆ ಹೋಲಿಸಲಾಗಿದೆ. 


ಕೆಳದಿ ನಾಯಕರ ಕಾಲದಲ್ಲಿ ಅನೇಕ ಕೆರೆಗಳು ನಿರ್ಮಾಣವಾಗಿ ನೀರಾವರಿ ಮತ್ತು 
ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕೃಷ್ಣದೇವರಾಯನ ಸಾಮಾಂತನಾದ 
ಸದಾಶಿವನಾಯಕನ ಆದೇಶದ ಮೇಲೆ ಬಂಕಾಪುರದ ಮಾದಣ್ಣ ಒಡೆಯರು ಹಾವೇರಿ ಜಿಲ್ಲೆಯ 
ಹಿರೇಕೆರೂರು ತಾಲ್ಲೂಕಿನ ಮಾಸೂರಿನ ಹತ್ತಿರವಿರುವ ಮದಗದ ಕೆರೆಯನ್ನು ನಿರ್ಮಿಸಿ ಕೃಷಿಗೆ 
ನೆರವಾದನು.*' ಕೆಳದಿ ಅರಸರ ಕಾಲದಲ್ಲಿ ನೀರಾವರಿ ವ್ಯವಸ್ಥೆಗಾಗಿ ಅನೇಕ ಅಣೆಕಟ್ಟೆಗಳು, ಕೆರೆಗಳು, 
ಕೊಳಗಳು, ಬಾವಿಗಳು, ನಿರ್ಮಾಣವಾದವು. ಉದಾಹರಣೆಗೆ ಕೆಳದಿಯ ವೆಂಕಟಪಟ್ಟನಾಯಕನ 
ಕಾಲದ ಆನಂದಪುರದಲ್ಲಿ ನಿರ್ಮಾಣವಾದ ಕೆರೆ ಭುವನಗಿರಿ ದುರ್ಗದಲ್ಲಿ ನಿರ್ಮಿಸಿದ ಕೆರೆ, 
ಸದಾಶಿವ ಸಾಗರದಲ್ಲಿ ಅಗ್ರಹಾರಕ್ಕಾಗಿ ನಿರ್ಮಿಸಿದ ಕೆರೆ ಕೆಳದಿಯಲ್ಲಿ ನಿರ್ಮಿಸಿದ ಕೆರೆ, 
ಬಸವಪುನಾಯಕರು ಬಿದನೂರಿನಲ್ಲಿ ನದಿಗೆ ನಿರ್ಮಿಸಿದ ಶಿಲಾ ಸೇತುವೆ, ಮೊದಲ 
ವೆಂಕಟಪುಟನಾಯಕನ ಕಾಲದಲ್ಲಿ ಹತ್ತಿಮತ್ತೂರಿನ ಸೇನಭೋವ ಕಾಮದೇವಭಟ್ಟನ ಮಗ 
ಕೋನಪ್ಪ್ತನು ಗೋವರ್ಧನಗಿರಿಯ ಗೇರುಸೊಪ್ರು ಮಾರ್ಗದಲ್ಲಿ ನಿರ್ಮಿಸಿದ ಕೆರೆ ನಗರದ 
ಕೋಟೆಯಲ್ಲಿರುವ ಅಕ್ಕ ತಂಗಿಯರ ಕೆರೆ ಮತ್ತು ಕೋಟೆ ಕೆರೆ ಭುವನಗಿರಿ ದುರ್ಗದ 
ಕೋಟೆಯಲ್ಲಿರುವ ಕೆರೆ ಹೀಗೆ ರಾಜ್ಯದ್ಯಾಂತ ಹಲವಾರು ಕೆರೆಗಳನ್ನು ನಿರ್ಮಿಸಿ ನೀರಾವರಿಗೆ 
ಅನುಕೂಲ ಮಾಡಿದರು. 


ಚಿತ್ರದುರ್ಗ ಪಾಳೆಯಗಾರರು ನೀರಾವರಿಯ ಅಭಿವೃದ್ಧಿಗೆ ಅನೇಕ ರೀತಿಯಾದ 
ಕ್ರಮಗಳನ್ನು ಕೈಗೊಂಡರು. ಇವರು ಪ್ರಮುಖವಾಗಿ ಎರಡು ವಿಧಗಳಲ್ಲಿ ನೀರಾವರಿ ವ್ಯವಸ್ಥೆಗೆ ಆಧ್ಯತೆ 
ನೀಡಿದರು. ಅವುಗಳೆಂದರೆ ಒಂದು ಕುಡಿಯುವ ನೀರು, ಎರಡನೆಯದು ಕೃಷಿ ಉಪಯೋಗಕ್ಕೆ 
ಅನುಕೂಲ ಮಾಡಿದ್ದರು. ಮದಕರಿ ನಾಯಕನು ಕೋಟೆಯ ಮೇಲ್ಭಾಗದಿಂದ, ಕೆಳಮುಖವಾಗಿ 
ಹರಿಯುವ ನೀರನ್ನು ಹೊಂಡದಲ್ಲಿ ಸಂಗಹಿಸಿ ಕೊಳವೆಗಳ ಮೂಲಕ ಕುಡಿಯುವ ನೀರಾಗಿ 
ಬಳಸುತ್ತಿದ್ದರು”. ಚಿತ್ರದುರ್ಗದ ಬಿಚ್ಚುಗತ್ತಿ ಭರಮಣ್ಣನಾಯಕರನ್ನು ತನ್ನ ಆಡಳಿತದ ಅವಧಿಯಲ್ಲಿ 
ನೀರಾವರಿಗೆ ಹೆಚ್ಚಿನ ಆಧ್ಯತೆಯನ್ನು ನೀಡಿ ಕೆರೆ-ಬಾವಿ ಹೊಂಡಗಳನ್ನು ಸೇರಿ ಒಟ್ಟು 20 ಕೆರೆಗಳನ್ನು 
ನಿರ್ಮಿಸಿದನು ಎಂದು ತಿಳಿದು ಬಂದಿದೆ. ಕ್ರಿ.ಶ. 1692 ರಲ್ಲಿ ಆಲೂರು ಬಳಿ ಆಲೂರು ಕೋಟೆಯ 
ಬಾವಿ, ಭರಮಸಾಗರದ ಎರಡು ಕೆರೆಗಳನ್ನು, ಮುರಿಗೆಸ್ತಾಮಿಗಳ ಮಠದ ಬಳಿ ಎರಡು ಕೆರೆಗಳನ್ನು, 


122. 


ಜಗಳೂರು ಸೀಮೆಯಲ್ಲಿ ಭರಮಸಮುದದ ಕೆರೆ, ಅಣಜಿಕೆರೆ ಜಂಪಣ್ಣನಾಯಕನ ಕೋಟೆ ಕೆರೆ, 
ಚಿಕ್ಕಪಿದ್ದವ್ದನಹಳ್ಳಿ ಕೆರೆ, ಕುರುಮಡಿ ಬಳಿ ಚಿಕ್ಕಪಾಲವ್ಹನಹಳ್ಳಿಕೆರೆ, ಕಸ್ತೂರಿರಂಗಪ್ಪನಾಯಕನ ಕೆರೆ, 
ದ್ಯಾಮವ್ಪನಕೆರೆ, ಸಂತೆ ಹೊಂಡ (ಕೆಳದುರ್ಗ) ಹೀಗೆ ನೀರಾವರಿಯಲ್ಲಿ ಅತ್ಯಂತ ಯಶಸ್ಸಿಯಾದ 
ಕಾರ್ಯಗಳನ್ನು ಭರಮಣ್ಣನಾಯಕನು ಕೈಗೊಂಡನು”. ಕಡೇ ಮದಕರಿ ನಾಯಕ (ಕ್ರಿ.ಶ. 1754- 
79) ಲಿಂಗದಹಳ್ಳಿ ಕೆರೆ ಮತ್ತು ಸಿದ್ದಾಪುರ ಕೆರೆಗಳನ್ನು ನಿರ್ಮಿಸಿದನು. ದಳವಾಯಿ ಮುದ್ದಣ್ಣ 
ಎಂಬುವವನು ಸಂತೆ ಮುದ್ದಾಪುರ ಗ್ರಾಮದಲ್ಲಿ ಕೆರೆಯನ್ನು ನಿರ್ಮಿಸಿದನು. ಹೀಗೆ ಚಿತ್ರದುರ್ಗ 
ಪಾಳೆಯಗಾರರು ಕೆರೆಗಳನ್ನು ನಿರ್ಮಿಸುವುದರ ಮೂಲಕ ನೀರಾವರಿಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. 


ಯಲಹಂಕ ನಾಡ ಪ್ರಭುಗಳು ನೀರಾವರಿಯ ಅಭಿವೃದ್ದಿಗೆ ಪೂರಕವಾಗಿ ಅನೇಕ ಕೆರೆಗಳನ್ನು 
ನಿರ್ಮಿಸಿದ್ದಾರೆ. ಅವುಗಳಂದರೆ ಹಿರಿಯ ಕೆಂಪೇಗೌಡ ತಮ್ಮ ಕುಲದೇವತೆಯಾದ ಕೆಂಪಮ್ಮನ 
ಹೆಸರಿನಲ್ಲಿ ಕಂಪಾಬೂದಿ ಕೆರೆಯನ್ನು ನಿರ್ಮಿಸಿದರು. ನಂತರ ಧರ್ಮದೇವತೆಯ ಹೆಸರಿನಲ್ಲಿ 
ಕಟ್ಟಿಸಿದ ಧರ್ಮಾಂಬುದಿಕೆರೆ ಮತ್ತೊಂದು ಪ್ರಮುಖ ಕೆರೆಯಾಗಿದೆ. ಬೆಂಗಳೂರಿನ ಪಶ್ಚಿಮದ ಕಡೆ 
ಜಕ್ಕರಾಯನ ಕೆರೆಯನ್ನು ಮತ್ತು ವೃಷಭಾವತಿ ನದಿಯ ನೀರನ್ನು ಸದುಪಯೋಗಪಡಿಸಿಕೊಳ್ಳಲು 
ಕೆಂಪಾಬೂದಿ ಕೆರೆಯನ್ನು ಕೋಟೆಯ ದಕ್ಷಿಣ ಭಾಗದಲ್ಲಿ ಕಾರಂಜಿ ಕೆರೆಯನ್ನು ನಿರ್ಮಿಸಿದನೆಂದು 
ಹೇಳಲಾಗಿದೆ. ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೀರಾವರಿ ಸಂಪನ್ಮೂಲಗಳು 
ನಿರ್ಮಾಣವಾಗಿದೆ. ಕಾಮಗಾರಿಗಳು ನಿರಂತರವಾಗಿ ನಾಡಪ್ರಭುಗಳ ಮುಂದಾಳತ್ವದಲ್ಲಿ ನಡೆದು 


3) 
ಗುರುತಿಸಬಹುದು. ಇತರೆ ಕೆರೆಗಳಾದ ಕೋರಮಂಗಲ ಕೆರೆ, ಬೆಳ್ಳಂದೂರು ಕೆರೆ, ಚೆನ್ನಮ್ಮನ ಕೆರೆ 


ಕೃಷಿ-ಆಧಾರಿತ ಆರ್ಥಿಕ ಚೌಕಟ್ಟಿನ ವಿಕಸನದಲ್ಲಿ ನಿರ್ಣಾಯಕ ಪಾತ್ರ ಹೊಂದಿರುವುದನ್ನು 


ಆಡುಗೋಡಿ ಕೆರೆ ಆಲನೂರು ಕೆರೆ ಯಡಿಯೂರು ಕೆರೆ ಪ್ರಮುಖವಾಗಿದ್ದವು. ಮಾಗಡಿ 
ಪ್ರಾಂತ್ಯದಲ್ಲಿ ಮುಮ್ಮಡಿ ಕೆಂಪೇಗೌಡ ಹಾಲಸೆಟ್ಟಿಹಳ್ಳಿಯ ಬಳಿ ಬೃಹತ್‌ ಕೆರೆಯನ್ನು ನಿರ್ಮಿಸಿದನು. 
ಆ ಕೆರೆಯು ಕೆಂಪಸಾಗರ ಎಂದು ಪ್ರಸಿದ್ದವಾಗಿದೆ. ಅರ್ಕಾವತಿಗೆ ಅಡ್ಡಲಾಗಿ ಹೆಸರುಘಟ್ಟದ ಬಳಿ 
ಶಿವನಸಂದ್ರ ಎಂಬ ಕಟ್ಟೆಯನ್ನು ನಿರ್ಮಿಸಿದನು. ಮತ್ತು ಕ್ರಿಶ. 1712ರಲ್ಲಿ ಮಾಗಡಿಯ ಈಶ್ವರ 
ದೇವಾಲಯದ ಬಳಿ ಸುಂದರವಾದ ಕೊಳವನ್ನು ನಿರ್ಮಿಸಿದನು*. ಹೀಗೆ ನೀರಾವರಿಯನ್ನು 
ಅಭಿವೃದ್ಧಿಗೊಳಿಸಿ ಜನಜೀವನ ಮತ್ತು ರಾಜ್ಯದ ಬೊಕ್ಕಸಕ್ಕಸ ಅನುಕೂಲ ಮಾಡಿಕೊಂಡಿದ್ದರು. 


ಹಾಗಲವಾಡಿ ನಾಯಕರು ತಮ್ಮ ಆಡಳಿತ ಅವಧಿಯಲ್ಲಿ ಅನೇಕ ಕೆರೆಗಳ ನಿರ್ಮಾಣದಿಂದ 
ನೀರಾವರಿಗೆ ಪ್ರೋತ್ಸಾಹಿಸಿದರು. ಉದಾಹರಣೆಗೆ ಹಾಗಲವಾಡಿ ನಾಯಕ ರಾಮಪ್ಪನಾಯಕರು 


ಹಾಗಲವಾಡಿಯಲ್ಲಿ ಕೆರೆಯನ್ನು ಕಟ್ಟಿಸಿದರು. ನಂತರ ಅವರ ಪತ್ನಿ ಕಲ್ಲಮ್ಮವ್ವ ಎಂಬುವವಳು 


123 


ಗಳಿಕೆಕೆರೆ ಎಂಬ ಗಾಮದಲ್ಲಿ ಕೆರೆಯನ್ನು ನಿರ್ಮಿಸಿದಳು. ಹೀಗೆ ಒಟ್ಟು ಹಾಗಲವಾಡಿ ನಾಯಕರ 
ಕಾಲದಲ್ಲಿ ಒಟ್ಟು 452 ಕೆರೆಗಳಿದ್ದವು ಎನ್ನಲಾಗಿದೆ. ಕೆರೆಗಳ ಜೊತೆಗೆ ಬಾವಿಗಳಿಂದ ನೀರನ್ನು 
ಬಳಸಿಕೊಂಡು ವ್ಯವಸಾಯ ಮಾಡುತ್ತಿದ್ದರು. ಶಾಸನಗಳಲ್ಲಿ ಕಪಿಲೆ, ಬಾವಿ, ಮುಂತಾದವುಗಳನ್ನು 
ಪ್ರಸ್ತಾಪಿಸಲಾಗಿದೆ"'. ಹೀಗೆ ಕೆರೆ ಮತ್ತು ಬಾವಿಗಳ ಮೂಲಕ ನೀರಾವರಿಯನ್ನು ಕೈಗೊಳ್ಳುತ್ತಿದ್ದರು. 
ಉಮ್ಮತ್ತೂರಿನ ಪಾಳೆಯಗಾರ ವೀರನಂಜರಾಜ ವೊಡೆಯನು ಮತ್ತು ಪರ್ವತಯ್ಯನು 
ತ್ರಿಯಾಂಕಪುರದ ಬೊಮ್ಮನಹಳ್ಳಿಯಲ್ಲಿ ಕೆರೆಯನ್ನು ಕಟ್ಟಿಸಿದನು.” ಅದೇ ರೀತಿ ಮತ್ತೊಬ್ಬ ಅರಸ 
ವೀರಸೋಮರಾಯ ಒಡೆಯನು ಉಯ್ಯಮ್ಮಲ್ಳಿ ಸ್ಥಳದ ಸೋಮ ಸಾಗರದಲ್ಲಿ ಕೆರೆಯೊಂದನ್ನು 
ನಿರ್ಮಿಸಿದನು ಹೀಗೆ ಕೆರೆ ಕಾಲುವೆಗಳ ಮೂಲಕ ಭೂಮಿಗೆ ನೀರು ಹರಿಯಿಸಿ ನೀರಾವರಿ 
ಮಾಡುತ್ತಿದ್ದರು. 


ಹರಪ್ಪನಹಳ್ಳಿ ಪಾಳೆಯಗಾರ ಎರಡನೇ  ಸೋಮಶೇಖರನಾಯಕನ ತಂದೆ 
ಅಯ್ಯಪ್ಪನಾಯಕನ ಹೆಸರಿನಲ್ಲಿ ಒಂದು ಕೆರೆಯನ್ನು ಕಟ್ಟಿಸಿದನು. ಇದಕ್ಕೆ ಈಗಲೂ ಅಯ್ಕಪ್ಪನಕೆರೆ 
ಎಂದು ಕರೆಯುವರು. ಬಸಪ್ಪನಾಯಕನು ಮ್ಯಾರಿಹಳ್ಳಕ್ಕೆ ಒಟ್ಟುಹಾಕಿಸಿ ನಾರಾಯಣದೇವರ ಕೆರೆಯ 
ಹೊಳನ್ನು ಎತ್ತಿಸಿ ಕೆರೆ ಏರಿಯನ್ನು ಎತ್ತಿಸಿ ಸದಾ ಕೆರೆಯಲ್ಲಿ ನೀರು ಇರುವಂತೆ ಮಾಡಿಸಿ ಮದಗ 
ಕೆರೆ ಮತ್ತು ಎರಡು ಕೋಡಿಗಳನ್ನು ಕಟ್ಟಿಸಿದನು. ಹೀಗೆ ನೀರಾವರಿ ಅಭಿವೃದ್ಧಿ ಮಾಡಿದ ಮೇಲೆ ಈ 
ನಾಯಕನು "ಅಂಡ ಮುಗಿಲಿಗೆ ಬಾಯಿ ತೆಗೆಯುವವರ ಗಂಡ' ಎಂಬ ಬಿರುದು ಹೊಂದಿದ್ದನು. 
ಬಸವಂತ ನಾಯಕನ ಸಾಮಂತ ಶಿವನಪುನಾಯಕನು ಚಿಗಟೇರಿಯಲ್ಲಿ ಒಂದು ಕೆರೆಯನ್ನು 
ನಿರ್ಮಿಸಿದನು. ಮತ್ತೊಬ್ಬ ಸಾಮಂತ ತಂಬ್ರಹಳ್ಳಿ ಓಬರನಾಯಕನು ಒಂದು ಬಾವಿಯನ್ನು 
ತೊಡಿಸಿದನು. ದಿವಾನ ಹಂಪರಸಪುನು ಹರಪ್ಪನಹಳ್ಳಿಯ ನಾಲ್ಕು ದಿಕ್ಕುಗಳ ರಸ್ತೆಗಳಲ್ಲಿ 
ಒಂದೊಂದರಂತೆ ನಾಲ್ಕು ಬಾವಿಗಳನ್ನು ಪ್ರಯಾಣಿಕರು ಬಾಯಾರಿಕೆ ಆದಾಗ ನೀರು ಕುಡಿಯಲು 
ನಿರ್ಮಿಸಿದರು. ಈ ರೀತಿ ಪಾಳೆಯಗಾರರು ಪ್ರಜೆಗಳ ಕೃಷಿ ಮತ್ತು ಸಾರ್ವಜನಿಕರಿಗೆ ಕುಡಿಯಲು 
ಕೆರೆ, ಬಾವಿಗಳನ್ನು ನಿರ್ಮಿಸಿದರು". 


ಸಂತೆಬೆನ್ನೂರು ನಾಯಕರು ನೀರಾವರಿಗೆ ಆಧ್ಯತೆ ನೀಡಿ ಅನೇಕ ಕೆರೆ, ಕಾಲುವೆಗಳನ್ನು 
ನಿರ್ಮಿಸಿದ್ದಾರೆ. ಕ್ರಿಶ. 1588 ರಲ್ಲಿ ಕೆಂಗಪ್ಪನಾಯಕನು ರಾಮತೀರ್ಥ ಎಂಬ ಸರೋವರವನ್ನು 
ನಿರ್ಮಿಸಿದನು. ಇಮ್ಮಡಿಕೆಂಗಪುನಾಯಕನು ಹಿರೇಕೋಗಲೂರು, ಸಂತೆಬೆನ್ನೂರು, ಮದಿಕೆರೆ, 
ತಣಿಗೆರೆ ಸಿದ್ದನಮಠ ಗ್ರಾಮಗಳಲ್ಲಿ ಕೆರೆಗಳನ್ನು ನಿರ್ಮಿಸಿದನು". ನಿಚ್ಚ ಮದುವಣಿಗೆ 
ಕೆಂಗನುಮಪ್ಪುನಾಯಕನು ಬೆಳ್ಳಿಗನೂಡು ಮತ್ತು ಕುಳೆನೂರು ಗ್ರಾಮಗಳ ಕೆರೆಯನ್ನು ಕಟ್ಟಿಸಿದನು. ಈ 


124 


ಕೆರೆಯು ಇಂದಿಗೂ ಕೃಷಿಗೆ ನೀರು ಪೂರೈಸುತ್ತದೆ". ಹೀಗೆ ಕೆರೆಗಳನ್ನು ನಿರ್ಮಿಸಿ ನೀರಾವರಿಗೆ 
ಅನುಕೂಲ ಮಾಡಿಕೊಟ್ಟಿದ್ದಾರೆ. 


ಹದಿನಾಡು ಅರಸರು ಕ್ರಿ.ಶ. 1569-1593ರಲ್ಲಿ ಯಳಂದೂರು ತಾಲ್ಲೂಕಿನ ಗಣಿಗನೂರು 
ಬಳಿ ಬಂಡೆಕಾರರ ಕೈಯಲ್ಲಿ ಕಟ್ಟಿಸಿದ ವಡವು ಎಂದು ಕರೆಯಲಾಗಿದೆ. ಕ್ರಿಶ. 1513 ರಲ್ಲಿ 
ಚನ್ನಪಟ್ಟಣದ ಎರಡು ಕೆರೆಗಳ ದುಸರಸ್ಸಿಗಾಗಿ ಒಂದು ಗ್ರಾಮ ದಾನ ನೀಡಿ ನಿರ್ವಹಣೆಗಾಗಿ ಆರು 
ಬಂಡಿಗಳನ್ನು ಇಡಲಾಗಿತ್ತು". 1613 ರಲ್ಲಿ ಕೋಲಾರದ ಮೇಕಲಬೋಮ್ಗನೆಂಬಾತನು ಗ್ರಾಮದ 
ಕೆರೆಯ ಬಿರುಕನ್ನು ದುರಸ್ತಿ ಪಡಿಸಿದ್ದಕ್ಕಾಗಿ ಕೆರೆಯ ಕೆಳಗಿನ ಕಾಲುಭಾಗ ಭೂಮಿಯನ್ನು 
ಕೊಡುಗೆಯಾಗಿ ನೀಡಲಾಯಿತು. ಈ ರೀತಿಯ ಭೂಮಿ ಸ್ವರೂಪದ ಕೊಡುಗೆಗಳನ್ನು ನೀಡುವ 
ಪದ್ಧತಿ 18ನೇ ಶತಮಾನದವರೆಗೂ ಮುಂದುವರೆಯಿತು. ಎಂದು ಶಾಸನಗಳನ್ನು ಗಮನಿಸಿದಾಗ 
ತಿಳಿಯುತ್ತದೆ. ಮೈಸೂರು ಸಂಸ್ಥಾನದಲ್ಲಿ ಪ್ರವಾಸ ಮಾಡಿದ ಪ್ರಾನ್ಸಿಸ್‌ ಬುಕಾನನ್‌ ತನ್ನ ಪ್ರವಾಸ 
ಕಥನದಲ್ಲಿ ಸಣ್ಣ ಪ್ರಮಾಣದ ಜಲಾಶಯಗಳನ್ನು ಕಟ್ಟಿಗಳು ಎಂದು ಕರೆದಿದ್ದಾರೆ. ಹಾಗೆಯೇ ದೊಡ್ಡ 
ಪ್ರಮಾಣದ ಜಲಾಶಯಗಳನ್ನು ಕೆರೆಗಳು ಎಂದು ತಿಳಿಸಿದ್ದಾನೆ. ಆದರೆ ಈ ಎರಡರ ಮಧ್ಯದ 
ವ್ಯತ್ಯಾಸವನ್ನು ತಿಳಿಸಿಲ್ಲ. ಜಲಶೇಖರಣೆ ಮಾಡುವ ವ್ಯಸವೈಯನ್ನು ಕುಂಟೆ ಎಂದು ಕರೆದಿದ್ದಾನೆ. 
ಸಾಮಾನ್ಯವಾಗಿ ಈ ಕಟ್ಟೆ-ಕುಂಟಿಗಳು ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯಾಗಿತ್ತು ಎಂದು 
ಹೇಳಬಹುದು". ಮುಂದುವರೆದು ಶಿವಮೊಗ್ಗ, ಸಾಸ್ಸೆಹಳ್ಳಿ ದಾವಣಗೆರೆ, ಹರಿಹರ, ಪ್ರದೇಶಗಳಿಗೆ 
ಬೇಟಿ ನೀಡಿ ಈ ಭಾಗದ ಕೆರೆಗಳ ಬಗ್ಗೆ ಮಾಹಿತಿ ನೀಡುತ್ತಾ ಹೀಗೆ ಹೇಳಿದ್ದಾನೆ. ಮಳೆಗಾಲದಲ್ಲಿ 
ಕೆರೆಗಳ ನೀರು ಸಂಗ್ರಹವಾಗಿರುತ್ತವೆ. ಹಾಗೂ ಬೇಸಿಗೆಯಲ್ಲಿ ಕೆರೆಗಳು ಬತ್ತಿ (ಒಣಗಿ) ಹೋಗುತ್ತವೆ 
ಎಂದಿದ್ದಾನೆ. ಒಟ್ಟಾರೆಯಾಗಿ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ನೀರಾವರಿಗಾಗಿ ಕೆರೆ, ಬಾವಿ, 
ವಡ್ಡು ಸರೋವರ, ಪುಷ್ಠರಣಿ, ಹಳ್ಳ-ಕೊಳ್ಳಗಳ ಮೂಲಕ ರಾಜರು, ನಾಗತಿಯರು, 
ದಳವಾಯಿಗಳು, ಪ್ರಧಾನಿಗಳು ಕೆರೆಗಳನ್ನು ನಿರ್ಮಿಸುತ್ತಿದ್ದರು. ಕೆರೆಯ ನೀರನ್ನು ನಿರ್ವಹಿಸಲು 
ನೀರಗಂಟಿ ಇರುತ್ತಾನೆ. ಹೀಗೆ ಕೃಷಿಯ ಅಭಿವೃದ್ದಿಯಲ್ಲಿ ರಾಜ್ಯದ ಆದಾಯದ ಹೆಚ್ಚಳದಲ್ಲಿ ಕೆರೆಗಳ 
ಪಾತ್ರ ಬಹಳ ಪ್ರಮುಖವಾಗಿದೆ. 


4.3 ತೆರಿಗೆ ವ್ಯವಸ್ಥೆ 
kK 


ಪ್ರಾಚೀನ ಕಾಲದಿಂದಲೂ ತೆರಿಗೆ ವ್ಯವಸ್ಥೆ ನಮ್ಮ ದೇಶದಲ್ಲಿ ಜಾರಿಯಲ್ಲಿದೆ. ಯಾವುದೇ 
ಒಂದು ರಾಜ್ಯವು ಆಡಳಿತವನ್ನು ಸರಾಗವಾಗಿ ನಡೆಸಬೇಕಾದರೆ ಆದಾಯವು ಬಹಳ ಪ್ರಮುಖ 
ಪಾತ್ರವಹಿಸುತ್ತದೆ. ಈ ಆದಾಯವನ್ನು ತೆರಿಗೆ ಮೂಲಕ ಜನರಿಂದ ಸಂಗಹಿಸಬೇಕಾಗುತ್ತದೆ. 


125 


ಕೌಟಿಲ್ಯನು ತನ್ನ ಕೃತಿಯಾದ ಆರ್ಥಶಾಸ್ತ್ರದಲ್ಲಿ ತೆರಿಗೆ ಸಂಗಹವು ಯಾವರೀತಿ ಇರಬೇಕು 
ಎಂಬುದನ್ನು ಹೀಗೆ ಹೇಳಿದ್ದಾರೆ. ಪ್ರಜೆಗಳ ಮೇಲೆ ಕರಭಾರ ಹೇಗಿರಬೇಕೆಂದರೇ, ದುಂಬಿಯೊಂದು 
ಹೂವಿನ ಮೇಲೆ ಕುಳಿತುಕೊಂಡು ಹೂವಿಗೆ ನೋವಾಗದ ರೀತಿಯಲ್ಲಿ ಮಧುವನ್ನು ಸಂಗಹಿಸುವಂತೆ 
ರಾಜನು ಪ್ರಜೆಗಳಿಂದ ತೆರಿಗೆಯನ್ನು 
ಭಾರದಿಂದ ಅವನು ಮತ್ತು ಅವನ ರಾಜ್ಯವು ನಾಸವಾಗುತ್ತದೆ ಎಂದಿದ್ದಾನೆ. ಕನ್ನಡ ಪ್ರದೇಶದ 


ಸಂಗಹಿಸಬೇಕು. ಹಾಗೆ ಮಾಡದೆ ಇದ್ದಲ್ಲಿ ತೆರಿಗೆಯ 


ನಾಯಕ ಮನೆತನಗಳು ವಿಜಯನಗರದ ಕಾಲದ ತೆರಿಗೆ ವ್ಯವಸ್ಥೆಯನ್ನೇ ಮುಂದುವರೆಸಿಕೊಂಡು 
ಹೋಗಿವೆ. ಈ ಮನೆತನಗಳು ತೆರಿಗೆ ಸಂಗಹವನ್ನು ಹೀಗೆ ಸಂಗಹಿಸುತ್ತಿದ್ದವು. ಮೊದಲನೆಯದು 


ಭೂ ಕಂದಾಯ, ಎರಡನೆಯದು ಕೃಷಿ ಮೂಲದ ತೆರಿಗೆಗಳು, ಮೂರನೆಯದು ಕೃಷಿಯೇತರ 
ತೆರಿಗೆಗಳು ಎಂದು ಮೂರು ಭಾಗಗಳಾಗಿ ವಿಂಗಡಿಸಿ ತೆರಿಗೆಯನ್ನು ಸಂಗ್ರಹಿಸಲಾಗುತ್ತಿತ್ತು 


. 
ಮಿ 


1. ಭೂಕಂದಾಯ: 


ರಾಜ್ಯದ ಆದಾಯದಲ್ಲಿ ಭೂ ಕಂದಾಯದ ಮೊತ್ತ ದೊಡ್ಡದಾಗಿತ್ತು. ಕೆಳದಿ ನಾಯಕರು 
ಭೂ ಕಂದಾಯವನ್ನು ಸಂಗಹಿಸಲು ಶಿವಪ್ಪನಾಯಕನ ಕಾಲದಲ್ಲಿ ಶಿಸ್ತು ಎಂಬ ಹೊಸ ವಿಧಾನವನ್ನು 
ಅಳವಡಿಸಿಕೊಂಡು ತೆರಿಗೆ ಸಂಗಹಿಸುತ್ತಿದ್ದರು. ಭೂ ಕಂದಾಯ ಸಂಗ್ರಹಣೆಯಲ್ಲಿ ಗೌಡ, 
ಶಾನುಭೋಗ, ನಾಡಗೌಡ, ಕರಣಿಕ, ಮುಂತಾದವರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಭೂ 
ಕಂದಾಯವನ್ನು ಸಂಗಹಿಸಿಕೊಡುತ್ತಿದ್ದರು. ಕೆಳದಿ ನಾಯಕರು ಭೂ ಕಂದಾಯವನ್ನು ರೇಖಾ ನಿಗದಿ, 
ಬೀಜವರ ನಿಗದಿ, ಶಿಸ್ತು ನಿಗದಿ ಎಂಬುದಾಗಿ ಮೂರು ರೀತಿಯಲ್ಲಿ ತೆರಿಗೆಯನ್ನು ಸಂಗಹಿಸುತ್ತಿದ್ದರು. 
ಇವುಗಳಲ್ಲಿ ಶಿಸ್ತು ನಿಗದಿ. ಅಥವಾ ಶಿವಪ್ಪನಾಯಕನ ಸಿಸ್ತು ಎಂಬ ಭೂ ಕಂದಾಯ ಸಂಗ್ರಹ ಹೆಚ್ಚು 
ಅನುಕೂಲಕರವಾದ ಪದ್ಧತಿಯಾಗಿತ್ತು. ಶಿವಪುನಾಯಕನು ಭೂಮಿಯನ್ನು ಫಲವತ್ತತ್ತೆಯ ಆಧಾರದ 
ಮೇಲೆ ವಿಂಗಡಿಸಿ ಕಂದಾಯವನ್ನು ನಿಗದಿಪಡಿಸುತ್ತಿದ್ದರು. ಶಿವಪುನಾಯಕನ ಸಿಸ್ತು 
ವೈಜ್ಞಾನಿಕವಾಗಿತ್ತು. ನ್ಯಾಯ ಸಮ್ಮತವಾದ ತೆರಿಗೆಯನ್ನು ನಿಗದಿಪಡಿಸಲು ಸ್ಪತಃ ವಿವಿಧ ಬೆಳೆಗಳನ್ನು 
ಬೆಳೆದು, ಮಾರುಕಟ್ಟೆಗಳನ್ನು ಪರೀಕ್ಷಿಸಿ ಮಣ್ಣಿನ ಸಾಮಾರ್ಥ್ಯವನ್ನು ನೋಡಿ ಪ್ರಾಯೋಗಿಕ ರೀತಿ 
ಯಲ್ಲಿ ಭೂಮಿಯ ಉತ್ಪಾದನೆಗೆ ಅನುಗುಣವಾಗಿ ತೆರಿಗೆಯನ್ನು ನಿಗದಿಮಾಡುತ್ತಿದ್ದನು. ಭೂ 
ಕಂದಾಯವನ್ನು ನಿಗದಿಪಡಿಸುವುದಕ್ಕಿಂತ ಮುಂಚೆ ರಾಜ್ಯದ ಖರ್ಚೆನಿಂದಲೇ ಆ ಭೂಮಿಯನ್ನು 
ಸಾಗುವಳಿ ಮಾಡಿಸಿ ಕಂದಾಯವನ್ನು ನಿಗದಿಪಡಿಸುತ್ತಿದ್ದನು. ಭೂಮಿಯನ್ನು ಗುಣಮಟ್ಟದ 
ಆಧಾರದ ಮೇಲೆ 5 ಭಾಗಗಳಾಗಿ ವರ್ಗೀಕರಿಸುತ್ತಿದ್ದನು. ಉತ್ತಮ (ಮರಳು ಮಿಶ್ರಿತ ಎರೆಮಣ್ಣು). 
ಮಧ್ಯಮ (ಬೆಟ್ಟದ ಅಥವಾ ಎತ್ತರವಾಗಿರುವ ಕೆಂಪು ಮಿಶ್ರಿತ ಮಣ್ಣು) ಕನಿಷ್ಠ (ಕಪ್ತು ಅಥವಾ 


126 


ಶಾಮಲ ವರ್ಣದ ಮರಳು ಮಿಶ್ರಿತ ಮಣ್ಣು. ಅಧಮ (ಗಟ್ಟಿಯಾದ ಭೂಮಿ), ಅಧಮಾಧಮ 
(ಒಣಕಲ್ಲು ಭೂಮಿ) ಈ ಐದು ವರ್ಗದ ಭೂಮಿಗಳಲ್ಲಿ ಹೆಚ್ಚಿನ ದರ ಅಥವಾ ಕಡಿಮೆ ದರವನ್ನು 
ನಿಗದಿಪಡಿಸಿದ್ದು ಒಟ್ಟು ಉತ್ಪಾದನೆಯಲ್ಲಿ ಬರುವ ಮೂರರಲ್ಲಿ ಒಂದು ಭಾಗ ಸರ್ಕಾರಕ್ಕೆ 
ನೀಡಬೇಕೆಂದು ಶಿವಪುನಾಯಕನು ನಿಗಡಿಪಡಿಸಿದನು”. 


ಚಿತ್ರದುರ್ಗ ಪಾಳಯಗಾರರ ಕಾಲದಲ್ಲಿ ಗ್ರಾಮದ ಕಂದಾಯ ವಸೂಲಿಯನ್ನು ಗೌಡನಿಗೆ 
ವಹಿಸಲಾಗಿತ್ತು. ಸುಗ್ಗಿಯ ಸಮಯದಲ್ಲಿ ಭೂ ಕಂದಾಯವನ್ನು ನಿಗದಿ ಮಾಡುತ್ತಿದ್ದರು. ಕಂದಾಯ 
ವಸೂಲಿಯಲ್ಲಿ ನೇಗಿಲು ವಿಧಾನವನ್ನು ಬಳಸುತ್ತಿದ್ದರು. ಈ ಪದ್ಧತಿಯಲ್ಲಿ ಭೂ ಕಂದಾಯವನ್ನು 
ಭೂಮಿಯನ್ನು ಊಳಲು ಅಗತ್ಯವಾದ ನೇಗಿಲುಗಳ ಸಂಖ್ಯೆಯ ಆಧಾರದ ಮೇಲೆ 
ನಿರ್ಧರಿಸಲಾಗುತ್ತಿತ್ತ?. ನೆಲದ ಸ್ಪರೂಪ ಮತ್ತು ಬೆಳೆಯನ್ನು ಆಧರಿಸಿ ಭೂ ಕಂದಾಯವನ್ನು 
ನಿಗದಿಪಡಿಸುತ್ತಿದ್ದರು. ಹಾಗೆಯೇ ಕೆರೆ, ಬಾವಿ, ನದಿ, ನೀರಿನಿಂದ ಕೃಷಿಗೊಳಪಟ್ಟ ಭೂಹಿಡುವಳಿಗಳ 
ಮೇಲೆ ಕೆಲವು ಸಲ ಪ್ರತಿಯೊಂದು ನೇಗಿಲಿಗೆ ಎರಡ ರಿಂದ ಮೂರು ಗದ್ಯಾಣವರೆಗೆ ತೆರಿಗೆ 
ವಧಿಸುತ್ತಿದ್ದರು. ನಂತರ ಭೂ ಕಂದಾಯವು ಭೂಮಿಯ ಒಟ್ಟು ಆದಾಯದ ಮೂರನೇ ಒಂದು 
ಭಾಗವನ್ನು ವಸೂಲಿ ಮಾಡುತ್ತಿದ್ದರು. ಪ್ರತಿ ನೇಗಿಲಿಗೆ ಒಂದೂವರೆ ದುರ್ಗಿವರಹವನ್ನು ನಗದು 
ರೂಪದಲ್ಲಿ ಗ್ರಾಮ ಚಾವಡಿಗಳ ಮೂಲಕ ಸಂಗಹಿಸುತ್ತಿದ್ದರು"”.: ಭೂ ಕಂದಾಯ 
ಸಂಗಹಿಸುವವರನ್ನು ಗೌಡ, ನಾಡಿಗ, ಶಾನಬೋಗ, ಎಂದು ಗುರುತಿಸಲಾಗಿದೆ. ಶಾನಬೋಗರು 


a) 


HL 


ಖ 


ಹೊಂದಿದನು. 


[R) 


ಮವಾಗಿ ಭೂಹಿಡುವಳಿಗೆ ಸಂಬಂಧಿಸಿದ ಲೆಕ್ಕ ಪತ್ರಗಳನ್ನು ನೊಂದಾಯಿಸುವ ಜವಾಬ್ದಾರಿಯನ್ನು 


ಸಂತೆಬೆನ್ನೂರು ಪಾಳೆಯಗಾರರು ಭೂ ಕಂದಾಯವನ್ನು ಕೃಷಿ ಮಾಡುವ ಭೂಮಿಯ 
ಸ್ಪರೂಪ ಮತ್ತು ಬೀಜವರಿಗಳಿಂದ ನಿಗದಿ ಮಾಡುತ್ತಿದ್ದರು. ಈ ನಾಯಕರು ಭೂಮಿಯ ಫಲವತ್ತತ್ರೆಗೆ 
ಅನುಗುಣವಾಗಿ ಭೂ ಕಂದಾಯವನ್ನು ನಿಗದಿ ಪಡಿಸುತ್ತಿದ್ದರು. ಶಾಸನಗಳಲ್ಲಿ ಮನಜಿನ ಹೊಲ? 
ಎರೆಬಯಲು ಗದ್ದೆ” ತೋಟ"' ಕಾಡಾರಂಬ, ನೀರಾರಂಬ್‌”, ಎಂದು ಪ್ರತ್ಯೇಕವಾಗಿ 
ಉಲ್ಲೇಖವಾಗಿರುವುದರಿಂದ  ಆಧಾಯದ ಲಭ್ಯತೆಯ ಮೇರೆಗೆ ತೆರಿಗೆಯನ್ನು ನಿಗದಿಪಡಿಸಿ 
ಸಂಗಹಿಸುತ್ತಿದ್ದರು. ಉಮ್ಮತ್ತೂರಿನ ಪಾಳೆಯಗಾರರ ಕಾಲದಲ್ಲಿ ಭೂ ಕಂದಾಯವನ್ನು ಭೂ 
ಕಂದಾಯ ಅಥವಾ ಸಿದ್ಧ್ದಾಯ ಎಂದು ಕರೆಯುತ್ತಿದ್ದರು. ಭೂ ಕಂದಾಯವು ರಾಜ್ಯ ವರಮಾನದ 
ಮುಖ್ಯ ಮೂಲವಾಗಿದ್ದಿತು. ಕಂದಾಯವನ್ನು ಆಹಾರ ಧಾನ್ಯದ ರೂಪದಲ್ಲಿ (ಧನ್ಯದಾಯ) ಇಲ್ಲವೆ 
ನಗದು ಹಣದ ರೂಪದಲ್ಲೋ (ದಂತಗಳದಾಯ) ರಾಜನಿಗೆ ಸಲ್ಲಿಸುತ್ತಿದ್ದರು. ಕೆಲವು ಸಮಯದಲ್ಲಿ 


127 


ಎರಡು ರೀತಿಯಲ್ಲಿಯು ಸಲ್ಲಿಸುತ್ತಿದ್ದರು. ಭೂ ಕಂದಾಯವನ್ನು ನಿಗದಿಪಡಿಸುವಾಗ ಭೂಮಿಯ 
ಫಲವತ್ತತ್ತೆ, ನೀರಾವರಿ ಸೌಲಭ್ಯ ಮತ್ತು ಬೆಳೆಗಳನ್ನು ಪರಿಗಣಿಸಿ 1/3 ಭಾಗವನ್ನು 
ತೆಗೆದುಕೊಳ್ಳಲಾಗುತ್ತಿತ್ತು. ಕೆಲವು ಪರಿಸ್ಸಿತಿಗಳಲ್ಲಿ ಭೂ ಕಂದಾಯವು ಉತ್ಪನ್ನದ ಅರ್ಧಭಾಗವನ್ನು 
ವಸೂಲಿ ಮಾಡುತ್ತಿದ್ದರು. ತೆರಿಗೆ ಸಂಗಹಿಸಲು ಕರಣಿಕ, ಅಮಾತ್ಯ, ಅಮೀನ, ಶಿರಸ್ತೆದಾರ, ಗೌಡ, 
ಎಂಬುವವರಿದ್ದರು. ಕೆಲವೊಮ್ಮೆ ರೈತರ ತೆರಿಗೆಭಾರವನ್ನು ಕಡಿಮೆ ಮಾಡುತ್ತಿದ್ದರು”. 


ಹರಪ್ಪನಹಳ್ಳಿ ಪಾಳೆಯಗಾರರು ಭೂ ಕಂದಾಯ ಭೂಮಿಯ ಫಲವತ್ತತ್ತೆಯ ಆಧಾರದ 
ಮೇಲೆ ಕಂದಾಯ ಹೇರುತ್ತಿದ್ದರು. ಶಾಸನಗಳಲ್ಲಿ ಹೊಲ, ಎರೆಹೊಲ, ಇಕ್ಕಳಗದ್ದೆ, ಭಿಜವರಿಗದ್ದೆ 
ಏಕ್ಕಳಗದ್ದೆ, ತೋಟಗಳ ಉಲ್ಲೇಖವಿರುವುದ್ದರಿಂದ ಭೂಮಿಯ ಫಲವತ್ತತ್ತೆ, ನೀರಾವರಿ, ಮಳೆ 
ಆಶ್ರಿತಕ್ಕೆ ಅನುಗುಣವಾಗಿ ತೆರಿಗೆ ನಿಗದಿ ಮಾಡುತ್ತಿದ್ದರು. ಬಾಗಳಿ ಸೋಮಶೇಖರನಾಯಕರ 
ಬಸಪುನಾಯಕರು, ಕೃಷ್ಣಚಾರ್ಯರಿಗೆ ಬರೆಸಿಕೊಟ್ಟ ಭೂದಾನದ ಕ್ರಮವೆಂದರೆ ನಮ್ಮ ಹಿರಿಯರಿಗೆ 
ಒಳ್ಳೆಯದಾಗಬೇಕೆಂದು ಬೂದಿಹಾಳ ಗ್ರಾಮವನ್ನು ಅಗ್ರಹಾರ ಮಾಡಿದರು". ಹೀಗೆ ಹರಪ್ಪನಹಳ್ಳಿ 
ಪಾಳೆಯಗಾರರು ಫಲವತ್ತತೆಗೆ ಅನುಗುಣವಾಗಿ ಭೂ ಕಂದಾಯವನ್ನು ನಿಗದಿ ಪಡಿಸುತ್ತಿದ್ದರು. 
ಒಟ್ಟಾರೆಯಾಗಿ ಭೂ ಕಂದಾಯವು ರಾಜ್ಯದ ಬೊಕ್ಕಸಕ್ಕ ಹೆಚ್ಚಿನದಾಗಿ ಸಂಗ್ರಹವಾಗುವ 
ತೆರಿಗೆಯಾಗಿತ್ತು. 


2. ಕೃಷಿ ಮೂಲದ ತೆರಿಗೆಗಳು: 


ಭೂ ಕಂದಾಯವನ್ನು ವರತು ಪಡಿಸಿದರೆ ಕೃಷಿ ಮೂಲದ ತೆರಿಗೆಗಳನ್ನು ಸಂಗಹಿಸುತ್ತಿದ್ದರು. 
ಕೆಳದಿ ನಾಯಕರ ಕಾಲದಲ್ಲಿ ಕೃಷಿ ಉತ್ಪನ್ನಗಳಾದ ಭತ್ತ, ಅಕ್ಕಿ, ರಾಗಿ, ಬೂಸ, ಉಪ್ಪು, 
ಹುಣಸೇಹಣ್ಣು, ಬೇಳೆಕಾಳು, ಎಣ್ಣೆ, ತುಪ್ಪ ಬೆಲ್ಲ, ತೆಂಗಿನಕಾಯಿ, ಹೊಗೆಸೊಪ್ಪು, ಖರ್ಜೂರ, 
ಇಂಗು, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಅರಿಸಿಣ, ಶುಂಠಿ, ಅಡಕೆ, ವಿಳ್ಳೇದೆಲೆ ಮೆಣಸು, ಮೆಂತ್ಯೆ 
ಗಂಧ, ಸಾಸಿವೆ, ಏಲಕ್ಕಿ, ಉತ್ತುತ್ತಿ, ಕಾಯಿಕತ್ತ ಇನ್ನೀತರ ಕೃಷಿ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು 
ವಿಧಿಸಲಾಗುತ್ತಿತ್ತು. ಈ ವಸ್ತುಗಳ ಮೇಲೆ ವರಾಡ, ಬಿರಾಡ, ಕಡ, ನೆರೆಹೊರಿ, ಮಸವರಿ, ವಂಚನೆ, 
ಪಟ್ಟ ಲಂಚ, ತಾರಾ. ಹಸ್ತರಿ ಸಂಚಾಯಿತ ಹೊರಾನಿಲ ಹಾಗೂ ಇನ್ನಿತರ ತೆರಿಗೆಗಳನ್ನು 
ವಿಧಿಸುತ್ತಿದ್ದರು. ಶಿವಪ್ಪನಾಯಕನು ಕೆಲವು ತೆರಿಗೆಗಳನ್ನು ತನ್ನ ಕಾಲವಧಿಯಲ್ಲಿ ರದ್ದುಪಡಿಸಿದನು.* 
ಹೀಗೆ ಕೃಷಿ ಉತ್ಪನ್ನಗಳಿಂದ ರಾಜ್ಯದ ಬೊಕ್ಕಸಕ್ಕ ಕೆಳದಿ ನಾಯಕರ ಕಾಲದಲ್ಲಿ ಸಾಕಷ್ಟು ಆದಾಯ 


ಬರುತ್ತಿತ್ತು. 


128 


ಚಿತ್ರದುರ್ಗದ ಪಾಳೆಯಗಾರರು ತಮ್ಮ ಕಾಲದಲ್ಲಿ ಕೃಷಿ ಉತ್ಪನ್ನಗಳ ಮೇಲೆ ತರಿಗೆಯನ್ನು 
ವಧಿಸುತ್ತಿದ್ದರು. ಹುಲ್ಲುಬನ್ನಿ ಸುಂಕ, ಗಾಂಜ ಸುಂಕ, ಷರಾಬು ಸುಂಕ, ಎಲೆಮನೆ ಸಂಕು, ತಂಬಾಕು 
ಸುಂಕ, ಉಪ್ಪಿನ ಸುಂಕ ಇವುಗಳ ಜೊತೆಗೆ ಆಹಾರ ಪದಾರ್ಥಗಳಾದ ಬಾಳೆ ತೋಟ, ಮಾವಿನ 
ತೋಟ, ಅಡಿಕೆ ತೋಟ, ತೆಂಗಿನ ತೋಟ" ಹಾಗೂ ಇನ್ನಿತರೆ ಕೃಷಿ ಉತ್ತನ್ನಗಳ ಮೇಲೆ 
ತೆರಿಗೆಯನ್ನು ವಧಿಸುತ್ತಿದ್ದರು. ಹರಪ್ಪನಹಳ್ಳಿ ಪಾಳೆಯಗಾರರ ಕಾಲದಲ್ಲಿ ಕೃಷಿ ಉತ್ಪನ್ನಗಳ ಮೇಲೆ 
ತೆರಿಗೆಯನ್ನು ವಧಿಸುತ್ತಿದ್ದರು. ಅವುಗಳೆಂದರೆ ಭತ್ತ, ತೆಂಗು, ಅಡಿಕೆ, ಬಾಳೆ, ವೀಳ್ಯದೆಲೆ, ಹಣ್ದು- 
ತರಕಾರಿಗಳು, ರಾಗಿ, ಜೋಳ, ದ್ವಿದಳಧಾನ್ಯ, ಎಣ್ಣೆ ಬೀಜಗಳು, ಕಬ್ಬು, ಬಾಳೇ. ಇತ್ಯಾದಿ ಕೃಷಿ 
ಮೂಲದ ತೆರಿಗೆಗಳನ್ನು ವಿಧಿಸುತ್ತಿದ್ದರು. ಹೀಗೆ ಕೃಷಿ ಮೂಲದಿಂದ ತೆರಿಗೆಯನ್ನು ಸಂಗಹಿಸಿ 
ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಳುತ್ತಿದ್ದರು. 


3 ಕೃಷಿಯೇತರ ತೆರಿಗೆಗಳು: 


ಭೂ ಕಂದಾಯ ಮತ್ತು ಕೃಷಿ ಮೂಲದ ತೆರಿಗೆಗಳ ಜೊತೆಗೆ ಕೃಷಿಯೇತರ ತೆರಿಗೆಗಳು ಸಹ 
ಬೊಕ್ಕಸಕ್ಕ ಹೆಚ್ಚಿನ ಆದಾಯಗಳನ್ನು ತರುತ್ತಿದ್ದರು. ಕೆಳದಿ ನಾಯಕರ ಕೃಷಿಯೇತರ ತೆರಿಗೆಗಳು 
ಎಂದರೆ ಪ್ರಮುಖವಾಗಿ ಬಳೆಗಾರ ಸುಂಕ, ತಳವಾರ ಸುಂಕ, ಅಂಬಿಗದರೆ, ಕುಂಬಾರದೆರೆ, 
ಚೌರೆದರೆ, ಗಾಣದೆರೆ, ಕತ್ತರಿವಣ, ಕಮ್ಮಾರದೆರೆ, ನಾವಿಂದ ದೆರೆ, ಒಡ್ಡದೆರೆ, ಅಗಸದೆರೆ, ಮುಂತಾದ 
ಹೆಸರಿನಲ್ಲಿ ತೆರಿಗೆ ವಸೂಲಿ ಮಾಡಲಾಗುತ್ತಿತ್ತು ಇವುಗಳ ಜೊತೆಗೆ ಮದುವೆ ಸುಂಕ, ಧಾರ್ಮಿಕ 
ತೆರಿಗೆ ಪ್ರಮುಖವಾಗಿದ್ದು ಕೃಷಿಯೇತರ ತೆರಿಗೆಯನ್ನು ನಗದು ರೂಪದಲ್ಲಿ ಪಾವತಿಸಬೇಕಾಗಿತ್ತು. 
ವೀರಭದ್ರ ನಾಯಕರ ಕಾಲದಲ್ಲಿ ಕೆಳದಿ ಸೀಮೆಯ ಭೀಮಸೇರಿಯಾ ಗ್ರಾಮದ ಮೇಲಿನ ಸುಂಕ, 
ದುರ್ಗದ ಭತ್ತ ವರ್ತನೆ, ಪಂಚಪರ ವೆಚ್ಚ, ಬಿರಾಡ ಕಾಣಿಕೆ ಎಂಬ ತೆರಿಗೆಗಳನ್ನು ವಧಿಸುತ್ತಿದ್ದರು. 
ಗ್ರಾಮದಿಂದ ವಿಧಿಸುವ ಈ ತೆರಿಗೆಯಿಂದ ಧಾರ್ಮಿಕ ಸೇವೆ ಮಾಡಲಾಗುತ್ತಿತ್ತು ಕಾಣಿಕೆ ವಿಷಯಕ್ಕೆ 
ಸಂಬಂಧಿಸಿದ ಪ್ರಮುಖ ವಿಚಾರವೆಂದರೆ ಪಮುಖ ಜಾತಿಯ ಜನರು ಈ ತೆರಿಗೆಗಳಿಂದ ವಿನಾಯಿತಿ 
ಪಡೆದಿದ್ದರು. ಉದಾಹರಣೆಗೆ ಜಿಯಾ, ಕೊಮಟೆ, ಸ್ಪರ್ಣಕಾರ, ಭೂಸುರ (ಬ್ರಾಹ್ಮಣ) ತಿಗಳ, 
ಮೇದಾರ, ಶಿವಾಯಿ ಮೊದಲಾದ ಜಾತಿಯವರು ತೆರಿಗೆಯಿಂದ ವಿನಾಯಿತಿ ಪಡೆದಿದ್ದಾರೆ. ಈ 
ವ್ಯವಸ್ಥೆಯಿಂದ ಪ್ರಮುಖ ಜಾತಿಗಳಿಗೆ ವಿನಾಯಿತಿ ನೀಡಿದ್ದರಿಂದ ಈ ಕಾಲದಲ್ಲಿ ಅಸಮಾನತೆಯನ್ನು 
ಕಾಣಬಹುದು. ಸಾಗಾಣಿಕೆ ವಸ್ತುಗಳ ಮೇಲೆ ಸಾರಿಗೆ ತೆರಿಗೆ ನೀಡಬೇಕಾಗಿತ್ತು. ಉದಾಹರಣೆಗೆ 
ಒಂದು ಎತ್ತಿನ ಗಾಡಿ ಅಡಿಕೆಗೆ 50 ಅಡಿಕೆಗಳನ್ನು ಒಂದು ತಲೆ ಹೊರೆ ವಿಳ್ಯಾದೆಲೆಗೆ 50 ಎಲೆಗಳನ್ನು 


129 


ಒಂದು ಎತ್ತಿನ ಗಾಡಿಗೆ ಒಂದು ವೀಸ ಇತ್ಯಾದಿಗಳಿಂದ ಹೆಚ್ಚು ಹೆಚ್ಚು ತೆರಿಗೆಯನ್ನು 


ಸಂಗಹಿಸಲಾಗುತಿತು," 
pe) 


po) 


ಚಿತ್ರದುರ್ಗ ಪಾಳೆಯಗಾರರ ಕಾಲದಲ್ಲಿ ಕೃಷಿಯೇತರ ತೆರಿಗೆಗಳಲ್ಲಿ ಪ್ರಮುಖವಾಗಿ ಮಾರ್ಗ 
ಸುಂಕ, ಒಂದು ಜಾಡರ ಮಗ್ಗಕ್ಕೆ ವಿಧಿಸುವ ಸುಂಕ, ಆಚಾರ ಗಾಣಿಕೆ, ವ್ಯಾಪಾರ ಸುಂಕ. 
ಚಿತ್ರದುರ್ಗದ ಪಾಳೆಯಗಾರರು ರುಸ್ತು ಎಂಬ ತೆರಿಗೆಯನ್ನು ವಿಧಿಸುತ್ತಿದ್ದರು. ಇದು ಸೈನ್ಯಕ್ಕಾಗಿ 
ವಸೂಲಿ ಮಾಡುತ್ತಿದ್ದ ತೆರಿಗೆ ಇದನ್ನೂ ಧಾನ್ಯ ಮತ್ತು ದವ್ಯ ಎರಡು ರೂಪದಲ್ಲಿಯು 
ನೀಡಬಹುದಾಗಿತ್ತು"'. ಇವುಗಳ ಜೊತೆಗೆ ಮಾರಾಟ ತೆರಿಗೆ ಕೈಗಾರಿಕಾ ಉತ್ತನ್ನಗಳ ಮೇಲಿನ ತೆರಿಗೆ 
ವೃತ್ತಿ ತೆರಿಗೆ ಸಮಾಜ ತೆರಿಗೆ ಸಮುದಾಯ ತೆರಿಗೆ, ರೂಢಿಯ ತೆರಿಗೆ, ನ್ಯಾಯಾಂಗ ವಿಧಿಸುವ 
ದಂಡರೂಪದ ಆಧಾಯ, ಅರಣ್ಯ ಉತ್ತನ್ನದ ಸುಂಕ, ಧಾರ್ಮಿಕ ಸಂಸ್ಥೆಗಳ ಮೇಲಿನ ಸುಂಕ, 
ಪ್ರಾಣಿಗಳ ಮೇಲಿನ ಸುಂಕ, ಹುಲ್ಲು ಬನ್ನಿ ಸುಂಕ, ಇಟ್ಟಿಗೆ ಗೂಡಿನ ಸುಂಕ, ಹಾಗೂ ಅಬಕಾರಿ 
ಸುಂಕ". ಉದಾಹರಣೆಗೆ ಚಿತ್ರದುರ್ಗ ನಾಯಕರ ಕಾಲದಲ್ಲಿ ತಾಳೆಮರದಿಂದ ಹೆಂಡವನ್ನು 
ತಯಾರಿಸುತ್ತಿದ್ದರು. ಮರಗಳ ಸಂಖ್ಯೆ ಕಡಿಮೆಯಾದಾಗ ಈಚಲು ಮರದ ಹೆಂಡವನ್ನು 
ತಯಾರಿಸಲು ಪ್ರಾರಂಭಿಸಿದರು. ಮಧ್ಯವನ್ನು ಹಿಪ್ಪು ಹೂವು, ಸಕ್ಕರೆ ಮತ್ತು ಮರದ ಚಕ್ಕೆಗಳಿಂದ 
ಸರಾಯಿ ತಯಾರಿಸುತ್ತಿದ್ದರು. ಇವರು ಮಧ್ಯವನ್ನು ಮಾರಲು ಸರ್ಕಾರಕ್ಕೆ ಕಳಲಿ ಎಂಬ 
ತೆರಿಗೆಯನ್ನು ಕೊಡಬೇಕಾಗಿತ್ತು. ಚಿತ್ರದುರ್ಗದ ಮತ್ತು ತಿಮ್ಮಣ್ಣ ನಾಯಕನ ಕಾಳದಲ್ಲಿ ಉಪ್ಪಿನ 
ಮೊಳ, ಆಚರಕಾಣಿಕೆ, ಮಾರ್ಗಸುಂಕ ಮತ್ತು ಷರಾಬುಗಳಿಂದ ಹೆಚ್ಚು ಆದಾಯ ಬರುತ್ತಿತು 
ಹೀಗೆ ಹಲವಾರು ರೀತಿಯ ತೆರಿಗೆಗಳನ್ನು ಕೃಷಿಯೇತರ ವಸ್ತುಗಳ ಮೇಲೆ ವಧಿಸುತ್ತಿದ್ದರು. 


ಸಂತೆಬೆನ್ನೂರು ನಾಯಕರು ಕೃಷಿಯೇತರ ತೆರಿಗೆಗಳನ್ನು ಸಂಗಹಿಸುತ್ತಿದ್ದರು. ಪ್ರಮುಖವಾಗಿ 
ವೃತ್ತಿಗಳ ಮೇಲಿನ ತೆರಿಗೆ, ಮನೆ ಮೇಲಿನ ತೆರಿಗೆ, ಉದ್ದಿಮೆಗಳ ಮೇಲಿನ ತೆರಿಗೆ, ಆಚರಣೆಗಳ 
ಮೇಲಿನ ತೆರಿಗೆ, ಕಾಣಿಕೆಗಳು, ತಪ್ಪಿತಸ್ಥರ ಮೇಲಿನ ದಂಡಶುಲ್ಕ ಗಳೊಂದಿಗೆ ಬಿರಾಡ, ದಾಸೋಹ, 
ವರ್ತನೆ, ಕಾಣಿಕೆ, ದೇವಸ್ಥಾನ ಇತ್ಯಾದಿ ತೆರಿಗೆಗಳು ಸಾಮಾನ್ಯವಾಗಿ ಜಾರಿಯಲ್ಲಿದ್ದವು. 
ಕುಶಲಕರ್ಮಗಳಿಂದ ರಾಜ್ಯದ ಬೊಕ್ಕಸಕ್ಕ ಹೆಚ್ಚಿನ ಆದಾಯವಿತ್ತು, ಆಯಗಾರರು* ಕೈವಾಡದವರು"' 
ಕಮ್ಮಾರ ಉಜ್ಜಪ್ಪ, ಅಗಸರ ವೀರಣ, ಬಡಗೇರ ಲಿಂಗಣ್ಣ” ಡೊಂಬರ ಕೆಂಗಪ್ಪ" ಇವರು ವಿವಿಧ 
ವೃತ್ತಿಯವರಾಗಿದ್ದು ತಮ್ಮ ತಮ್ಮ ವೃತ್ತಿಯ ತೆರಿಗೆಗಳನ್ನು ಪಾವತಿಸುತ್ತಿದ್ದರು. ತೆರಿಗೆಯನ್ನು 


ಸಂಗಹಿಸಲು ಅಡಗೆರೆಯ ಮಲ್ಲಣ್ಣ”. ಮಾಯಕೊಂಡದ ಮಿಯಪ್ಪ ನಾಯಕ''. ಇವರು ಗಾಮ 
ಮಟ್ಟದ ಅಧಿಕಾರಿಗಳಿಗಿಂತ ಮೇಲಿನವರಾಗಿದ್ದರು. ಗ್ರಾಮದಲ್ಲಿ ಹೊಸಹಳ್ಳಿಯ ಚಿಕ್ಕಗೌಡ”, 


130 


ತ್ಯಾವಣಿಗೆ ಗೌಡರಾದ ಸಿದ್ದಪುನಾಯಕ ಮತ್ತು ಹೊನ್ನೆನಾಯಕ”. ಸೇನಬೋವ ಪುಟಣ', 


ಶಾನಬೋವ ಲಿಂಗಣ್ಣಭಟ್ಟ' ಇವರುಗಳ ಕಂದಾಯವನು 


್ಸಿ ಸಂಗಹಿಸಿ ರಾಜ್ಯದ ಬೊಕ್ಕಸಕ್ಕ 


$ ೪ 
ನಿಡುತ್ತಿದ್ದರು. 

ಯಲಹಂಕ ನಾಡ ಪ್ರಭುಗಳ ಕಾಲದಲ್ಲಿ ಕೃಷಿಯೇತರ ತೆರಿಗೆಗಳಾದ ಮನೆತೆರಿಗೆ, 
ಹುಲ್ಲುತೆರಿಗೆ, ಸಣ್ಣ ಪ್ರಮಾಣದ ತೆರಿಗೆ, ಅಂಗಡಿ ತೆರಿಗೆ ವನದ ಸುಂಕ, ಮಗ್ಗದೆರೆಗೆ, ಉಪ್ಪಿನ ತೆರಿಗೆ 
ಇತರೆ ಸುಂಕಗಳಾದ ಸಂತೆಗಳಲ್ಲಿ ವ್ಯಾಪಾರ ಮಾಡುವ ಸರಕುಗಳ ಮೇಲಿನ ಸುಂಕ” 
ಹಾಕಲಾಗುತ್ತಿತ್ತು ಪದುವಟ್ಟು ತೆರಿಗೆ'' ಸ್ಥಳಿಯ ಮಾರಾಟದ ವಸ್ತುಗಳ ಮೇಲಿನ ತೆರಿಗೆಗಳನ್ನು 
ಸಕಾಲದಲ್ಲಿ ವಸೂಲಿ ಮಾಡಲು ಶ್ಯಾನುಭೋಗ, ಗಾಡ, ಪಟೇಲ, ಮಣೆಗೌಡರನ್ನು” 
ನೇಮಿಸುತ್ತಿದ್ದರು. ಈ ರೀತಿ ಯಾಗಿ ಕೃಷಿಯೇತರ ತೆರಿಗೆಗಳನ್ನು ಸಂಗ್ರಹಿಸಲಾಗುತ್ತಿತ್ತು. ಉಮ್ಮತ್ತೂರು 
ಪಾಳೆಯಗಾರರ ಕಾಲದಲ್ಲಿ ಕೃಷಿಯೇತರ ತೆರಿಗೆಗಳೆಂದರೆ ಕರ, ಮನೆಸುಂಕ, ಮಗ್ಗದೆರೆ, ಎಲವರು, 
ಹೊರವರು, ಮೊಟ್ಟೆ ಸುಂಕ, ಬಿಸಲುಗಾಣ, ಉಭಯ ಮಾರ್ಗ ಸ್ಥಾನದ ಸುಂಕ, ಗಾಣ ಸುಂಕ, 
ಕಾವಲಿ ಸುಂಕ, ಮದುವೆ ಸುಂಕ, ಸ್ಥಾವರ, ಸ್ಥಳ ಸುಂಕ, ಹತ್ತಿಯ ಸುಂಕ, ಕುಂಬಾರದೆರೆ, ಇವುಗಳ 
ಜೊತೆಗೆ ಗೃಹ ಕೈಗಾರಿಕೆಗಳಾದ ಬಟ್ಟಿ ತಯಾರಿಕೆ, ಕಮ್ಮಾರ, ಅಕ್ಕಸಾಲಿಗ, ಬಡಿಗಿ, ಕುಂಬಾರಿಕೆ, 
ಬುಟ್ಟಿಯನ್ನು ಹೆಣೆಯುವವರು, ಹಗ್ಗವನ್ನು ಹೊಸೆಯುವವರು.” ಇತ್ಯಾದಿ ವಸ್ತುಗಳ ಮೇಲೆ 
ಉಮ್ಮತ್ತೂರಿನ ಪಾಳೆಯಗಾರರು ತೆರಿಗೆಯನ್ನು ವಿಧಿಸಿ ರಾಜ್ಯದಲ್ಲಿ ಪ್ರಜಾಕಲ್ಯಾಣ 
ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದ್ದರು. 


4. ಬಿಟ್ಟಿ ಸೇವೆ: 


ಪ್ರಾಚೀನ ಕಾಲದಿಂದಲೂ ಬಿಟ್ಟಿ ಸೇವೆಯನ್ನು ಗುರುತಿಸಲಾಗಿದೆ. ರಾಜನೀತಿಜ್ಞ ಭಟ್ಟಸ್ಟಾಮಿ, 
ತೆರಿಗೆ ಬದಲಿಗೆ ಗ್ರಾಮದ ಜನತೆಯಿಂದ ಒತ್ತಾಯ ಪೂರ್ವಕವಾಗಿ ಪಡೆದ ಉಚಿತ ಸೇವೆಯೇ 
ವಶ್ಲಿ' ಎಂದು ಕರೆದಿದ್ದಾರೆ". ಕನ್ನಡ ಶಾಸನಗಳಲ್ಲಿ ಸಂಸ್ಕೃತ ಪದವಾದ ವಿಶ್ಚಿ ಬದಲಾಗಿ ಬಿಟ್ಟಿ ಎಂಬ 
ಪದವನ್ನು ಬಳಸಲಾಗಿದೆ. ಇದನ್ನು ಒಂದು ತೆರಿಗೆಯಾಗಿ ಪರಿಗಣಿಸಲಾಗಿತ್ತು ಚಿತ್ರದುರ್ಗ 
ಪಾಳೆಯಗಾರರ ಕಾಲದಲ್ಲಿ ಬಿಟ್ಟಿ ಸೇವೆಯನ್ನು ಕಾಣಬಹುದು. ತಮ್ಮ ಅರಮನೆಯಲ್ಲಿ 
ನಾಯಿಂದರು /ಹಜಾಮರು ತಿಂಗಳಿಗೆ ಒಂದು ಬಾರಿ ಸರದಿ ಮೇರೆಗೆ ದುರ್ಗಕ್ಕೆ ಬಂದು ಕುದುರೆಗಳ 
ಮೈ ಕೂದಲನ್ನು ಕತ್ತರಿಸಬೇಕಾಗಿತ್ತು. ಬೇಗಾರರು/ಚಮ್ನಾರರು ಕುದುರೆಗಳಿಗೆ ಪತ್ರಿ ದಿನ ಒಂದು 
ಹೊರ ಹಸಿ ಹುಲ್ಲನ್ನು ಸರದಿ ಮೇರೆಗೆ ತರಬೇಕಿತ್ತು ಜಾಡರು ಮಗ್ಗ ಒಂದಕ್ಕೆ ಒಂದು ನೂಲು 
ಹಗ್ಗವನ್ನು ಕೂಡಬೆಕಿತ್ತು ಅಗಸರು ಹಡದಿ ಸೀರೆಯನ್ನು ಅರಮನೆಗೆ ಸಲ್ಲಿಸಬೇಕಾಗಿತ್ತು. ಗಾಮ 


131 


ಒಂದಕ್ಕೆ ಎರಡು ಆಳುಗಳು ಗ್ರಾಮಗಳಿಂದ ತಿಂಗಳಿಗೆ ಒಂದು ಸಾರಿ ದುರ್ಗಕ್ಕೆ ಬಂದು ಹುಲ್ಲನ್ನು 
ಕೊಯಿದು ಒಣವೆ ಹಾಕಬೇಕಾಗಿತ್ತು"'. ಬಿಚ್ಚಗತ್ತಿ ಭರಮಣ್ಣನಾಯಕರು ನಾಯಕರಲ್ಲಿ ಮತ್ತು 
ಪ್ರಜೆಗಳಲ್ಲಿ ಸೌಹಾರ್ದಯುತ ಸಂಪರ್ಕ ಇರಲೆಂದು ಗೌರಿಗಣೇಶನ ಹಬ್ಬದಲ್ಲಿ ಮಡಿ ಕಜ್ಜಾಯದ 
ಕಾಣಿಕೆಯನ್ನು ಸಲ್ಲಿಸುವಂತೆ ಅಪ್ಪಣೆ ಮಾಡಿದ್ದನು ಮತ್ತು ಪ್ರತಿ ವರ್ಷ ಮಾಘ ಶುದ್ಧ 
ಹುಣ್ಣಿಮೆಯೆಂದು ರಾಜಪರಿವಾರವು ಕಣಕುಪ್ಪೆಗೆ ಹೊರಟಾಗ ಪ್ರತಿ ಗ್ರಾಮದ ಗೌಡರು ಒಂದು 
ವರಹ, "ಜೋಗುಕಾಣಿಕೆ' ಕೊಡಬೇಕಾಗಿತ್ತು ತಳವಾರರು ಒಂದು ಟಗರನೂ ಒಂದು ತುಪುದ 
ಗಡಿಗೆಯನ್ನು ತಂದು ಒಪ್ಪಿಸಬೇಕೆಂದು ಕಟ್ಟಳಯಾಗಿತ್ತು* ಬಿಟ್ಟಿ ಸೇವೆಯು ಕನ್ನಡ ಪ್ರದೇಶದ 
ಬಹುತೇಕ ಎಲ್ಲಾ ಪಾಳೆಯಗಾರರ ಮನೆತನಗಳಲ್ಲಿ ಇತ್ತು ಉದಾಹರಣೆಗೆ ದೇವಾಲಯ, ಕೋಟೆ, 
ಕೆರೆ, ಕಾಲುವೆ, ನಿರ್ಮಿಸುವಾಗ ಗ್ರಾಮದ ಜನರಿಂದ ಬಿಟ್ಟಿ ಸೇವೆಯನ್ನು ಪಡೆಯುತ್ತಿದ್ದರು. ಈ 
ಕೆಲಸವನ್ನು ಗ್ರಾಮದ ಕೆಲಸವೆಂದರೆ ದೇವರಿಗೆ ಸಲ್ಲಿಸಿದ ಕೆಲಸ ಅಥವಾ ಒಂದು ಪುಣ್ಯದ 
ಕೆಲಸವೆಂದು ಜನರನ್ನು ಧಾರ್ಮಿಕ ಹಿನ್ನೆಲೆಯ ವೈದಿಕ ಗ್ರಂಥಗಳು ಚೌಕಟ್ಟನ್ನು ನಿರ್ಮಿಸಿ ಅದನ್ನು 
ಒಪ್ಪಿಕೊಳ್ಳುವಂತೆ ಮಾಡಿದ್ದರು. ಹರಪನಹಳ್ಳಿಯ ಬಾಗಳಿಯ ನಾಯಂದರಿಗೆ ಕಾಣಿಕೆ, ಬಿರಾಡ, 
ಬಿಟ್ಟಿ ಮುಂತಾದ ತೆರಿಗೆಗಳಿಲ್ಲ ಎಂದು ಹೇಳಲಾಗಿದೆ". 


ಒಟ್ಟಾರೆಯಾಗಿ ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳು 
ತೆರಿಗೆಯನ್ನು ಎಲ್ಲಾ ಮೂಲಗಳಾದ ಭೂ ಕಂದಾಯ, ಕೃಷಿಮೂಲ, ಕೃಷಿಯೇತರ ಮೂಲ ಹಾಗೂ 
ಬಿಟ್ಟಿಸೇವೆಗಳನ್ನು ಪಡೆಯುವುದರ ಮೂಲಕ ತನ್ನ ರಾಜ್ಯದ ಬೊಕ್ಕಸವನ್ನು ತುಂಬಿಸಿಕೊಳ್ಳುತ್ತಿದ್ದರು. 
ನಂತರ ರಾಜ್ಯವನ್ನು ನಿರ್ವಹಿಸಲು ಈ ಕಂದಾಯವನ್ನು ಬಳಸಿ ಅಭಿವೃದ್ಧಿ ಕಾರ್ಯಗಳಲ್ಲಿ 
ತೊಡಗುತ್ತಿದ್ದರು. 


4.4 ವ್ಯಾಪಾರ ಮತ್ತು ವಹಿವಾಟು: 


ಒಂದು ರಾಜ್ಯದ ಅಭಿವೃದ್ದಿಯಲ್ಲಿ ವ್ಯಾಪಾರದ ಪಾತ್ರ ಪ್ರಮುಖವಾಗಿರುತ್ತದೆ. ಮುಖ್ಯವಾಗಿ 
ಕನ್ನಡ ಪ್ರದೇಶದ ನಾಯಕ ಮನೆತನಗಳು ವ್ಯಾಪಾರಕ್ಕೆ ಹೆಚ್ಚಿನ ಆಧ್ಯತೆಯನ್ನು ನೀಡಿದ್ದರು. 
ವ್ಯಾಪಾರದ ಪ್ರಮುಖ ವಸ್ತುಗಳೆಂದರೆ ಕೃಷಿಯ ಉತ್ತನ್ನದ ವಸ್ತುಗಳು, ಕೈಗಾರಿಕ ವಸ್ತುಗಳು, 
ನೈಸರ್ಗಿಕ ಸಂಪತ್ತು ಜನ ಬಳಕೆಯ ವಸ್ತುಗಳು ಇತ್ಯಾದಿಗಳನ್ನು ನಾವು ವ್ಯಾಪಾರದಲ್ಲಿ 
ಗಮನಿಸಬಹುದು. ರೈತರು ಮತ್ತು ವರ್ತಕರ ಮಧ್ಯ ಕೃಷಿ ಉತ್ತನ್ನಗಳ ವಿನಿಮಯ 


ಪ್ರಾರಂಭವಾಯಿತು. ನಂತರ ಸ್ಥಳೀಯ ಸಂತೆಗಳು, ಪಟ್ಟಣಗಳು, ಮಾರುಕಟ್ಟೆಗಳು, ವಿದೇಶಿ 
ವ್ಯಾಪಾರವನ್ನು ಕಾಣಬಹುದಾಗಿದೆ. ವ್ಯಾಪಾರವನ್ನು ಮಾಡುವವರನ್ನು ವರ್ತಕರು ಎಂದು 


132 


ಕರೆಯಲಾಗಿದೆ. ವರ್ತಕರನ್ನು ವಿನಿಮಯ ವರ್ತಕರು ಮತ್ತು ಉತ್ಪಾದಕ ವರ್ತಕರು ಎಂದು 
ವಿಭಾಗಿಸಿದರೆ ವಿನಿಮಯ ವರ್ತಕರೆಂದರೆ ನಾನಾದೇಶಿ, ಉಬಯನಾನಾದೇಶಿ, ಸಾಲಿಕೆ, 
ಬಲ್ಲಾಳುಗಳು, ಹಲರು, ಎಳಮೆ, ಸೆಟ್ಟಿಕಾರ, ಗಾತ್ರಿಗ ಮುಮ್ಮರಿದಂಡ, ವಡ್ಡವ್ಯವಹಾರಿ, ಸೆಟ್ಟಿ 
ಬಣಜಿಗ, ಸೆಟ್ಟಿಗುತ್ತ ನಕರ, ಮುಂತಾದವರು ವ್ಯಾಪಾರವನ್ನು ಮಾಡುತ್ತಿದ್ದರು. ಉತ್ಪಾದಕ 
ವಿನಿಮಯ ವರ್ತಕರು, ಅಕ್ಕಸಾಲಿ, ಕುಂಬಾರ, ಮಾದಿಗ/ಬೇಗಾರ, ಸಾಮಗಾರ, ಮೇದಾರ ಇತ್ಯಾದಿ 
ವರ್ತಕರು ಸಂತೆ, ಪೇಟೆ, ಅಂಗಡಿ ವಿದೇಶಿಯರೊಂದಿಗೆ ವ್ಯಾಪಾರವನ್ನು ನಡೆಸುತ್ತಿದ್ದರು. ಎಂದು 
ಬಿ. ಆರ್‌. ಹಿರೇಮಠ್‌ ರವರು ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು ಎಂಬ ಗಂಥದಲ್ಲಿ 


ತಿಳಿಸಿದಾರೆ. 


[) 


ಕೆಳದಿ ನಾಯಕರ ಕಾಲದಲ್ಲಿ ವ್ಯಾಪಾರವು ಅತ್ಯಂತ ಸಮೃದ್ಧಿಯಿಂದ ಕೂಡಿದ್ದಿತ್ತು ಕೆಳದಿ 


ವ್ಯಾಪಾರದ ಪ್ರಮುಖ ವರ್ತಕರುಗಳಂದರೆ ಮಹಾಬಲಿ ಸೆಟ್ಟಿ ಭದ್ರಾಸೆಟಿ ಕಲ್ಯಾಣಸೆಟ್ಟಿ, 
ಮಹಾದೇವಪುರದ ಕಾಳಿಂಗಸೆಟಿ, ಮುಂತಾದವರು ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದರು. ಕೆಳದಿ 
ನಾಯಕರ ವಿದೇಶಿ ವ್ಯಾವಹಾರವು ಪ್ರಮುಖವಾಗಿ ಮೆಣಸು, ಏಲಕ್ಕಿ, ಸಂಬಾರು ಪದಾರ್ಥಗಳ 
ಜೋತೆಗೆ ಪೋರ್ಚುಗೀಸರು ಮತ್ತು ಅರಬ್ದ್ಬರೊಂದಿಗಿನ ಅಕ್ಕಿ ವ್ಯಾಪಾರದ ಬಗ್ಗೆ ಮಾಹಿತಿ 
ದೊರೆಯುತ್ತದೆ. ಜೊತೆಗೆ ದೊಡ್ಡ ದೊಡ್ಡ ಮರಗಳನ್ನು ಹಡಗು ನಿರ್ಮಿಸಲು ತೆಗೆದುಕೊಂಡು 
ಹೋಗುತ್ತಿದ್ದರು. ಹೊರ ದೇಶಿಗಳಿಂದ ಕುದುರೆ, ಮುತ್ತು ರತ್ನಗಳು ಹಾಗೂ ವಿವಿಧ ವಿಭಿನ್ನ 
ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಕೆಳದಿ ಉತ್ತಮ ಕೃಷಿ ಪದ್ಧತಿಯಿಂದಾಗಿ 
ಸುಭಿಕ್ಷವಾಗಿತ್ತು. ಕೆಳದಿ ವಸ್ತುಗಳಿಗೆ ರಾಷ್ಟ್ರವಲ್ಲದೇ ಹೊರ ರಾಷ್ಟ್ರಗಳಲ್ಲೂ ಬೇಡಿಕೆಯಿತ್ತು. 
ಆದ್ದರಿಂದಲೇ ವಿದೇಶಿ ಪ್ರವಾಸಿಗ ಜಾಕೋಬಸ್‌ ಕೌಂಟರ್‌ ಬಿದನೂರು ರಾಜ್ಯವನ್ನು "ದಕ್ಷಿಣ 
ಭಾರತದ ಕಣಜ' ಎಂದು ಕರೆದಿದ್ದಾರೆ. ಕೆಳದಿಯ ಕರಾವಳಿ ಬಂದರುಗಳಲ್ಲಿ ಭರದಿಂದ ವ್ಯಾಪಾರ 
ನಡೆಯುತ್ತಿತ್ತು. ಈ ಬಂದರುಗಳಲ್ಲಿ ಅಕ್ಕಿ, ಮೆಣಸು, ಕೊಬ್ಬರಿ, ಕಾಯಿಕತ್ತ, ದಾಕ್ಷಿ, ಹಿಂಗು (ಇಂಗು) 
ಜೋಳ, ಹುಳಿ, ಭತ್ತ, ರಾಗಿ, ಉಪ್ಪು, ಹುಣಸೇಹಣ್ಣು, ಬೇಳೆಕಾಳು, ಎಣ್ಣೆ, ತುಪ್ಪ, ಬೆಲ್ಲ. ಬೂಸಾ, 
ತೆಂಗಿನಕಾಯಿ, ಹೊಗೆಸೊಪ್ಪು ಖರ್ಜೂರ, ಜೀರಿಗೆ, ಈರುಳ್ಳಿ, ಅರಿಸಿಣ, ಶುಂಠಿ, ಅಡಕೆ, ವಿಳ್ಯದೆಲೆ, 
ಸಾಸಿವೆ, ಮೆಂತ್ಯೆ, ಏಲಕ್ಕಿ, ಗಂಧ, ಉತ್ತುತ್ತಿ, ಕಬ್ಬಿಣದ ಅದಿರು ಇತ್ಯಾದಿ ವಸ್ತುಗಳು ರಪ್ತಾಗುತ್ತಿದ್ದವು. 


ಎಂದು ಮಂಜೇಶ್ವರದಲ್ಲಿ ಸಿಕ್ಕಿದ ಕ್ರಿಶ 1757ರ ಒಂದು ಕಾಗದದ ದಾಖಲೆ ತಿಳಿಸುತ್ತದೆ. 


ಮೊದಲು ಇಲ್ಲಿನ ವ್ಯಾಪಾರವು ಪೋರ್ಚುಗೀಸರ ಕೈಯಲ್ಲಿದ್ದರೂ ಕ್ರಮೇಣ ಅದು 
ಸ್ಥಳೀಯರ ಹಿಡಿತಕ್ಕೆ ಸೇರಿತು. ಗೋವೆ ಯಿಂದ ಬಂದ ವೈಷ್ಣವ ಸಾರಸ್ಪತರು ಹೊರವಲಯದಲ್ಲಿ 


133 


ಪ್ರಬಲರಾಗತೊಡಗಿದರು. ಇವರಲ್ಲಿ ಕೆಲವರು ಆಸ್ಥಾನ ವ್ಯಾಪಾರಸ್ಥರಾಗಿದ್ದ ಹರಿಕೊಮಟಿ ಕ್ರಿ.ಶ. 
1740 ರಲ್ಲಿ ಕೆಳದಿ ನಾಯಕರ ವ್ಯಾಪಾರ ಪ್ರತಿನಿಧಿಯಾಗಿ ಹೊನ್ನಾವರದಲ್ಲಿದ್ದರು, ಸಮಗ್ರ ಕಾಳು 
ಮೆಣಸಿನ ವ್ಯಾಪಾರ ಅವನ ಕೈಯಲ್ಲಿತ್ತು ಹಾಗೂ ಅವನು ವ್ಯಾಪಾರ ಮಾಡುವಾಗ ಕೆಳದಿನಾಯಕರ 
ಆಜ್ಞೆಯಂತೆ ನಡದುಕೊಳ್ಳುತ್ತಿದ್ದನು ಎಂದು ತಲಛೇರಿಯ ಇಂಗ್ಲೀಷ್‌ ಪತ್ರವು ತಿಳಿಸುತ್ತದೆ. ಕೆಳದಿ 
ನಾಯಕರ ಆಳ್ಗಿಕೆಯಲ್ಲಿ ದಕ್ಷಿನ ಕನ್ನಡ ಜಿಲ್ಲೆಯು ಸಂಪದ್ಧರಿತವಾಗಿತ್ತೆಂದು ಸಮಕಲೀನ ದಾಖಲೆಗಳು 


ತಿಳಿಸುತ್ತವೆ”, 


ಕೆಳದಿ ರಾಜ್ಯದ ಆಂತರಿಕ ವ್ಯಾಪಾರವು ಹೊನ್ನಾಳಿ, ಆಗರ, ಭಟ್ಕಳ, ಶಿವಮೊಗ್ಗ, 
ಆನಂದಪುರ, ಕುಂಸಿ ಹೊನ್ನಾವರ, ಸಾಗರ, ಗೇರುಸೊಪ್ರು, ಕುಂದಾಪುರ, ಗಂಗೂಳ್ಳಿ, ಬಾರಕೂರು, 
ಬಸರೂರು ಮಂಗಳೂರು, ಕಾಸರಗೋಡು ಇತರೆ ಕಡೆ ಸ್ಥಳೀಯ ಮಾರುಕಟ್ಟೆಗಳಿದ್ದವು ಬೇರೆ 
ನಗರಗಳಾದ ಕಡಪ, ರಾಯದುರ್ಗ, ಮೊಣಕಾಳ್ನೂರು, ತಾಡಿಪತ್ರ, ಬಳ್ಳಾರಿ, ಜರಿಮಲ್‌, 
ಕಡಮಲಪೇಟೆ, ನಗರಗೇರಿ ಬರವಗೊಂಡ, ಕಂಬದಪೇಟೆ ಇತ್ಯಾದಿ ನಗರಗಳೊಂದಿಗೆ ಕೆಳದಿ 
ಆಂತರಿಕ ವ್ಯಾಪಾರವನ್ನು ಹೊಂದಿತ್ತು". ಕೆಳದಿಯ ನಾಯಕರು ವಿದೇಶಿ ವ್ಯಾಪಾರವನ್ನು ಡಚ್ಚರು, 
ಇಂಗ್ಲೀಷರು, ಪೋರ್ಚುಗೀಸರು ಮತ್ತು ಅರಬ್ಬರೊಂದಿಗೆ ನಡೆಸುತ್ತಿದ್ದರು. ಯಾರು ಹೆಚ್ಚು ಹಣ 
ಕೊಡುತ್ತಿದ್ದರು ಅವರೊಂದಿಗೆ ವ್ಯಾಪಾರವನ್ನು ಮಾಡಲಾಗುತಿತ್ತು. ಅಂತವರಿಗೆ ಅಕ್ಕಿ ಮತ್ತು 
ಕರಿಮೆಣಸು ಕೊಡುತ್ತಿದ್ದರು. ಎಂದು ಕೆ.ಡಿ. ಸ್ವಾಮಿನಾಥನ್‌ ಹೇಳಿದ್ದಾರೆ. ಕಲ್ಲಿಕೋಟೆ ಪ್ರಮುಖ 
ಬಂದರಾಗಿತ್ತು. ವಿದೇಶದಿಂದ ಆನೆ, ಕುದುರೆ, ಹವಳ, ತಾಮ್ರ, ಪಾದರಸ, ರೇಷ್ಮ ವೆಲ್‌ವೆಟ್‌ 
ಬಟ್ಟೆಗಳು ಆಮದು ವಸ್ತುಗಳಾಗಿದ್ದವು. ಒಳನಾಡಿನ ಸಾಗಣಿಕೆಯನ್ನು, ಎತ್ತುಗಳು, ಕತ್ತೆಗಳು, 
ಗಾಡಿಗಳು, ಕುದುರೆಗಳ ಮೂಲಕ ಮಾಡಲಾಗುಯುತ್ತಿತ್ತು. ಕರಾವಳಿ ಪ್ರದೇಶದ ವ್ಯಾಪಾರವು 
ಹಡಗುಗಳ ಮೂಲಕ ನಡೆಯುತ್ತಿತ್ತು. ಕೈಗಾರಿಕೆಗಳೆಂದರೆ ಗಣಿಯಿಂದ ಅದಿರು ತೆಗೆಯುವುದು, 
ಲೋಹ ತೆಗೆಯುವುದು, ಸುಗಂಧ ದವ್ಯಗಳ ತಯಾರಿಸುವುದು ಪ್ರಮುಖವಾಗಿತ್ತು. ಕಬ್ಬಿಣದ ಅದಿರು 
ಭಟ್ಕಳದಿಂದ ರಫ್ತಾದರೆ ಅಂಕೋಲ ಮತ್ತು ಮಂಗಳೂರಿನಿಂದ ಬಟ್ಟೆಗಳನ್ನು ಹೋರ್ಚುಗೀಸರು 
ಕೊಂಡುಕೊಳ್ಳುತ್ತಿದ್ದರು. ಬಸರೂರು, ಮಂಗಳೂರು, ಬಾರ್ಕೂರುಗಳಿಂದ ಅಕ್ಕಿ ರಫ್ತಾಗುತ್ತಿತ್ತು". 


ಕೆಳದಿ ನಾಯಕರ ಕಾಲದಲ್ಲಿ ಖಂಡಿ, ಮಣ, ಹಾನಿ, ಕೊಳಗ, ಸೇರು, ಸಿದ್ದೆ ಎಂಬ 
ಅಳತೆಯ ಮಾನಗಳು ಕಂಡುಬರುತ್ತಿದ್ದವು. ಧಾನ್ಯಗಳನ್ನು ಸಂಗಹಿಸಲು ಉಗ್ರಾಣ, ಪಣತಗಳು, 
ಕಣಜ ಹಾಗೂ ಹಗೇವುಗಳು ಇದ್ದವು.” ಕೆಳದಿ ನಾಯಕರ ಕಾಲದ ನಾಣ್ಯಗಳಾದ ವರಹ, ಹೊನ್ನು, 


ಧರಣ, ಹಣ, ಮುಪಾಗ, ಅಡ್ಡ, ಹಾಗೆ. ಬೇಳೆ, ವೀಸ, ಅರವೀಸ, ಕಾಸು ಇವು ಇಳಿಕೆಯ ಕ್ರಮದಲ್ಲಿ 


134 


ನಾಣ್ಯಗಳಾಗಿವೆ””. ಹೀಗೆ ಕೆಳದಿ ನಾಯಕರ ಕಲದಲ್ಲಿ ವ್ಯಾಪಾರವು ಉನ್ನತ ಸ್ಥಾನದಲ್ಲಿದ್ದು ರಾಜ್ನ 


ದೇಶ, ವಿದೇಶಗಳಲ್ಲಿ ವ್ಯಾಪಾರವನ್ನು ವಿಸರಿಸಿಕೊಂಡಿತ್ತು. 


ಚಿತ್ರದುರ್ಗದ ನಾಯಕರ ಕಾಲದಲ್ಲಿ ವ್ಯಾಪಾರವು ಸುಗಮವಾಗಿ ನಡೆಯುತ್ತಿತ್ತು. ಕೃಷಿ 
ಉತ್ಪನ್ನಗಳಾದ ರಾಗಿ, ಜೋಳ, ಭತ್ತ, ಎಣ್ಣೆಬೀಜ, ಪತ್ತಿ, ತಂಬಾಕು, ತೆಂಗು, ಅಡಿಕೆ, ಬಾಳೆ, 
ಮೆಣಸಿನಕಾಯಿ, ಹಬ್ಬು ತರಕಾರಿ ಮತ್ತು ದ್ವಿದಳಧಾನ್ಯಗಳು ಬೆಳದು ಹತ್ತಿರದ ಸಂತೆ, ಪೇಟೆಗಳಲ್ಲಿ 
ವರ್ತಕರಿಗೆ ಮಾರುತ್ತಿದ್ದರು. ವರ್ತಕರು ಸಾಮಾನ್ಯವಾಗಿ ಪೇಟಿ ಪಟ್ಟಣಗಳಲ್ಲಿ ವಾಸವಾಗಿರುತ್ತಿದ್ದರು. 
ಕ್ರಿಶ. 1382ರ ಬೇಲೂರ ಶಾಸನದಲ್ಲಿ 27 ಪಟ್ಟಣಗಳಲ್ಲಿ ಸಂತೆ ನಡೆಯುತ್ತಿದ್ದು, ಅದರಲ್ಲಿ 
ಚಿತ್ರೆದುರ್ಗವು ಒಂದು ಕೇಂದವಾಗಿತ್ತು'. ಚಿತ್ರದುರ್ಗದಲ್ಲಿ ಎರಡು ರೀತಿಯ ಸಂತೆಗಳು 
ನಡೆಯುತ್ತಿದ್ದವು. ಹೊರಪೇಟೆಯಲ್ಲಿ ವಾರದಲ್ಲಿ ಒಂದು ದಿನ ನಡೆದರೆ ಒಳಪೇಟೆಯಲ್ಲಿ ಪ್ರತಿದಿನ 
ಸಂತೆ ನಡೆಯುತ್ತಿತ್ತು. ವ್ಯಾಪಾರ ಸಾಗಾಟವು ಎತ್ತುಗಳಲ್ಲಿ, ಬಂಡಿಗಳಲ್ಲಿ, ಊರಿಂದ ಊರಿಗೆ 
ವಸ್ತುಗಳನ್ನು ಸಾಗಿಸುತ್ತಿದ್ದರು. ವೃತ್ತಿ ನಿರತ ವ್ಯಕ್ತಿಗಳಿಂದ ಕುಂಬಾರರು, ಕಮ್ಮಾರರು. ಬಡಗಿ, 
ಅಕ್ಕಸಾಲಿಗ, ಚಮ್ಮಾರ, ಕುರುಬ, ನೇಕಾರ”. ಗಾಣಿಗರು, ಇತ್ಯಾದಿ ವಸ್ತುಗಳನ್ನು ತಯಾರಿಸಿಕೊಂಡು 
ಸಂತೆಗಳಲ್ಲಿ ಪೇಟೆಗಳಲ್ಲಿ ಮಾರುತ್ತಿದ್ದರು. 


ಅಳತೆ ಮಾಪನಗಳಾದ ಕೊಳಗ, ಖಂಡುಗ, ಸೇರು ಇತ್ಯಾದಿಗಳನ್ನು ಬಳಸಲಾಗುತ್ತಿತ್ತು. 
ಚಿತ್ರದುರ್ಗ ಪಾಳೆಯಗಾರರ ಕಾಲದ ನಾಣ್ಯಗಳೆಂದರೆ ರಾಯಲ್‌, ಗಬರು, ಮೊಹರು, ಪುತಲಿಿ, 
ಚವುರಿ, ಅಷರಫಿ, ದಾಬೋಲಿಕ, ಶಿವರಾಯಿ ಹೊನ್ನು ಬಾದಷಾಹಿ ಹೊನ್ನು ಸಂಣಗಿರಿ, 
ಅಚ್ಛುತರಾಯಿ, ದೇವರಾಯಿ, ರಾಮರಾಯಿ, ಧಾರವಾಡಿ, ಪ್ರಿಯಕಾವೇರಿ, ಪ್ರಳಯಗಲುರ, 
ಜಾತಮಾಹಿನ್‌, ಪಾಪನಾಯಕಿ ಹೊನ್ನು ಅದವಾನಿ ಹೊನ್ನು ಹಿಂದೆ ಹೊನ್ನು, ನಿಷಾನಿಖಲು, 
ಕಲ್ಲುಕುಂಟೆ, ದುರ್ಗಿ”. ಇತ್ಯಾದಿ ನಾಣ್ಯಗಳಿದ್ದವು. ಕಿ.ಶ. 1691 ರಲ್ಲಿ ಚಿಕ್ಕಣ್ಣನಾಯಕನು ದುರ್ಗಿ ವರಹ 
ವೆಂಬ ಪಗೋಡ ನಾಣ್ಯವನ್ನು ಚಿತ್ರದುರ್ಗದ ಟಂಕನಾಲೆಯಲ್ಲಿ ಮುದಿಸಿ ಚಲಾವಣೆಗೆ ತಂದನು”. 
ಹೀಗೆ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಚಿತ್ರದುರ್ಗದ ಪಾಳೆಯಗಾರರು ಆಧ್ಯತೆಯನ್ನು ನೀಡಿದ್ದರು. 


ಹಾಗಲವಾಡಿ ನಾಯಕರ ಕಾಲದಲ್ಲಿ ಗುಬ್ಬಿ, ನೊಣವಿನಕೆರೆ, ಶೆಟ್ಟಿಕೆರೆ ಹಾಗಲವಾಡಿ, 
ಕಂದಿಕೆರೆ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು. ಇತರೆ ಊರುಗಳಲ್ಲಿ ಸಂತೆಗಳು ನಡೆಯುತ್ತಿದ್ದವು. 
ವ್ಯಾಪಾರವನ್ನು ಬಣಜಿಗರು, ಶೆಟ್ಟರು, ವೀರಶೈವ ವರ್ತಕರು, ಮಾಡುತ್ತಿದ್ದರು. ಈ ಮನೆತನವು ತನ್ನ 
ವ್ಯಾಪಾರವನ್ನು ಧಾರವಾಡ, ಆಂಧ್ರಪ್ರದೇಶ, ತಮಿಳುನಾಡಿನ ಅನೇಕ ಸ್ಥಳಗಳೊಂದಿಗೆ ವ್ಯಾಪಾರವು 
ನಡೆಯುತ್ತಿತ್ತು. ಅಡಿಕೆ. ಮೆಣಸು, ಏಲಕ್ಕಿಗಳನ್ನು ನಗರದಿಂದ ಗುಬ್ಬಿ ಪಟ್ಟಣವು ಆಮದು 


135 


ಮಾಡಿಕೊಂಡು ಬೆಂಗಳೂರು ವಾಲಾಚಾರ್‌ಗಳಿಗೆ ರಫ್ತು ಮಾಡುತ್ತಿತ್ತು. ಇತರೆ ವಸ್ತುಗಳಾದ ರೇಷ್ಮೆ 
ಬಟ್ಟೆ, ಸಕ್ಕರೆ, ತೆಂಗಿನಕಾಯಿ, ಹತ್ತಿ, ಕೃಷಿ ಉತ್ಪನ್ನಗಳು” ವ್ಯಾಪಾರದ ವಸ್ತುಗಳಾಗಿದ್ದವು. 
ವ್ಯಾಪಾರದಲ್ಲಿ ಸಾರಿಗೆ ಸಂಪರ್ಕವಾಗಿ ವಸ್ತುಗಳನ್ನು ಸಾಗಿಸಲು ಗಾಡಿಗಳು, ಎತ್ತುಗಳು, ಕೊಣಗಳು, 
ಕತ್ತೆಗಳನ್ನು ಬಳಸುತ್ತಿದ್ದರು. ಹಾಗಲವಾಡಿ ನಾಯಕರ ನಾಣ್ಯಗಳ ಬಗ್ಗೆ ಮಾಹಿತಿ ಲಭ್ಯವಿಲ್ಲ. ಇವರು 
ವಿಜಯನಗರ ಅರಸರ ನಾಣ್ಯಗಳಾದ ಗದ್ಯಾಣ, ವರಹ, ಫಣ, ಎಂಬ ನಾಣ್ಯಗಳ ಜೊತೆಗೆ ಕೆಳದಿ 
ಮತ್ತು ಮಧುರೆ ನಾಯಕರ ನಾಣ್ಯಗಳು ಸಿಗುತ್ತದೆ. ಹಾಗಲವಾಡಿ ನಾಯಕರ ಅಳತೆ ಮಾಪನಗಳಾದ 
ತಕ್ಕಡಿ, ಖಂಡಗ, ಬಳ್ಳ, ಕೊಳಗ, ಮಣ, ಸೊಲಿಗೆ ಇತ್ಯಾದಿ ಉದಾಹರಣೆಗೆ ತುರುವೇಕೆರೆಯ 
ಬಸವೇಶ್ವರ ಗುಡಿಯ ಮುಂದಿರುವ ಕಲ್ಲಿನ ತಕ್ಕಡಿ ತೂಕದ ವಸ್ತುಗಳನ್ನು ಅಳೆಯಲು 


ಬಳಸುತ್ತಿದ್ದರು*್‌. ಹೀಗೆ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ತನ್ನದೇ ಆದ ಪಾತ್ರವನ್ನು ವಹಿಸಿದ್ದಾರೆ. 


ಸಂತೆಬೆನ್ನೂರು ನಾಯಕರ ಆಳ್ಗಿಕೆಯ ಪ್ರದೇಶವು ಮಲೆನಾಡು ಮತ್ತು ಬಯಲು ಸೀಮೆಯ 
ಪ್ರದೇಶವಾಗಿದೆ. ವ್ಯಾಪಾರದಲ್ಲಿ ಕೃಷಿ ಉತ್ಪನ್ನಗಳಾದ ರಾಗಿ, ಭತ್ತ, ತೆಂಗು, ಅಡಿಕೆ, ನಾಗವಲ್ಲಿ, ಬಾಳೆ, 
ದ್ವಿದಳ ಧಾನ್ಯಗಳು, ಎಣ್ಣೆ ಬೀಜಗಳು, ತರಕಾರಿಗಳು, ಹಣ್ಣುಗಳು ಪ್ರಮುಖವಾಗಿದ್ದು ಸಂತೆ ಮತ್ತು 
ಪೇಟೆಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದರು. ಪ್ರಮುಖ ಪಟ್ಟಣಗಳೆಂದರೆ ಚನ್ನಗಿರಿ ಹರಿಹರ, 
ಬಸವಾಪಟ್ಟಣ, ಕೊಪ್ಪ ಹೊನ್ನಾಳಿ, ಹೊಳೆಹೊನ್ನೂರು, ಸಂತೆಬೆನ್ನೂರು, ಬೆಂಕಿಪುರ, ತರೀಕೆರೆ, 
ಅಜ್ಜಂಪುರ, ಇಕ್ಕೇರಿ, ಸೊರಬ, ಸಾಗರ, ಆನಂದ್‌ಪುರ. ಶಿಕಾರಿಪುರ, ಕುಂಸಿ, ಹಾರನಹಳ್ಳಿ, 
ಶಿವಮೊಗ್ಗ, ಬಾಳಹೊನ್ನೂರು, ಕವಲೆದುರ್ಗ ಇತ್ಯಾದಿ ಪೇಟೆಗಳಾಗಿದ್ದವು*'. ಸಮಕಾಲೀನ 
ಪಾಳೆಯಗಾರರ ಗೃಹ ಕೈಗಾರಿಕೆಗಳಂತೆ ಇಲ್ಲಿಯ ವೃತ್ತಿ ನಿರತರು ವಸ್ತುಗಳನ್ನು ತಯಾರಿಸಿ 


ಮಾರುತ್ತಿದ್ದರು. ಅದೇ ರೀತಿ ಸಾರಿಗೆ ಸಂಪರ್ಕದಲ್ಲಿ ಎಲ್ಲಾ ಪಾಳೆಯಗಾರರ ಪದ್ದತಿಗಳನ್ನು 


ಯಲಹಂಕ ನಾಡ ಪ್ರಭುಗಳು ಕಾಲದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಮಹತ್ತರವಾದ 
ಪ್ರಗತಿ ಸಾಧಿಸಿತ್ತು. ವ್ಯಾಪಾರದಲ್ಲಿ ಪ್ರಮುಖವಾಗಿ ಕೃಷಿ ಉತ್ತನ್ನಗಳಾದ ರಾಗಿ, ಜೋಳ, 
ಎಣ್ಣೆಕಾಳುಗಳು, ಅವರೆ, ತೊಗರಿ, ಮುಸುಕಿನ ಜೋಳ, ಗೋಧಿ, ಹುಣಸೆ, ಭತ್ತ, ಕಬ್ಬು, ಮೆಣಸು, 
ಏಲಕ್ಕಿ, ಸಾಸಿವೆ, ಮೆಂತ್ಯೆ, ಜೀರಿಗೆ, ದನಿಯಾ, ಅರಿಶಿಣ, ಅಡಿಕೆ, ತೆಂಗು, ನಿಂಬೆ, ತರಕಾರಿಗಳು, 
ಹಣ್ಣುಗಳು, ಹೂವುಗಳು, ಪ್ರಮುಖವಾಗಿದ್ದವು. ಇವುಗಳನ್ನು ಸಂತೆಗಳಲ್ಲಿ ಪೇಟೆಗಳಲ್ಲಿ ಮಾರಾಟ 
ಮಾಡುತ್ತಿದ್ದರು. ನಂತರ ವಿದೇಶಗಳಿಂದ ಅಶ್ವ ಆನೆ, ತಾಮ್ರ, ಪಾದರಸ, ಚೈನಾಶಿಲ್ಕ್‌, ವೆಲ್ಪೇಟ್‌ 
ಬಟ್ಟೆಗಳು ಪ್ರಮುಖ ಆಮದುಗಳಾಗಿದ್ದವು. ಶ್ರೀಗಂಧ, ರೇಷ್ಮೆ ಹತ್ತಿಬಟ್ಟಿ, ಅಕ್ಕಿ, ಸಕ್ಕರೆ, ಸುಗಂಧ 


136 


ದವ್ಯಗಳು, ಸಾಂಬಾರು ಪದಾರ್ಥಗಳು ಇತ್ಯಾದಿ ವಸ್ತುಗಳು ರಪುುಗಳಾಗಿದ್ದವು. ಹೀಗೆ ವಿದೇಶಿ 


ವ್ಯಾಪಾರ ಉನ್ನತ ಮಟ್ಟದಲ್ಲಿತ್ತು. 


ಬೆಂಗಳೂರಿನ ವ್ಯಾಪಾರ ಪೇಟಿಗಳಾದ ದೊಡ್ಡಪೇಟೆ, ಚಿಕ್ಕಪೇಟೆ, ಅಕ್ಕಿಪೇಟೆ, ನಗರ್ತಪೇಟೆ, 
ರಾಗಿಪೇಟೆ, ಬಳೇಪೇಟೆ, ಅರಳೇಪೇಟೆ (ಇದು ನೇಕಾರರ ಬೀದಿ) ಮುತ್ಕಾಲಪೇಟೆ (ರತ್ನಪಡಿ 
ವ್ಯಾಪಾರ ಕೇಂದ) ಇವುಗಳ ಜೊತೆಗೆ ಇತರೆ ವ್ಯಾಪಾರಿ ಪೇಟಿಗಳಾದ ಉಪ್ಪಾರಪೇಟೆ, ತಿಗಳರ 
(ತೋಟಗಾರರ) ಪೇಟೆ, ಕುರುಬರಪೇಟೆ, ಸುಣಕಲ್‌ಪೇಟೆ, ಗೊಲ್ಲರಪೇಟೆ, ಗಾಣಿಗರಪೇಟೆ. 
ಇನ್ನೂ ಹಲವಾರು ಪೇಟೆಗಳಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತಿತ್ತು. 


ಯಲಹಂಕ ಪ್ರಭುಗಳ ಕಾಲದಲ್ಲಿ ಅನೇಕ ಕೈಗಾರಿಕೆಗಳು ಸ್ಥಾಪನೆಯಾಗಿ ಅಭಿವೃದ್ದಿಯಲ್ಲಿ 
ಅವುಗಳ ಪಾತ್ರ ಬಹು ಮುಖ್ಯವಾಗಿದೆ. ಗಾಣಿಗರು ಉಚ್ಚೆಳ್ಳು ಕಡಲೆ ಬೀಜದಿಂದ ಅಡುಗೆ 
ಎಣ್ಣೆಯನ್ನು, ಕಬ್ಬನ್ನು ಅರೆದು ಬೆಲ್ಲ ಮತ್ತು ಸಕ್ಕರೆ ತಯಾರಿಸುತ್ತಿದ್ದರು. ಉಪ್ಪುಗಾರರು 
ಜೀವನಾವಶ್ಯಕವಾದ ಉಪನ್ನು ಉಪ್ಪಿನ ಮೂಳದಿಂದ ತಯಾರಿಸುವ ವಿಧಾನವನವು ಮಾಗಡಿ 
ಸೀಮೆಯಲ್ಲಿ ರೂಢಿಯಲ್ಲಿತ್ತು” ಮತ್ತು ಮದ್ದು-ಗುಂಡು,, ಕೋವಿಗಳನ್ನು ತಯಾರಿಸುವ 
ಕಾರ್ಬಾನೆಗಳು"!, ಯಲಹಂಕ ಪ್ರಭುಗಳಕಾಲದಲ್ಲಿದ್ದವು ಹೀಗೆ ಹಲವಾರು ಇತರೆ ವೃತ್ತಿ ನಿರತ 
ಕಾರಾನೆಗಳು ಈ ಕಾಲದಲ್ಲಿ ಬೆಳವಣಿಗೆ ಹೊಂದಿದ್ದವು. ಯಲಹಂಕ ಪ್ರಭುಗಳು ನಾಣ್ಯಗಳನ್ನು 
ಬೆಳ್ಳಿ ಮತ್ತು ತಾಮದಲ್ಲಿ'? ಚಲಾವಣೆಗೆ ತಂದರು. ಕವಚ ಧರಿಸಿದ ಚಿತ್ರವುಳ್ಳ ಕೆಂಪೇಗೌಡನ 
ಕುಣಿಗಲ್‌ಹಣ ಚಿನ್ನದಾಗಿತ್ತು"” ಮೊದಲನೆ ಕೆಂಪೇಗೌಡ ಭೈರವ ನಾಣ್ಯವನ್ನು ಅಚ್ಚುಹಾಕಿಸಿದನು'". 
ಹೀಗೆ ವ್ಯಾಪಾರ ಮತ್ತು ವಹಿವಾಟು ಯಲಹಂಕ ಪ್ರಭುಗಳ ಕಾಲದ ಆದಾಯ ಹೆಚ್ಚಳಕ್ಕೆ 
ಸಹಕಾರಿಯಾಯಿತು. ಒಟ್ಟಾರೆಯಾಗಿ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ವ್ಯಾಪಾರ ಮತ್ತು 
ವಾಣಿಜ್ಯವು ಕೆಳದಿ, ಚಿತ್ರದುರ್ಗ, ಯಲಹಂಕ, ಇನ್ನೂ ಹಲವಾರು ಪಾಳೆಯಗಾರರ ಕಾಲದಲ್ಲಿ 
ಅಭಿವೃದ್ಧಿ ಹೊಂದಿತ್ತು. ಮತ್ತು ವ್ಯಾಪಾರ ವಹಿವಾಟುಗಳಿಂದ ಜನರಿಗೆ ಬೇಕಾಗುವ ವಸ್ತುಗಳು 
ಲಭ್ಯವಾಗುತ್ತಿದ್ದವು. 


137 


ಕೊನೆಟಿಪ್ಪಟಣಿಗಳು: 


I. 


ವಾಸುದೇವ ಬಡಿಗೇರ, 2012, ಬಳ್ಳಾರಿ ಪರಿಸರದ ಸಾಂಸ್ಕೃತಿಕ ಪರಂಪರೆ, ಭಾಗ-।, 
ಪುಟ-231. 


ಜೆದಾನಂದಮೂರ್ತಿ ಎಂ, 1974, ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಪುಟ- 
371. 


ಚನ್ನಪ್ಪ ಉತ್ತಂಗಿ (ಸಂ). ಸರ್ವಜ್ಞಾನ ವಚನಗಳು, ಪುಟ-162. 
ರಾಬರ್ಟ್‌ ಸಿವೆಲ್‌, ಎಫರ್‌ ಗಾಟನ್‌ ಎಂಪಯರ್‌, ಪು-237. 
ಹಯವದನರಾವ್‌ .ಸಿ. ಮೈಸೂರು ಗೆಜೆಟಿಯರ್‌, ಸಂ.], ಪು-577. 
ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಕಾ ಸಂ.7, ಚನ್ನಗಿರಿ-43. 
ಬಿ. ಷೇಕ್‌ ಅಲಿ (ಸಂ), ಕರ್ನಾಟಕ ಚರಿತ್ರೆ, ಸಂಪುಟ-3, ಪುಟ-153. 
ಎಂ.ಎಂ. ಕಲಬುರ್ಗಿ (ಸಂ), ಕರ್ನಾಟಕದ ಕೈಫಿಯತ್ತುಗಳು, ಪುಟ-21. 
ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ ಮಾಲೆ-1, ಬಳ್ಳಾರಿ-9. 
ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಿಕಾ ಸಂ, 12, ಮದುಗಿರಿ-21. 
ಅದೇ, ಚಿಕ್ಕನಯಕನಹಳ್ಳಿ-38. 

ಅದೇ, ಎ.ಕೆ ಸಂ-7, ಚನ್ನಗಿರಿ -62, 1360. 

ಅದೇ, ಎ.ಕ, ಸಂ-11|, ದಾವಣಗೆರೆ-31, 1531. 

ಅದೇ, ಎ.ಕ, ಸಂ-12 ಚಿಕ್ಕನಾಯಕನಹಳ್ಳಿ-38. 


ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ, ಮಾಲೆ-।, ಹಗರಿಬೊಮ್ಮನಹಳ್ಳಿ-2।, 
ಹರಪ್ಪನಹಳ್ಳಿ-135. 


ಅದೇ, ಹೊಸಪೇಟೆ-22. ಹಡಗಲಿ-52, 7], ಸೂಂಡೂರು-20. 


ಆರ್‌. ಗೋಪಾಲ್‌ (ಸಂ), 2008, ಮಂಡ್ಯ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ಪುಟ- 
333. 


ಈಶ್ವರಪ್ಪ ಎಂ.ಜಿ, ಚಿತ್ರದುರ್ಗ ಜಿಲ್ಲೆಯ ವ್ಯವಸಾಯ ಜಾನಪದ, 1995, ಪುಟ-96. 
ಕನ್ನಡ ವಿಶ್ವದ್ಯಾಲಯ ಶಾಸನ ಸಂ-/, ಹರಪ್ಪನಹಳ್ಳಿ-18, 1709. 


ಫ್ರಾನ್ಸಿಸ್‌ ಬುಕಾನನ್‌. ಎ ಜರ್ನಿ ಪ್ರಮ್‌ ಮದ್ರಾಸ್‌ ಥೂದಿ ದಿ ಕಂಟ್ರೀಸ್‌ ಆಫ್‌ ಮೈಸೂರ್‌ 
ಕೆನರಾ ಅಂಡ್‌ ಮಲಬಾರ್‌, ಸಂ-3, ಮಟ-343. 


ಆರ್‌. ಗೋಪಾಲ್‌ (ಸಂ), 2008, ಪೂರ್ವೋಕ್ತ ಪುಟ-336. 

ಭಿ ಘಲ್‌, ರೈಸ್‌, ಎಫಿಗ್ರಾಫಿಯ ಕರ್ನಾಟಕಾ ಸಂ, 7, ಚನ್ನಗಿರಿ-43, 1653. 
ಬಿ. ಷೇಕ್‌ ಅಲಿ (ಸಂ), ಪೂರ್ವೋಕ್ತ, ಪುಟ-153. 

ಡಿ.ಎನ್‌. ಯೋಗೀಶ್ವರಪ್ವ ಹಾಗಲವಾಡಿ ನಾಯಕರು, ಪುಟ-80. 

ಈಶ್ವರಪ್ಪ ಎಂ.ಜಿ. ಪೂರ್ವೋಕ್ತ, ಪುಟ-96. 

ಇಂದುಬಾಯಿ ಟಿ.ಕೆ. (ಸಂ), ಉದ್ದಾಳಿಕನ ಕಥೆ-।, ಪುದ್ಯ, 403, ಪುಟ-69. 


138 


27, 


28. 
29: 
30. 
31. 


ನಳ 
ಸಿತಿ, 


34. 


25. 


36. 
37. 
38. 
Ry 
40. 
4]. 
42. 
43. 
44. 
45. 
46. 
47. 
48. 
49. 


5೦. 
೨1. 
32; 


ಟಿ.ವಿ. ಮಹಾಲಿಂಗಂ, ಎಕನಾಮಿಕ್‌ ಟೈಫ್‌ ಇನ್‌ ವಿಜಯನಗರ ಎಂಪೈರ್‌, ಮದ್ರಾಸ್‌, 
195], ಪುಟ-46. 


ಬಿವಲ್‌: ರೈಸ್‌, ಎಫಿಗ್ರಾಫಿಯ ಕರ್ನಾಟಿಕಾ, ಸಂ-11|, ದಾವಣಗೆರೆ-106. 1528. 
ಆರ್‌. ಗೋಪಾಲ್‌ (ಸಂ), 2008, ಪೂರ್ವೋಕ್ತ ಪುಟ-340. 
ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಿಕಾ, ಸಂ-7, ಶಿವಮೊಗ್ಗ-30. 


ರಾಜಾರಾಮ ಹೆಗಡೆ (ಸಂ), 2002, ಕೆರೆ ನೀರಾವರಿ ನಿರ್ವಹಣೆ ಚಾರಿತಿಕ ಅಧ್ಯಯನ, 
ಪುಟ-48. 


ಅದೇ, ಪುಟ, 77-78. 


ವಿರೂಪಾಕ್ಷಿ ಪೂಜಾರಹಳ್ಳಿ (ಸಂ), 2009, ಚರಿತ್ರೆ ಅಧ್ಯಯನ, ಸಂಪುಟ-4, ಸಂಚೆಕೆ-2. 
ಆನವರಿ-ಜೂನ್‌, ಪುಟ-47. 


ಲಕ್ಷ್ಮಣ ತೆಲಗಾವಿ, 2015, ಚಿತ್ರದುರ್ಗದ ರಾಜಾ ಬಿಚ್ಚುಗತ್ತಿ ಭರಮಣ್ಣನಾಯಕ, 
ಪುಟಗಳು, 15-16. 


ಆರ್‌. ಗೋಪಾಲ್‌ (ಸಂ), 2010, ನಾಡಪ್ರಭು ಕೆಂಪೆಗವಡರ ಜೀವನ ಮತ್ತು ಸಾಧನೆಗಳು, 
ಹುಟ-298. 


ಅದೇ, ಪುಟ-299. 

ಡಿ.ಎನ್‌. ಯೋಗೀಶ್ವರಪ್ತ ಹಾಗಲವಾಡಿನಾಯಕರು, ಪುಟ-82. 

ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಿಕಾ, ಸಂ-3, ಗುಂಡ್ಲುಪೇಟೆ-135, 1492. 
ಅದೇ, ಜಾಮರಾಜನಗರ-390, 1482. 

ಕುಂ.ಬಾ. ಸದಾಶಿವಪ್ಪ ಪೂರ್ವೋಕ್ತ ಪುಟಗಳು, 103-104. 

ಎಂ.ಎಂ. ಕಲುಬುರ್ಗಿ (ಸಂ), ಪುರ್ವೋಕ್ತ ಪುಟ-425. 

ಅದೇ, ಪುಟ-426. 

ರಾಜಾರಾಮ ಹೆಗಡೆ, ಪೂರ್ವೋಕ್ತ ಪುಟ-21. 

ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಕಾ, ಸಂ, 9, ಚನ್ನಪಟ್ಟಣ-156. 

ಅದೇ ಎ.ಕ, ಸಂ, 10, ಬಗೇಪಲ್ಲಿ- 1. 

ಕೆ.ಎಸ್‌. ಶಿವಣ್ಣ. ದಿ ಅಗೇರಿಯನ್‌ ಸಿಸ್ಪ್ತಮ್‌ ಇನ್‌ ಕರ್ನಾಟಕ, 1983, ಪುಟ-9. 
ಫ್ರಾನಿನ್‌ ಬುಕಾನನ್‌. ಪೂರ್ವೋಕ್ತ ಪುಟ-34. 

ಅದೇ, ಪುಟ-342. 

ಅರುಣ್‌ ಹೆಚ್‌.ಟಿ, ಕೆಳದಿ ನಾಯಕರ ಕಾಲದ ತೆರಿಗೆ ಪದ್ದತಿ ಕ್ರಿ.ಶ. (1500-1763), ಪ್ರಕಟಿತ 
ಮಹಾಪ್ರಬಂಧ, ಪುಟ-41. 

ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಿಕಾ ಸಂ. 11, ಚಿತ್ರದುರ್ಗ-51. 

ಎಂ.ವಿ. ಶೀನಿವಾಸ್‌. ಲಕ್ಷ್ಮಣ್‌ ತೆಲಗಾವಿ (ಸಂ), ಚಂದವಳ್ಳಿ, ಪುಟ-44. 


೬ 


ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಕಾ ಸಂ, 7, ಚನ್ನಗಿರಿ 69. 1562. 


139 


೨ತಿ 


೨4. 
೨5 
56. 
೨7. 
೨8. 
9%: 
60. 


61. 
62. 
63. 
64. 


65. 


66. 


ಸಂತೆಬೆನ್ನೂರು ಸುಮತೀಂದ್ರ ನಾಡಿಗ್‌, ಸಂತೆಬೆನ್ನೂರು ನಾಯಕರು, ಸಂತೆಬೆನ್ನೂರು 
ನಾಯಕರ ಶಾಸನಗಳು, ಸಂಖ್ಯೆ-7, ಕ್ರಿಶ. 1577, ಷು-79. 


ಅದೇ ಶಾಸನ ಸಂಖ್ಯೆ 23, ಕ್ರಿಶ. 1636, ಪುಟ-95. 

ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಕಾ, ಸಂ, 7, ಚನ್ನಗಿರಿ-62. 1565 
ಬಿ. ಷೇಕ್‌ ಅಲಿ (ಸಂ), ಪೂರ್ವೋಕ್ತ, ಪುಟ-126. 

ಕುಂ.ಬಾ. ಸದಾಶಿವಪ್ರ ಪೂರ್ವೋಕ್ತ ಪುಟಗಳು, 133-134. 

ಅರುಣ್‌ ಹೆಚ್‌.ಟಿ, ಪೂರ್ವೋಕ್ತ ಪುಟ-77. 

ವಿರೂಪಾಕ್ಷಿ ಪೂಜಾರಹಳ್ಳಿ, ಪೂರ್ವೋಕ್ತ, ಪುಟ-46. 


ಸಂತೋಷ ಎನ್‌.ಜಿ. ದಾವಣಗೆರೆ ಜಿಲ್ಲೆಯಲ್ಲಿ ವಿಜಯನಗರ ಮತ್ತು ನಾಯಕರ ಕಾಲದ 
ಕೃಷಿ (1336-1800), ಅಪ್ರಕಟಿತ ಮಹಾಪ್ರಬಂಧ, ಪುಟ-81. 


ಅರುಣ್‌ ಹೆಚ್‌.ಟಿ, ಪೂರ್ವೋಕ್ತ, ಪುಟಗಳು, 144-145. 
ವಿರೂಪಾಕ್ಷಿ ಪೂಜಾರಹಳ್ಳಿ, ಪೂರ್ವೋಕ್ತ ಪುಟ-48. 
ಬಿವಲ್‌; ರೈಸ್‌, ಎಫಿಗ್ರಾಫಿಯ ಕರ್ನಾಟಿಕಾ, ಸಂ. 11, ಮೊಳಕಾಲ್ಲುರು-70. 


ಎಸ್‌.ಜಿ. ಘಾಟ್ಟಾಂಡಿ, ಪ್ರಾಚೀನ ಹಾಗೂ ಮಧ್ಯಕಾಲೀನ ಕರ್ನಾಟಕದ ಅಸಂಕ್ಕಾತ 
ತೆರಿಗೆಗಳು, ಪುಟ-70. 


ಶಿವಶಂಕರ್‌ ಎಂ.ಎಲ್‌, ಚನ್ನಬಸಪ್ಪ ಎಸ್‌. ಪಾಟೀಲ್‌, ವಿಜಯನಗರ ಅಧ್ಯಯನ, ಸಂ- 
2, ಪುಟ-128. 


ಸಂತೆಬೆನ್ನೂರು ಸುಮತೀಂದ್ರ ನಾಡಿಗ, ಪೂರ್ವೋಕ್ತ, ಶಾಸನ ಸಂಖ್ಯೆ, 7, ಕ್ರಿಶ. 1576, 
ಮಟಗಳು, 79-80. 


ಅದೇ ಶಾಸನ ಸಂಖ್ಯೆ-6, ಕ್ರಿಶ. 1576, ಪುಟಗಳು, 77-78. 

ಅದೇ ಶಾಸನ ಸಂಖ್ಯೆ-7. ಕ್ರಿ.ಶ. 1576, ಪುಟಗಳು, 79-80. 

ಬಿಎಲ್‌; ರೈಸ್‌, ಎಫಿಗ್ರಾಫಿಯ ಕರ್ನಟಿಕಾ, ಸಂ-7, ಚನ್ನಗಿರಿ -67, 1565. 
ಅದೇ, ಎಫಿಗ್ರಾಫಿಯ ಕರ್ನಾಟಿಕಾ, ಸಂ. 1, ದಾವಣಗೆರೆ-158, 1576. 
ಅದೇ, -144, 1581. 

ಅದೇ, ಎ.ಕ, ಸಂ. 7, ಚನ್ನಗಿರಿ-42. 1607. 


ಸಂತೆಬೆನ್ನೂರು ಸುಮತೀಂದ್ರ ನಾಡಿಗೆ ಪುರ್ವೋಕ್ತ ಶಾಸನ ಸಂಖ್ಯೆ-7. ಕ್ರಿಶ. 1576 
ಮಟಗಳು, 79-80. 


ಭ್ರಿಖಟ್‌: ರೈಸ್‌, ಎಫಿಗ್ರಾಫಿಯ ಕರ್ನಾಟಕಾ, ಸಂ. 7, ಚನ್ನಗಿರಿ-42, 1607. 
ಅದೇ, 62. 1565. 

ಬಿ.ಎನ್‌. ಸುಂದರರಾವ್‌, ಬೆಂಗಳೂರು ಇತಿಹಾಸ, 1985, ಪುಟ-30. 
ಹೆಚ್‌.ಸಿ. ಬಾಲಕೃಷ್ಣ, ಸ್ಪರ್ಣ ಕಮಲ, ಮೇ 2007, ಪುಟ-37. 

ಬಿ.ಎನ್‌. ಸುಂದರರಾವ್‌, ಪೂರ್ಮೋಕ್ತ, ಪುಟ-30. 

ಬಿ. ಷೇಕ್‌ ಅಲಿ (ಸಂ), ಪೂರ್ವೋಕ್ತ ಪುಟಗಳು. 126-127. 


140 


80. 
81. 
82; 


83. 


84. 
85. 
86. 
87. 
88. 
89. 
90. 
9]. 
92. 
93, 


94. 
95 
96. 
2; 
98. 
9g: 


100. 
101. 
102. 
103. 
104. 


ಎನ್‌.ಎನ್‌. ಕೇರ್‌, ಅಗ್ರೇಯರ್‌ ಅಂಡ್‌ ಫಿಸಿಕಲ್‌ ಎಕಾನಮಿ, ಪುಟ-300. 
ಎಂ.ಎಸ್‌. ಪುಟ್ಟಣ್ಣ, ಚಿತ್ರದುರ್ಗ ಪಾಳೆಯಗಾರರು, ಪುಟಗಳು, 60-70. 


ಆರ್‌. ಗೋಪಾಲ್‌, 2005. ಚಿತ್ರದುರ್ಗ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ತ್ವ ಪುಟ- 
165. 


ಎ.ಎನ್‌. ಆಲ್ಪೇಕರ್‌, ಸ್ಪೇಟ್‌ ಅಂಡ್‌ ಗವರ್ನಮೆಂಟ್‌ ಇನ್‌ ಏನ್‌ಶ್ಯಂಟ್‌ ಇಂಡಿಯಾ 
ಬನಾರಸ್‌, 1955, ಪುಟ-28. 


ಕನ್ನಡ ವಿಶ್ವವಿದ್ಯಾಲಯ ಶಾಸನ, ಸಂಪುಟ-।, ಹರಪ್ಪುನಹಳ್ಳಿ-185. 
ಅರುಣ ಹೆಚ್‌.ಟಿ, ಪೂರ್ಮ್ವೋಕ್ತ ಪುಟ-140. 

ಅದೇ, ಪುಟ-75. 

ಅದೇ, ಪುಟ-74. 

ಅದೇ, ಪುಟ-146. 

ಅದೇ, ಪುಟ-87. 

ಜಿ.ಎಸ್‌. ದೀಕ್ಷಿತ್‌ (ಸಂ), ಕೆಳದಿ ಐತಿಹಾಸಿಕ ನಿಬಂಧಗಳು, ಪುಟ-77. 
ಬಿ. ಷೇಕ್‌ ಅಲಿ, ಪೂರ್ವೋಕ್ತ, ಪುಟ-22. 

ಎಂ.ಎಸ್‌. ಪುಟ್ಟಣ್ಪ. ಪುರ್ವೋಕ್ತ ಪುಟಗಳು. 60-61. 


ಅಮರೇಶ  ಯತಗಲ್‌, ಕರ್ನಾಟಕ ನಾಯಕ ಅರಸು ಮನೆತನಗಳ ವಿಶಿಷ್ಟ 
ಸಾಮಸ್ಕೃತಿಕಾಚರಣೆಗಳು, ಪುಟಗಳು, 333-334. 


ವಿರೂಪಾಕ್ಷಿ ಪೂಜಾರಹಳ್ಳಿ, ಪೂರ್ವೋಕ್ತ್ಕ ಪುಟ-53. 

ಡಿ.ಎನ್‌. ಯೋಗೀಶ್ವರಪ್ವ ಹಾಗಲಾವಾಡಿನಾಯಕರು, ಪುಟ-90. 

ಅದೇ, ಪುಟಗಳು, 91-92. 

ಸುಮತೀಂದ್ರ ನಾಡಿಗ್‌, ಪೂರ್ವೋಕ್ತ, ಪುಟಗಳು, 127-128. 

ಬಿ.ಪಿ. ಹೂಗಾರ, ಕರ್ನಾಟಕ ಇತಿಹಾಸ, ಪುಟ-252. 

ಸೂರ್ಯನಾಥ ಕಾಮತ್‌, 2005, ಬೆಂಗಳೂರು ದರ್ಶನ, ಸಂಪುಟ-1, ಪುಟ-13. 
ಹೆಚ್‌.ಸಿ. ಬಾಲಕೃಷ್ಣ, ಸ್ಪರ್ಣಕಮಲ, ಮೇ 2007, ಪುಟ-37. 

ಎಂ. ಬಲರಾಮ, 2004, ನಾಡಪ್ರಭು ಕೆಂಪೇಗೌಡ, ಪುಟ-27. 

ಬಿ.ಪಿ. ಹೂಗಾರ, ಪೂರ್ವೋಕ್ತ ಪು-253. 

ಹೆಚ್‌.ಸಿ. ಬಾಲಕೃಷ್ಣ, ಸ್ವರ್ಣ ಕಮಲ, ಮೇ 2007, ಪುಟ-37. 

ಎಂ.ವಿ. ವಸು (ಸಂ), ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಪುಟ-295. 


141 


ಅಧ್ಯಾಯ-5 
ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಸಮಾಜ ಮತ್ತು ಸಂಸ್ಕೃತಿ 


ಸಾಮಾಜಿಕ ವ್ಯವಸ್ಥೆಯು ಗತಿಶೀಲವಾದುದು. ಅದು ಸಾಮಾಜಿಕ ಸಂಸ್ಥೆಗಳಂಬ ಚಕ್ರಗಳ 
ಮೇಲೆ ಚಲಿಸುವ ಒಂದು ಮಹಾರಥ. ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಸಾಮಾಜಿಕ 
ನೀತಿಯನ್ನು ಆಳವಡಿಸಿಕೊಂಡಿರುತ್ತದೆ. ಬೇರೆ ಬೇರೆ ಜಾತಿ ಮತ ಪಂಥಗಳು ರಾಜ ಪ್ರಭುತ್ವವನ್ನು 
ಒಪ್ಪಿಕೊಳ್ಳಬೇಕಾದರೆ ಅರಸರು ಆ ಸಮುದಾಯಗಳಿಗೆ ಸರಿಹೊಂದುವ ರೀತಿಯಲ್ಲಿ ನೀತಿ 
ನಿಯಮಗಳನ್ನು ರಚಿಸಬೇಕಾಗುತ್ತದೆ. ಸಮಾಜದಲ್ಲಿ ತನ್ನದೇ ಆದ ಸಾಮಾಜಿಕ ಹಿಡಿತ 
ಸಾಧಿಸುವುದು ಅನಿವಾರ್ಯವಾಗಿರುತ್ತದೆ. ಈ ರೀತಿ ಹಿಡಿತ ಸಾಧಿಸಲು ಬ್ರಾಹ್ಮಣರಿಗೆ ದಾನ 
ದತ್ತಿಗಳನ್ನು ನೀಡುತ್ತಿದ್ದರು. ಮತ್ತು ಬ್ರಾಹ್ಮಣರಿಗೆ ಸಮಾಜದಲ್ಲಿ ಉನ್ನತ ಸ್ಥಾನ ಮಾನಗಳನ್ನು 
ನೀಡುತ್ತಿದ್ದರು. ಬ್ರಾಹ್ಮಣರಿಗೆ ದಾನ-ದತ್ತಿಗಳನ್ನು ಕೊಡುವುದು ಭಾರತದಲ್ಲಿ ರಾಜಧರ್ಮದ ಒಂದು 
ಭಾಗವೇ ಆಗಿದೆ. ಇದನ್ನು ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಮುಂದುವರೆಸಿಕೊಂಡು 


ಬಂದವು. 


ನಾಯಕ ಮನೆತನಗಳು ಪರಂಪರೆಯಿಂದ ಅನುಷ್ಠಾನದಲ್ಲಿದ್ದ ವರ್ಣ ಅಥವಾ ಜಾತಿ 
ವ್ಯವಸ್ಥೆಯ ಆಧಾರದ ಮೇಲೆ ನಿಂತಿದ್ದಿತು. ಧರ್ಮಶಾಸ್ತ್ರಗಳ ಪ್ರಕಾರ ವರ್ಣಗಳು ನಾಲ್ದು, ಅವುಗಳ 
ಪೈಕಿ ಮೊದಲನೆ ಸ್ಥಾನವು ಬ್ರಾಹ್ನಣ ಅಥವಾ ಪುರೋಹಿತ ವರ್ಗಕ್ಕೆ ಸೇರಿದರೆ, ಎರಡನೆಯ 
ಸ್ಥಾನವನ್ನು ಕ್ಷತ್ರಿಯರೆಂದು ಕರೆಯುವ ಯೋಧರು. ಮೂರನೆಯ ಸ್ಥಾನವನ್ನು ವೈಶ್ಯರೆಂದು 
ಕರೆಯುವ ವ್ಯಾಪಾರಿಗಳು, ನಾಲ್ಕನೇ ಸ್ಥಾನವನ್ನು ಶೂದರೆಂದು ಪರಿಗಣಿಸಲಾಗಿತ್ತು ಶೂದ್ರ 
ವರ್ಗದಲ್ಲಿ ಕಾರ್ಮಿಕರು, ಕೃಷಿಕರು, ಕುಶಲಕರ್ಮಿಗಳು ಇದ್ದರು. ಪ್ರತಿಯೊಂದು ಜಾತಿಗೂ ತಮ್ಮದೇ 
ಆದ ಆಚಾರ, ನೀತಿ ನಿಯಮಗಳು ಇರುತ್ತಿದ್ದವು. ಸಾಮಾನ್ಯವಾಗಿ ಬೇರೆ ಬೇರೆ ಜಾತಿಗಳಲ್ಲಿ ವಿವಾಹ 
ಸಂಬಂಧಗಳು ನಡೆಯುತ್ತಿರಲಿಲ್ಲ. 


5.1 ಸಾಮಾಜಿಕ ರಚನೆ: 


ರೊನಾಲ್ಡ್‌ ಇಂಡೆನ್‌ ರವರ ಪ್ರಕಾರ ಮಧ್ಯಕಾಲೀನ ಭಾರತದಲ್ಲಿ ರಾಜರು ಸೈನಿಕ ತತ್ವಗಳ 
ರಕ್ಷಕರಾಗಿ, ಧರ್ಮ ಪ್ರಚಾರದ ಸಾಧಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದರು. ಹಾಗೂ ರಾಜತ್ತವೇ 
ದೈವವಾಗಿತ್ತು. ಅದೇ ರೀತಿ ನಾಯಕ ಮನೆತನಗಳ ಪಭುತ್ತವು ದೈವತ್ವದ ರಾಜ್ಯಗಳಾಗಿದ್ದವು. 


142 


ಸಮಾಜವನ್ನು ನಾಲ್ಕು ವರ್ಣಗಳಲ್ಲಿ ವಿಭಜಿಸಿರುವುದನ್ನು ನಾವು ಖಯಗ್ಗೇದದ ಹತ್ತನೇ 
ಮಂಡಲವಾದ ಪುರುಷ ಸೂಕ್ತದಲ್ಲಿ ಕಾಣಬಹುದು”. ಆರಂಭದ ವರ್ಣವ್ಯವಸ್ಥೆಯು ಅವರ 
ಕೆಲಸವನ್ನು ಅವಲಂಭಿಸಿತ್ತು. ಆದರೆ ಕಾಲ ಕಳೆದಂತೆ ಅಥರ್ವರ್ಣ ವೇದದಲ್ಲಿ ಜಾತಿ ರೂಪವನ್ನು 
ಪಡೆಯಿತು. ಈ ಒಂದು ಜಾತಿ ರೂಪವು ಇಂದಿಗೂ ಗ್ರಾಮೀಣ ಪ್ರದೇಶದಲ್ಲಿ ಜಾರಿಯಲ್ಲಿದೆ. ಈ 
ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ನಾಲ್ಕು ಪ್ರಮುಖ ವರ್ಗಗಳಲ್ಲಿ ಭಾರತೀಯ 
ಸಮಾಜ ವಿಭಜನೆಗೊಂಡಿದೆ. ಇದಕ್ಕೆ ಮಧ್ಯಕಾಲೀನ ಸಮಾಜವು ಹೊರತಾಗಿಲ್ಲ ಎನ್ನಬಹುದು." 
ಪರಸ್ಪರ ಸಂಬಂಧವುಳ್ಳ ಜನತೆಯ ವ್ಯವಸ್ಥಿತ ಸಮೂಪಕ್ಕೆ ಸಮಾಜ ಎಂದು ಕರೆಯಲಾಗಿದೆ. ವರ್ಣ 
ಎಂಬ ಪದ ಜಾತಿ ಸೂಚಕವಾಗಿದೆ. ಹೊರಗಿನಿಂದ ಬಂದ ಆರ್ಯರ ಮತ್ತು ಮೂಲ ನಿವಾಸಿಗಳ 
ಭಾಷೆ ಮತ, ಧರ್ಮ, ಬಣ್ಣ ಆಕಾರಗಳಲ್ಲಿನ ವ್ಯತ್ಯಾಸ, ಸೂಚಿಸುವ ಪದವಾಗಿದೆ. ಮಧ್ಯಕಾಲೀನ 
ಕರ್ನಾಟಕದಲ್ಲಿ ಪ್ರಭುವರ್ಗ, ಬ್ರಾಹ್ಷಣವರ್ಗ ಮತ್ತು ಶ್ರಮಿಕ ವರ್ಗಗಳಿದ್ದು, ಪ್ರಭುವರ್ಗದಲ್ಲಿ 
ರಾಜಪುರೋಹಿತ, ಪ್ರಧಾನಿ ಹಾಗೂ ಇತರ ಅಧಿಕಾರಿಗಳಿದ್ದರೆ ಶ್ರಮಿಕವರ್ಗದಲ್ಲಿ ವಿವಿಧ 
ವೃತ್ತಿಯನ್ನು ಕೈಗೊಂಡಿದ್ದ ಜನ ಸಾಮಾನ್ಯರಿದ್ದರು. 


ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ ಇವರು ಕರ್ತವ್ಯಗಳಾದ ಅಧ್ಯಯನ, 
ಅಧ್ಯಾಪನ, ಜಪ, ಹೋಮ, ಯಜ್ಞ ಉಪಾಸನೆ, ಪೂಜೆ, ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದರು. 
ಸುಶಿಕ್ಷಿತರಾದ ಇವರು ಅಗ್ರಹಾರ ಮತ್ತು ಬಹ್ಮಪುರಿಗಳಲ್ಲಿ ವಾಸಿಸುತ್ತಿದ್ದರು. ಈ ಕೇಂದಗಳ 
ನಿರ್ವಹಣೆಗೆ ರಾಜರು ದಾನ-ದತ್ತಿಗಳನ್ನು ಭೂಮಿ ಮತ್ತು ಹಣದ ರೂಪದಲ್ಲಿ ಕೊಡುತ್ತಿದ್ದರು. 
ಬ್ರಾಹ್ನಣರು ಆರಂಭದಲ್ಲಿ ಯಜ್ಞಗಳಲ್ಲಿ ಬಲಿ ಕೊಡುತ್ತಿದ್ದ ಪ್ರಾಣಿಗಳನ್ನು ತಿನ್ನುತ್ತಿದ್ದರು ಎಂದು 
ವಚನಕಾರರು ಹೇಳಿದ್ದಾರೆ. ವೆಂಕಟರಮಣಯ್ಯ ರವರು ಹೇಳುವಂತೆ, ವಿದ್ಯಾವಂತ ಬ್ರಾಹ್ಮಣರು 
ರಾಜ್ಯಾಡಳಿತದಲ್ಲಿ ಸೇವೆ ಸಲ್ಲಿಸಲು ಬಯಸುತ್ತಿದ್ದರು. ಅವರಿಗೆ ಅದರಲ್ಲಿ ಉಜ್ಜಲವಾದಂತ 
ಭವಿಷ್ಯವಿತ್ತು. ಉತ್ತಮ ಲೆಕ್ಕಪತ್ರ ತಜ್ಞರು ಆಡಳಿತ ನಿಪುಣರೂ ಆಗುವಂತೆ ಅವರಿಗೆ ತರಬೇತಿ 
ನೀಡಲಾಗುತ್ತಿತ್ತು. ಕೇಂದ್ರ ಆಡಳಿತದ ಸಚಿವಾಲಯದಲ್ಲಿ ಈ ವರ್ಗದ ಜನರೇ ತುಂಬಿರುತ್ತಿದ್ದರು. 
ಈ ವರ್ಗದ ಬ್ರಾಹ್ಮಣರು ಧಾರ್ಮಿಕ ಆಚರಣೆಗಳಲ್ಲಿ ಅಷ್ಟಾಗಿ ಸಂಪ್ರದಾಯ ಬದ್ದವಾಗಿರಲಿಲ್ಲ. 
ಎಂದು ನಂಬಲು ಕಾರಣಗಳಿವೆ. ಅವರು ಸಚಿವರಾಗುತ್ತಿದ್ದರು. ಸೇನಾ ದಂಡನಾಯಕರಾಗುತ್ತಿದ್ದರು. 
ಮತ್ತು ಪ್ರಾಂತ್ಯಗಳ ರಾಜ್ಯಪಾಲರಾಗುತ್ತಿದ್ದರು.". ವಿವಿಧ ಆಡಳಿತ ವಿಭಾಗಗಳಿಗೆ ಕಂದಾಯ 


$ 
ಸಂಬಂಧವಾದ ಹುದ್ದೆಗಳನ್ನು ಈ ವರ್ಗದ ಸದಸ್ಯರು ನಿರ್ವಹಿಸುತ್ತಿದ್ದರು. ಹಾಗಾಗಿ ರಾಜ್ಯದ 


143 


ಅಧಿಕಾರಶಾಹಿಯು ಕ್ಷತ್ರಿಯರ ಏಕ ಸ್ಹಾಮ್ಯವಾಗಿ ಉಳಿದಿರಲಿಲ್ಲ. ಬ್ರಾಹ್ಮಣರು ಅದರಲ್ಲಿ ಒಂದು 
ಪಾಲನ್ನು ಪಡೆದಿದ್ದರು. ರಾಜರು ಕೆಲವು ಯಾಗಗಳನ್ನು ಆಚರಿಸುತ್ತಿದ್ದುದರಿಂದ ಬ್ರಾಹ್ಮಣರ ಸೇವೆ 
ಅನಿವಾರ್ಯವಾಗಿದ್ದಿತು. ಉದಾಹರಣೆಗೆ ಮೈಸೂರಿನ ದೇವರಾಜ ಒಡೆಯರು ಮತ್ತು ಕೆಳದಿಯ 
ಒಂದನೇ ವೆಂಕಟಪ್ಪನಾಯಕ ವಾಜಪೇಯ ಯಾಗ ಮಾಡಿದರು. ಯಾಗದಲ್ಲಿ ಬ್ರಾಹ್ಮಣ 
ಪುರೋಹಿತರ ಪಾತ್ರ ಬಹುದೊಡ್ಡದಾಗಿತ್ತು. ಹೀಗೆ ಧಾರ್ಮಿಕ ಆಚರಣೆಗಳನ್ನು ನಿರ್ವಹಿಸುವಲ್ಲಿ 
ಬ್ರಾಹ್ಮಣರು ಬಹಳ ಮುಖ್ಯರಾಗಿದ್ದರು. 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳಲ್ಲಿ ಬ್ರಾಹ್ಮಣರು ಉನ್ನತ 
ಸ್ಥಾನವನ್ನು ಹೊಂದಿದ್ದರು. ಇವರಿಗೆ ಕೆಳದಿ, ಚಿತ್ರದುರ್ಗ, ಯಲಹಂಕ, ಹಾಗಲವಾಡಿ, ಮಧುಗಿರಿ, 
ಹರಪ್ಪನಹಳ್ಳಿ, ಸಂತೆಬೆನ್ನೂರು, ಗುಡೇಕೋಟೆ, ಜರಿಮಲೆ, ನಾಯಕನಹಟ್ಟಿ, ಹರತಿ, ಬಳ್ಳಾರಿ, ಕಳಲೆ, 
ಮೈಸೂರು, ಗುಮ್ಮನಾಯಕನಹಳ್ಳಿ, ಉಮ್ಮತ್ತೂರು ಇನ್ನೂ ಮುಂತಾದ ನಾಯಕ ಮನೆತನಗಳು 
ಧಾನ-ದತ್ತಿ ನೀಡಿ ಅವರಿಗೆ ಅಗ್ರಹಾರಗಳನ್ನು ಸ್ಥಾಪಿಸಿರುವುದನ್ನು ಶಾಸನಗಳಲ್ಲಿ ಗುರುತಿಸಲಾಗಿದೆ. 


ಕೆಳದಿ ರಾಜರ ಬೆಂಬಲವನ್ನು ಪಡೆದಿದ್ದ ಕೊಂಕಣಿ ಬ್ರಾಹ್ಮಣರು ವ್ಯಾಪಾರಿಗಳಾಗಿದ್ದರು. 
ಕೆಳದಿಯ ರಾಜ ವೀರಭದಬಾಯಕನ ಬಳಿ ಅವನ ಮಂತ್ರಿಯಾಗಿ ರಾಮಕೃಷ್ಣ ಎಂಬ ಬ್ರಾಹ್ಮಣನು 
ಸೇವೆ ಸಲ್ಲಿಸುತ್ತಿದ್ದು. ಹೊನ್ನಲಗೆರೆ ತಾಮ್ರ ಫಲಕ ಶಾಸನವು ಚಾಮರಾಜ ಒಡೆಯರ 
ಮಂತ್ರಿಯಾಗಿದ್ದ ಒಬ್ಬ ಬ್ರಾಹ್ನಣನಿಗೆ ದಾನ ಕೊಡುವುದನ್ನು ಹೇಳುತ್ತದೆ. ಕಂಠೀರವ ನರಸರಾಜ 
ಒಡಯರ್‌ ಬಳಿ ನರಸಿಂಹರಾಯನು ಎಂಬ ಲಿಪಿಕನಾಗಿ ಸೇವೆ ಸಲ್ಲಿಸುತ್ತಿದ್ದರು. ದಳವಾಯಿ 
ನಂಜರಾಜಯ್ಯನ ಕಾಲದಲ್ಲಿ ವೆಂಕಪ್ತಯ್ಯನೆಂಬ ಬ್ರಾಹ್ಮಣನು ಸೇನಾ ದಂಡನಾಯಕನಾಗಿದ್ದನು.' 
ಹೀಗೆ ಬ್ರಾಹ್ಮಣರು ವ್ಯಾಪಾರಿಗಳಾಗಿ, ಮಂತ್ರಿಗಳಾಗಿ, ಲಿಫಿಕಾರರಾಗಿ, ಸೇನಾ ದಂಡನಾಯಕರಾಗಿ 
ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಚಿತ್ರದುರ್ಗದ ಕಾಮಗೇತಿ ತಿಮ್ಮಣ್ಣನಾಯಕನು ದೇವರ ಪೂಜೆ 
ಮಾಡಿಕೊಂಡು ಹೋಗಲು ಹಿರಿಯೂರಿನಲ್ಲಿ ಬ್ರಾಹ್ಮಣರಿಗೆ ಭೂಮಿಯನ್ನು ಸರ್ವಮಾನ್ಯವಾಗಿ 
ದಾನ ಮಾಡಿರುವ ಬಗ್ಗೆ ಹಿರಿಯೂರಿನ ವೀರಭದ್ರ ದೇವಾಲಯದಲ್ಲಿರುವ ಕ್ರಿ.ಶ. 1556ರ ಶಾಸನ 
ತಿಳಿಸುತ್ತದೆ" ಇಮ್ಮಡಿ ಮದಕರಿ ನಾಯಕರು ಜೋಯಿಸರಾದ ವಿರೂಪಾಕ್ಷ ಎಂಬುವವರಿಗೆ 
ಹೊಲವನ್ನು ದಾನ ಕೊಟ್ಟರೆಂದು ಜಗಳೂರು ತಾಲ್ಲೂಕಿನ ಕ್ರಿಶ. 1678ರ ಶಾಸನದಿಂದ ತಿಳಿದು 
ಬರುತ್ತದೆ. ಹಿರೇಮದಕರಿ ನಾಯಕರು ಭರಮಸಾಗರದ ಸೀಮೆಯ ಕಸವನಹಳ್ಳಿಯನ್ನು 


ಮಹಾದೇವ ಶಾಸ್ತಿ ಎಂಬ ಬ್ರಾಹ್ಮಣನಿಗೆ ದಾನ ಕೊಟ್ಟಿದ್ದರು". 


144 


ದಣ್ಣಾನಾಯಕ ಶಿಮ್ಮರಸನು ಕಳಪೆ ಗ್ರಾಮದಲ್ಲಿ ಪ್ರಶಿ ದಿನ ಹನ್ನೇರಡು ಬ್ರಾಹ್ಮಣರಿಗೆ 
ಅನ್ನದಾನವಾಗಬೇಕೆಂದು ಮೂವತ್ತಾರು ವರಹಗಳನ್ನು ದಾನವಾಗಿ ಕೊಟ್ಟನು". ಸಂತೆಬೆನ್ನೂರು 
ಪಾಳೆಯಗಾರ ಮುಮ್ಮಡಿ ಹನುಮಪ್ಪ ನಾಯಕನು ಸಿಂಹದಭಟ್ಟರಿಗೆ ಗದೆಯನ್ನು ದಾನ 
ನೀಡಿದರೆಂದು ಕ್ರಿಶ. 1567ರ ಹೊಸಹಳ್ಳಿ ಶಾಸನವು ಉಲ್ಲೇಖಿಸುತ್ತದೆ.” ಸಾಲಿನಾಯಕರ 
ಭೈರನಾಯಕನು ಲಕ್ಷ್ಮಣಚಾರ್ಯರಿಗೆ ಭೂದಾನ ಕೊಟ್ಬನು.” ಹರತಿಯ ಅಯ್ಯಪುರಾಜ ರವರು 
ಬ್ರಾಹ್ಮಣರಿಗೆ ಆಪನಹಳ್ಳಿಯನ್ನು ದಾನ ಕೊಟ್ಟರೆಂದು ಕಿ.ಶ. 1680ರ ಅಪನಹಳ್ಳಿ ಶಾಸನ ತಿಳಿಸುತ್ತದೆ." 
ಬಿಚ್ಚುಗತ್ತಿ ಭರಮಣ ನಾಯಕರು ಹೊನ್ನಾಳಿ ಸಿಂಗಣ್ಣ ಜೋಯಿಸರ ಪುತ್ರರಾದ ಕಾಶೀವಾಸಿ 
ನಾರಾಣಭಟ್ಟ, ಶಂಕರಭಟ್ಟ, ಶಿವಭಬ್ರರಿಗೆ ಕೊಡಗನೂರು ಸೀಮೆಯ ಕೋಲುಕುಂಟೆ ಎಂಬ 
ಗಾಮವನ್ನು ತಿವರ್ಗರಿಗೆ ಅಗ್ರಹಾರವಾಗಿ ಕೊಟ್ಟಿರುವ ಬಗ್ಗೆ ಕ್ರಿಶ. 1708ರ ಕೋಲುಕುಂಟಿ ಶಾಸನ 
ತಿಳಿಸುತ್ತದೆ.” ಹರತಿಯ ಚಿಕ್ಕ ತಿಪ್ಪರಾಜರು ತನ್ನ ರಾಣಿ ಲಕ್ಷ್ಮೀದೇವಿ ಹೆಸರಲ್ಲಿ ಕೆರೆಯನ್ನು ಕಟ್ಟಿಸಿ 
ಬ್ರಾಹ್ಮಣರಿಗೆ ಅಗ್ರಹಾರವಾಗಿ ಕೊಟ್ಟಿರುವ ಬಗ್ಗೆ ಕ್ರಿಶ. 1487ರ ಶಾಸನ ತಿಳಿಸುತ್ತದೆ. ಸಂತೆಬೆನ್ನೂರು 
ಪಾಳೆಯಗಾರ ಮುಮ್ಮಡಿ ಹನುಮಪ್ಪುನಾಯಕರು ಭಟರ ವೆಂಕಟಯ್ಯಗೆ ಮಂಟರುಗಟ್ಟಿ ಗಾಮವನ್ನು 
ಅಗಹಾರವಾಗಿ ಕೊಟ್ಟಿರುವ ಬಗ್ಗೆ ಕ್ರಿ.ಶ. 1505ರ ಮಂಟರಗಟ್ಟ ಶಾಸನ ತಿಳಿಸುತ್ತದೆ''. ಈ ರೀತಿಯಾಗಿ 
ಸಮಾಜದಲ್ಲಿ ಹಲವಾರು ಧಾನ-ದತ್ತಿಗಳನ್ನು ಪಡೆದು ಆರ್ಥಿಕವಾಗಿ ಸಾಮಾಜಿಕವಾಗಿ ಉನ್ನತ 
ಸ್ಥಾನವನ್ನು ಬ್ರಾಹ್ಮಣರು ಹೊಂದಿದ್ದರು. 


aL 


2. ಕ್ಷತ್ರಿಯರು, ಪ್ರಭುವರ್ಗ: 


po) 


ವರ್ಣ ವ್ಯವಸ್ಥೆಯಲ್ಲಿ ಕತ್ತಿಯರು ಧೈರ್ಯ, ಸಾಹಸ, ಶೌರ್ಯ, ತೇಜಸ್ಸು ಮುಂತಾದ 


NH 
ಸ್ಪಾಭಾವಿಕ ಗುಣಧರ್ಮವನ್ನು ಹೋಂದಿದ್ದರು. ಆಡಳಿತ ನಡೆಸಲು ಯುದ್ದ ಮಾಡಲು ಇವರು 
ಸಮರ್ಥರಾಗಿದ್ದರು. ವರ್ಣ ವ್ಯವಸ್ಥೆಯಲ್ಲಿ ಇವರು ಹೆಚ್ಚಿನ ಅಧಿಕಾರವನ್ನು ಪಡೆದು ರಾಜ್ಯದ 
ಆಡಳಿತವನ್ನು ನಿರ್ವಹಿಸುತ್ತಿದ್ದರು. ಇವರನ್ನು ವೇದ ಕಾಲದಲ್ಲಿ ರಾಜನ್‌ ಎಂದು ಕರೆಯುತ್ತಿದ್ದರು. 
ಜೈ 
ಕನ್ನಡ ಪ್ರದೇಶದ ನಾಯಕ ಮನೆತನಗಳನ್ನು ಆಳ್ಲಿಕೆ ಮಾಡುವ ರಾಜರು ಕ್ಷತ್ರಿಯರಲ್ಲಿ ಇವರು 


ನ ಮತ್ತು ಬೌದ್ಧ ಸಾಹಿತ್ಯದಲ್ಲಿ ಬ್ರಾಹ್ಮಣರಿಗಿಂತಲೂ ಕ್ಷತ್ರಿಯರು ಮೇಲು ಎಂದು ತಿಳಿಸಿದ್ದಾರೆ.” 


ನಾಲ್ಕುನೇ ವರ್ಗಕ್ಕೆ ಸೇರಿದವರಾಗಿದ್ದರು. ಧಾರ್ಮಿಕ ಆಚರಣೆಗಳಿಂದ ಬ್ರಾಹ್ಮರಿಗೆ ಮಾಡಿದ ದಾನ, 
ಧರ್ಮಗಳಿಂದ ಅವರು ರಾಜರಾದರು. ಇವರು ತಮ್ಮದು ಕ್ಷತ್ರಿಯ ಸ್ಥಾನಮಾನವೆಂದು 
ಹೇಳಿಕೊಂಡರು. ಪುರೋಹಿತರು ಮತ್ತು ಬ್ರಾಹ್ಮಣರು ಇವರ ಬೇಡಿಕೆಯನ್ನು 
ಶಾಸನಬದ್ಧಗೊಳಿಸಿದರು. ತಳ ಸಮುದಾಯಗಳಿಗೆ ಸೇರಿದವರಿಗೆ ಅರಸರಾಗುವ ಪ್ರಕ್ರಿಯೆಯಲ್ಲಿ 


145 


ಸಂಸ್ಕೃಶೀಕರಣ ಮತ್ತು ಕ್ಷತ್ರಿಕರಣ ಮಾಡಿಕೊಳ್ಳುವುದು ಭಾರತದ ಚರಿತ್ರೆಯಲ್ಲಿ ಸರ್ಮೆಸಾಮಾನ್ಯವಾದ 
ಸಂಗತಿಯಾಗಿದೆ. ನಾಯಕರು ಬೇರೆ ಬೇರೆ ಕೆಳಸಮುದಾಯಗಳಿಗೆ ಸೇರಿದವರಾಗಿದ್ದು 
ರಾಜ್ಯಭಾರವನ್ನು ಆರಂಭಿಸಿದ ಕೂಡಲೇ ತಮ್ಮ ಮೂಲ ಜಾತಿಯು ಬದಲಾಗಿ ತಮ್ಮನ್ನು 
ಕ್ಷತ್ರಿಯರೆಂದು ಹೇಳಿಕೊಂಡಿದ್ದಾರೆ. ಅವರುಗಳೆಂದರೆ, ಬೇಡರು, ಲಿಂಗಾಯಿತ, ಗೊಲ್ಲ, ಒಕ್ಕಲಿಗ, 
ರೆಡ್ಡಿ, ಕುಂಬಾರ, ಶೆಟ್ಟಿ, ಬಣಜಿಗ, ಬಲಿಜ, ಮೊದಲಾದ ಜಾತಿಗಳಿಗೆ ಸೇರಿದ ನಾಯಕರುಗಳಿದ್ದರು. 
ಇವರು ರಾಜರಾದ ಮೇಲೆ ಪಭುತ್ತಕ್ಕೆ ಅಗತ್ಯವಾಗಿದ್ದ ಪ್ರಭುತ್ವದ ಪರಿಭಾಷೆಗಳನ್ನು ಧಾರಣೆ 
ಮಾಡಿಕೊಂಡರು. ಮೊದಲಿಗೆ ಕ್ಷತ್ರಿಯರೆಂದು ಕರೆದುಕೊಂಡು ನಂತರ ಚಂದ್ರವಂಶ, 
ಸೂರ್ಯವಂಶ ಮೂಲದವರೆಂದು ಮತ್ತು ರಾಮ ಅಥವಾ ಕೃಷ್ಣನ೦ತಹ ಪೌರಾಣಿಕ ನಾಯಕರಿಂದ 
ಗುರುತಿಸಿ ತಮ್ಮ ಮೂಲವನ್ನು ಸೂರ್ಯ-ಚಂದ್ರ ವಂಶಗಳಿಗೆ ಸಮೀಕರಿಸಿಕೊಂಡರು. ಹಾಗೂ 
ಗೋತ್ರಗಳನ್ನು, ಸೂತ್ರಗಳನ್ನು ಧಾರಣೆ ಮಾಡಿಕೊಂಡರು. ನಂತರ ಅನೇಕ ಬಿರುದು-ಬಾವಲಿಗಳನ್ನು 
ಧರಿಸಿದರು. ಉದಾಹರಣೆಗೆ: ಸಾಂಪ್ರಾದಾಯಿಕ ನಿರೂಪಣೆಗಳ ಪ್ರಕಾರ ಮೈಸೂರಿನ ಒಡೆಯರು 
ಚಂದ್ರವಂಶದವರು, ಯಾದವ ಮೂಲದಿಂದ ಬಂದವರು ಎಂದಿದ್ದಾರೆ.” ಮತ್ತು ಬೇಡ ಜಾತಿಗೆ 
ಸೇರಿದ ಚಿತ್ರದುರ್ಗ, ಹರತಿ, ನಾಯಕನಹಟ್ಟಿ, ಸಂತೆಬೆನ್ನೂರು ಇನ್ನೂ ಮೊದಲಾದ 
ಅರಸುಮನೆತನಗಳು ತಮ್ಮನ್ನು ರಾಜವಂಶದವರೆಂದು ಕರೆದುಕೊಂಡಿವೆ. ಅದೇ ರೀತಿ ಕೆಳದಿಯ 
ವೀರಶೈವರು, ಯಲಹಂಕದ, ಮೊರಸು ಒಕ್ಕಲಿಗರು, ಬೂದಿಹಾಳಿನ ಗೊಲ್ಲ ಜನಾಂಗ, 
ಚನ್ನಪಟ್ಟಣದ ತೆಲುಗು ಬಣಜಿಗರು, ತಮ್ಮನ್ನು ರಾಜವಂಶವರೆಂದು ಗುರುತಿಸಿಕೊಂಡಿದ್ದಾರೆ. ಈ 
ರೀತಿ ಕ್ಷತ್ರಿಯ ವರ್ಗಕ್ಕೆ ಸೇರಿದ ನಾಯಕ ಪಾಳೆಯಗಾರರು ತಮ್ಮ ತಮ್ಮ ರಾಜ್ಯಗಳಲ್ಲಿ ಪ್ರಜೆಗಳ 
ಹಿತಕ್ಕಾಗಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡರು. 


3. ವೈಶ್ಯರು: 


ಮಧ್ಯಕಾಲೀನ ಕನ್ನಡ ಪ್ರದೇಶದ ನಾಯಕ ಮನೆತನಗಳಲ್ಲಿ ಮೂರನೇ ವರ್ಗವಾದ ವೈಶ್ಯರು 
ಪ್ರಮುಖರಾಗಿದ್ದಾರೆ. ಇವರ ಪ್ರಮುಖ ಉದ್ಯೋಗ ವ್ಯಾಪಾರ ಮಾಡುವುದು ಕೆಲವರು 
ವ್ಯಾಪಾರದೊಂದಿಗೆ ಕೃಷಿ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. 
ವ್ಯಾಪಾರವನ್ನು ವೃತ್ತಿಯನ್ಸಾಗಿಸಿಕೊಂಡವರನ್ನು ವರ್ತಕರು ಎಂದು ಕರೆಯಲಾಗಿದೆ. ಮನುಶಾಸ್ತದ 
ಪಕಾರ ವೈಶ್ಯರ ಕರ್ತವ್ಯ ಗೋವುಗಳನ್ನು ಸಾಕುವುದು. ನಂತರ ಕಾಲಕಳೆದಂತೆ ಇವರು ತಮ್ಮನ್ನು 
ವ್ಯಾಪಾರ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡರು. ಇವರು ಶ್ರೇಣಿ ಎಂಬ ಸಂಘವನ್ನು ಕಟ್ಟಿಕೊಂಡು 
ರಾಜನಿಗೂ ಕೂಡ ಗೌರವಾರ್ಹರಾಗಿದ್ದರು.* ಆದರೆ ಮುಂದೆ ವೈಶ್ಯರ ಸ್ಥಾನಮಾನ ಕೆಳಗಿಳಿದು 


146 


ಅವ್ಯವಸ್ಥೆಯಾಯಿತು. ಕೊನೆಗೆ ಇವರನ್ನು ಶೂದರೆಂದು ತಿಳಿಯಲಾಯಿತಲ್ಲದೆ. ಇವರು ಕೂಡ 
ವೇದಗಳನ್ನು ಅಭ್ಯಸಿಸುವ ಹಕ್ಕನ್ನು ಕಳೆದುಕೊಂಡರು." ಬಿ.ಆರ್‌. ಹಿರೇಮಠ್‌ ರವರು ಶಾಸನಗಲಲ್ಲಿ 
ಕರ್ನಾಟಕದ ವರ್ತಕರು ಎಂಬ ಗ್ರಂಥದಲ್ಲಿ ವಿನಿಮಯ ಮತ್ತು ಉತ್ಪಾದಕ ವರ್ತಕರು ಎಂಬ 
ಎರಡು ಗುಂಪುಗಳನ್ನು ಗುರುತಿದ್ದಾರೆ. ವಿನಿಮಯ ವರ್ತಕರೆಂದರೆ ಸೆಟ್ಟಿ, ಗಾತ್ರಿಕ ಬಣಜಿಗ, 
ಸೆಟಿಗುತ್ತ ಹಲರು, ಎಳಮೆ, ಸೆಟಿಕಾರ, ನಖರ, ಸಾಲಿಕೆ ನಾನಾ ದೇಶಿ, ಇತ್ಯಾದಿ ಅದೇ ರೀತಿ 
ಉತ್ಪಾದಕ ವರ್ತಕರೆಂದರೆ, ಕುಂಬಾರ, ಸಮಗಾರ, ಅಕ್ಕಸಾಲಿಗ, ಮಾದಿಗ, ಮುಂತಾದವರಿದ್ದರು. 


ರಾಜರು ಕೃಷಿಯ ಜೊತೆಗೆ ವ್ಯಾಪಾರ ಮತ್ತು ವಾಣಿಜ್ಯ ಉದ್ದಿಮೆಗಳನ್ನು ಪ್ರೋತ್ಸಾಹಿಸಿ 
ತಮ್ಮ ಬೊಕ್ಕಸವನ್ನು ಬಲಪಡಿಸುತ್ತಿದ್ದರು. ಪದೇ ಪದೇ ನಡೆಯುವ ಯುದ್ಧಗಳಿಂದಾದ ಆರ್ಥಿಕ 
ಬಲವನ್ನು ವೃದ್ಧಿಸಲು ರಾಜ್ಯದ ಒಳೆಗೆ ಮತ್ತು ಹೊರಗೆ ನಡೆಯುತ್ತಿದ್ದ ವ್ಯಾಪಾರ ಬಹಳ 
ಮುಖ್ಯವಾಗಿತ್ತು. ಸಮಕಾಲೀನ ಶಾಸನಗಳಲ್ಲಿ ವೀರಸೆಟ್ಟಿ ಮತ್ತು ನರಸಿಂಹದಾಸು ಎಂಬ ಇಬ್ಬರು 
ಮುಖ್ಯ ವರ್ತಕರನ್ನು ಹೆಸರಿಸಲಾಗಿದೆ.” ಹರಪ್ಪನಹಳ್ಳಿ ಪಾಳೆಯಗಾರರ ಕಾಲದಲ್ಲಿ ಸೆಟ್ಟಿ”. 
ಬಣಜಿಗರು ಎಂಬ ವರ್ತಕ ವರ್ಗಗಳು, ಬಾಗಳಿ, ಹರಿವೆ, ಬಸಾಪುರಗಳಲ್ಲಿ, ನೆಲೆಸಿದ್ದರು. ವೈಶ್ಯ 
ಅಥವಾ ಕುಮಟ ಜಾತಿಯವರು ವ್ಯಾಪಾರ ನಡೆಸುತ್ತಿದ್ದರು. ಅದೊಂದೇ ಅವರಿಗೆ ಲಭ್ಯವಿದ್ದ ವೃತ್ತಿ 
ಬ್ರಾಹ್ನಣರೂ, ಲಿಂಗಾಯಿತರು. ಬಂಜಾರರೂ, ಮಹಾಮದೀಯರು ವ್ಯಾಪಾರದಲ್ಲಿ 
ಸ್ಪರ್ಧಿಗಳಾಗಿದ್ದರು. ವೈಶ್ಯರು ಸಮರ್ತವಾದ ಸಂಘಗಳನ್ನು ಸ್ಥಾಪಿಸಿಕೊಂಡು ರಾಜ್ಯದ ಆಡಳಿತದಲ್ಲಿ 
ಮತ್ತು ಸಮಾಜದಲ್ಲೂ ಅಪಾರವಾದ ಪ್ರಭಾವವನ್ನು ಹೊಂದಿದ್ದರು.” ಹೀಗೆ ವೈಶ್ಯರು ರಾಜ್ಯಗಳ 
ಆರ್ಥಿಕ ಅಭಿವೃದ್ದಿಗೆ ವ್ಯಾಪಾರದ ಮೂಲಕ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. 


4. ಶೂದ್ರರು: 


ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಶೂದರು ಕೊನೆಯವರಾಗಿದ್ದಾರೆ. ಶೂದರಲ್ಲಿ ಹಲವು ಉಪ 


ಜಾತಿಗಳಿವೆ. ಅವರಿಗೆ ವಿಧ್ಯಾಭ್ಯಾಸಕ್ಕೆ ಅರ್ಹತೆಯಿರಲಿಲ್ಲ. ಸಂಸ್ಕೃತಿಯಿಂದ ಅವರನ್ನು 
ವಂಚಿಸಲಾಗಿತ್ತು. ಪ್ರತಿಯೊಂದು ಉಪಜಾತಿಯಲ್ಲೂ ಸದಸ್ಯರು ತಮ್ಮದೇ ಸೀಮಿತ 
ಪಂಗಡದೊಂದಿಗೆ ವಿವಾಹ ಮಾಡಿಕೊಳ್ಳುತ್ತಿದ್ದರು. ಬಹುಸಂಖ್ಯೆ ಶೂದರು, ಗೇಣಿದಾರರು ಅಥವಾ 
ಕೃಷಿ ಕಾರ್ಮಿಕರಾಗಿದ್ದು ರಾಜ್ಯದ ಬೆನ್ನುಮೂಳೆಯಾಗಿದ್ದರು. ಆರ್‌.ಎನ್‌. ಶರ್ಮ ರವರು 
ಪಶುಗಳಿಗಾಗಿ ನಡೆದ ಹೋರಾಟ ಮುಂದೆ ಭೂಮಿಯ ಒಡೆತನಕ್ಕಾಗಿ ನಡೆಯಿತು. ಇದರಲ್ಲಿ 
ಯಾರು ಸೋತರೋ ಅವರನ್ನೇ ಮುಂದೆ ನಾಲ್ಕನೆಯ ವರ್ಗವೆಂದು ಪರಿಗಣಿಸಲಾಗುತ್ತಿತ್ತು.* 


ಇಂತಹ ಶೂದರಲ್ಲಿಯೇ ಅನೇಕರು ಕೆಳಮಟ್ಟಕ್ಕೆ ತಳ್ಳಲ್ಲ್ರರು ಅವರೆ ಮುಂದೆ 


147 


ಚಾಂಡಾಲರೆನಿಸಿಕೊಂಡರು. ಧರ್ಮ ಸೂತ್ರಗಳ ಪ್ರಕಾರ ಬ್ರಾಹ್ಮಣ ಹೆಂಗಸು ಶೂದ್ರ ಗಂಡಸು ಇವರ 
ಸಮಾಗಮದಿಂದ ಹುಟ್ಟಿದವನೇ ಚಾಂಡಾಲ” ಒಂದು ದೃಷ್ಟಿಯಲ್ಲಿ ಬೇಡರು, ಗೊಲ್ಲರು, 
ನೃತ್ಯಗಾರರು, ಬೇಸ್ತರು, ಕಟ್ಟಿಗರು ಮುಂತದಾದವರೆಲ್ಲರೂ ಶೂದರಾಗಿದ್ದರು. 


ಆದರೆ ಅದು ಬರುಬರುತ್ತಾ ಮಾದಿಗ ಹೊಲೆಯ ಇವರಿಗಷ್ಟೇ ಸೀಮಿತವಾಗಿ ಇನ್ನೂ 
ಕಷ್ಟಕರವಾಯಿತು. ಸಾಂಪ್ರದಾಯಕವಾಗಿ 101 ಜಾತಿಗಳು ಹಿಂದಿನಿಂದಲೂ ಇದ್ದವೆಂದು ತಿಳಿದು 
ಬಂದರೂ ಸಹಾ ಅವುಗಳ ಸಂಖ್ಯೆ ಸುಮಾರು 864 ಎಂಬುದಾಗಿ ರೈಸ್‌ 19ನೇ ಶತಮಾನದ 
ದಾಖಲೆಗಳಿಂದ ಅಭಿಪ್ರಾಯಪಟ್ಟಿದ್ದಾರೆ.” ಶ್ರಮಜೀವಿಗಳು ತಮ್ಮ ವಂಶಪಾರಂಪರ್ಯವಾಗಿ ಬಂದ 
ವೃತ್ತಿ ವೈಶಿಷ್ಟ್ಯವನ್ನು ಉಳಿಸಿಕೊಳ್ಳುವ ಭಿನ್ನತೆಯೇ ಜಾತಿ ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿತು. ಈ 
ವೃತ್ತಿನಿರತ ಜಾತಿಗಳನ್ನು ಫಣಗಳೆಂದು ಕರೆಯುತ್ತಿದ್ದರು. ಹಿಂದೆ ಸಾಂಪ್ರದಾಯಿಕವಾಗಿ ಹದಿನೆಂಟು 
ಜಾತಿಗಳಿದ್ದವು. ಅವುಗಳಲ್ಲಿ ಎಡಗೈ ಜಾತಿ ಮತ್ತು ಬಲಗೈ ಜಾತಿ ಎಂಬ ವಿಂಗಡಣೆಗಳಿದ್ದವು. 
ಎ೦ಬುದನ್ನು ಪಿ.ವಿ. ನಾರಾಯಣ ಅವರು ಹೇಳಿದ್ದಾರೆ. ಹಾಗೂ ಅವುಗಳಲ್ಲಿ ಕಾಲಕಾಲಕ್ಕಾದ 
ವೃತ್ಯಾಸಗಳನ್ನೂ ಕೊಟ್ಟಿದ್ದಾರೆ”. ಕೃಷಿ ವ್ಯಾಪಾರ ಹಾಗೂ ಕರಕುಶಲ ಕಲೆಗೆ ಸೇರಿದ ವೃತ್ತಿಪರ 
ಜಾತಿಗಳು ಇವುಗಳಲ್ಲಿ ಸೇರಿದ್ದವು. ಆದರೆ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ಶೂದ ಜಾತಿಗಳು ಇದರಲ್ಲಿ 
ಸೇರಿರಲಿಲ್ಲ. ರೈಸ್‌ ರವರು ಕೊಟ್ಟಿರುವ ಬಲಗೈ ಮತ್ತು ಎಡಗೈ ಗುಂಪುಗಳ ಜಾತಿಗಳು 


ಕೆಳಕಂಡಂತ್ರಿದ್ದವು”. 
ಬಲಗೈ ಗುಂಪು ಎಡಗೈ ಗುಂಪು 
ಬಣಜಿಗ ಪಾಂಚಾಳರು-ಬಡಗಿ 
ಒಕ್ಕಲಿಗ ಕಂಚುಗಾರ 
ಗಾಣಿಗ ಕಮ್ಮಾರ 
ಹಾಗರ ಕಲ್ಲುಕುಟಿಗ 
ಲಾಡ ಅಕ್ಕಸಾಲಿಗ 
ಗುಜರಾತಿ ಭೇರಿ 
ಕಾಮಾಟಿ ದೇವಾಂಗ 
ಜೈನ್‌ ಹೆಗ್ಗಾಣಿಗ 
ಕುರುಬ ಗೊಲ್ಲ 
ಕುಂಬಾರ ಬೇಡ 


148 


ಅಗಸ ಯಾಕುಲ 
ಬೆಸ್ತ ಫಲ ಅಥವತಿಗಳ 
ಪದ್ಮ ಸಾಲೆ ಮಾದಿಗ 


ಕ್ರಿಶ. 1800 ರಲ್ಲಿ ಕನ್ನಡ ಪ್ರದೇಶದಲ್ಲಿ ಪ್ರವಾಸ ಮಾಡಿದ ಬುಕ್ಕಾನನ್ನುನ್ನು ತನ್ನ ಗಂಥದಲ್ಲಿ 
ಎಡ ಮತ್ತು ಬಲಗೈ ಜಾತಿಗಳ ಪಟ್ಟಿಯನ್ನುನೀಡಿದ್ದಾನೆ. ಅದು ಇಂತಿದೆ.3 


ಬಲಗೈ ಗುಂಪು ಎಡಗೈ ಗುಂಪು 
ಬಣಜಿಗರು ಪಾಂಚಾಲರು 
ಪಂಚಮ ಬಣಜಿಗರು ಕಮ್ಮಾರರು 
(ವ್ಯಾಪಾರ ವರ್ಗ, ಲಿಂಗಧರಿಸುವವರು) ಬಡಗಿ 
ತೆಲುಗು ಬಣಜಿಗರು ಕುಂಚಗಾರರು 
(ವಿಷ್ಣು ಆರಾಧಕರು) ಕಲ್ಲುಕುಟಿಗರು 
ಒಕ್ಕಲಿಗರು ಅಕ್ಕಸಾಲಿಗರು 
ಜೋತಿ ಫಣ (ಎಣ್ಣೆ ತಯಾರಕರು) ಭೇರಿಶೆಟ್ಟ 

ರಂಗಾರು ದೇವಾಂಗ 

ಲಾಡರು ಹೆಗ್ಗಾಣಿಗರು 
ಗುಜರಾತಿಗಳು ಗೊಲ್ಲರು 
ಕೋಮಚಟೆಗರು ಫಲಿವನ್ನು 

ಜೈನರು ಫಲ್ಲವನ್ನು 
ಕುರುಬರು ಬೇಡರು 

ಕುಂಬಾರರು ಮಾದಿಗರು 

ಅಗಸರು 

ಬೆಸ್ತರು 


ಪದ್ಮಸಾಲಿಯರು 


149 


ನಾಯಿಂದರು 

ಉಪ್ಪಾರರು 

ಚಿತ್ರಗಾರರು 

ಗೊಲ್ಲರು 

ಹೊಲೆಯರು 

ಈ ಇಬ್ಬರು ಕೊಟ್ಟರುವ ಪಟ್ಟಿಗಳ ನಡುವೆ ವ್ಯತ್ಯಾಸಗಳು ಇವೆ. ಆದರೆ ರೈಸ್‌ ರವರೇ 
ಹೇಳುವಂತೆ ಅನೇಕ ವೇಳ 18ಕ್ಕೂ ಹೆಚ್ಚಿನ ವೃತ್ತಿಪರ ಜಾತಿಗಳು ಹದಿನೆಂಟು ಪಣದ ಒಂದು 
ವಿಭಾಗಕ್ಕೆ ತಮ್ಮನ್ನು ಸೇರಿಸಿಕೊಳ್ಳುವ ಸಂಪ್ರದಾಯವಿತ್ತೆಂದು ಹೇಳಿರುವುದು ಕಂಡುಬರುತ್ತದೆ. 


ಬಣಜಿಗರು ಬಲಗೈ ಗುಂಪಿನ ಮುಖಂಡರಾಗಿದ್ದಾರೆ. ಪಾಂಚಾಳರು ಎಡಗೈ ಗುಂಪಿನ 
ಮುಖಂಡರಾಗಿದ್ದರು. ಕುಶಲ ಕರ್ಮಿಗಳು ಮತ್ತು ವ್ಯಾಪಾರಸ್ಥರ ಮಧ್ಯೆ ಹೋರಾಟ ನಡೆಯುತ್ತಲೇ 
ಇತ್ತು. ಇದೊಂದು ಸಾಮಾಜಿಕ ಹೋರಾಟ ಒಂದೊಂದು ಜಾತಿಯಲ್ಲಿ ಸೇರುವ ಜಾತಿಗಳು ಇಷ್ಟೇ 
ಎ೦ದು ನಿರ್ಧಿಷ್ಟವಾಗಿ ಹೇಳುವುದು ಅಸಾಧ್ಯವೆಂದು ರೈಸ್‌ ರವರ ಅಭಿಪ್ರಾಯ. 
ಹದಿನಾಲ್ಕನೇ ಶತಮಾನದ ಗಂಥಗಳಾದ ಸಹ್ಯಾದಿಕಾಂಡ ಹಾಗೂ ಎಲ್ಲೇಶವಿಜಯಗಳೇ ಈ 
ವಿಂಗಡಣೆಗೆ ಕಾರಣವಾಯಿತು ಎಂದು ಹೇಳಿದ್ದಾರೆ”. ಈ ಎರಡು ಗುಂಪುಗಳ ನಡುವೆ ಹಕ್ಕು 
ಬಾಧ್ಯತೆಗಳಿಗಾಗಿ ಆಗಾಗ್ಗೆ ಘರ್ಷಣೆಗಳಾಗುತ್ತಿದ್ದವು. ಉದಾಹರಣೆಗೆ ಬಲಗೈ ಗುಂಪಿನವರು 
ಹನ್ನೆರಡು ಕಂಬದ ಮಂಟಪದಲ್ಲಿ ವಿವಾಹ ಮಾಡುವ ಹಕ್ಕನ್ನು ಪಡೆದುಕೊಂಡಿದ್ದಾರೆ. ಎಡಗೈ 
ಗುಂಪಿನವರು ಹನ್ನೊಂದು ಕಂಬದ ಮಂಟಪದಲ್ಲಿ ವಿವಾಹ ನಡೆಸಬೇಕಾಗಿತ್ತು. ಒಟ್ಟಿನಲ್ಲಿ ಈ 
ಪ್ರದೇಶದಲ್ಲಿ ಸಾಂಪ್ರಾದಾಯಿಕ ರೀತಿಯ ಜಾತಿ ವಿಂಗಡಣೆಯ ಜೊತೆಗೆ ಬಲಗೈ ಮತ್ತು ಎಡಗೈ 
ಜಾತಿ ಎಂಬಂತಹ ಜಾತಿ ವಿಭಜನೆ ಇತ್ತೆಂಬುದು ಅಂದಿನ ಸಮಾಜ ವ್ಯವಸ್ಥೆಯಿಂದ 


ಗೊತ್ತಾಗುತ್ತದೆ”. 


ಎಲ್ಲಾ ಜಾತಿಗಳಿಗಿಂತ ಕೆಳಗಿನ ಜಾತಿ ಹೊಲೆಯರದು, ಮಾದಿಗರದು ಅವರು ವಾಸಿಸುತ್ತಿದ್ದ 
ಸ್ಥಳವನ್ನು ಹೊಲಗೇರಿ ಎಂದು ಕರೆಯುತ್ತಿದ್ದರು. ಹೊಲಗೇರಿಯ ಮೇಲಿನ ಗಾದೆಗಳನ್ನು ನಾವು 
ಕೇಳಬಹುದು. ಇವರು ಊರಿನಿಂದ ಎಲ್ಲಾ ವರ್ಗದವರಿಂದ ದೂರವಾಗಿ ಇರುತ್ತಿದ್ದರು. ಹಾಗೂ 
ಬಹಳ ಹೀನ ಸ್ಥಿತಿಯಲ್ಲಿ ಇರುತ್ತಿದ್ದರು. ಸಮಾಜದಲ್ಲಿ ಬೇರೆ ಬೇರೆ ಜಾತಿಗಳವರ ಸ್ಥಾನವನ್ನು 
ಹೇಳುವುದು ಸುಲಭವಲ್ಲದಿದ್ದರೂ, ಬ್ರಾಹ್ಮಣರು ಎಲ್ಲರಿಗಿಂತ ಮೇಲಿನ ಸ್ಥಾನದಲ್ಲಿದ್ದರು. ಎಂದು 
ಚಿದಾನಂದಮೂರ್ತಿರವರು ಹೇಳಿದ್ದಾರೆ". ಪಾಳೆಯಗಾರರ ಕಾಲದ ಬಿಳಿಚೋಡು ಶಾಸನದಲ್ಲಿ 


150 


ಹೊಲೆಯ ಮಾದಿಗ ಎಂಬ ಕುಲದ (ಜನಾಂಗ) ಉಲ್ಲೇಖವಿದೆ. ಇವರು ಅಂದು ಸಮಾಜದಲ್ಲಿ 
ಮೂರು ವರ್ಗಗಳ ಸೇವೆ ಮಾಡುತ್ತಿದ್ದರು. ಎನ್ನಲಾಗಿದೆ. (ಜಾತಿ) ಬಗ್ಗೆ ಕಲ್ಲೇನಹಳ್ಳಿ ಶಾಸನದಲ್ಲಿ 
(ಶಾಸನ ತ್ರುಟಿತ) ಉಲ್ಲೆಖವಿದೆ. ಗೊಲ್ಲರು ಅಂದಿನ ಸಮಾಜದಲ್ಲಿ ಗೋವುಗಳನ್ನು ಕಾಯುತ್ತಿದ್ದ 
ಶೂದರಲ್ಲಿ ಒಬ್ಬರಾಗಿದ್ದರು. ಕೆಳದಿ ನಾಯಕರ ಕಾಲದಲ್ಲಿ ಕೆಳವರ್ಗದ ಜನರಿಂದ ದಾಸ್ಯ ವೃತ್ತಿ 
ಮಾಡಿಸಿಕೊಳ್ಳುತ್ತಿದ್ದರು. ಮತ್ತು ಉತ್ಸವದ ದಿನಗಳಲ್ಲಿ ಅಕ್ಕಿ, ಹೆಸರು. ಬೆಲ್ಲ ಕೊಡುತ್ತಿದ್ದರು. ಹಾಗೂ 
ಮಠದಲ್ಲಿ ಸ್ವಚ್ಛತೆ ಕಾರ್ಯವನ್ನು ಮಾಡಿಸಿಕೊಳ್ಳುತ್ತಿದ್ದರು. ಕೆಳದಿ ಸಂಸ್ಥಾನದಲ್ಲಿ ಅಕ್ಕಸಾಲಿಗರು 
ಗಾಣಿಗರು, ಕೌರಿಕರು, ಅಗಸರು. ಕುರುಬರು, ವಾಲೆಕಾರರು ಚಾಂಡಾಲರು ಮುಂತಾದವರಿದ್ದರು. 
ಮತ್ತೊಂದು ದಾಖಲೆಯಲ್ಲಿ ಶೂದ್ರ ಜಾತಿಯ ಬೋಯಿಜನರ (ಪಲ್ಲಕ್ಕಿ ಹೊರುವವರು) 
ಉಲ್ಲೇಖವಿದೆ"'. ಹೀಗೆ ನಾಯಕ ಪಾಳೆಯಗಾರರ ಕಾಲದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, 
ತಮ್ಮದೇ ಆದ ವೃತ್ತಿಗಳನ್ನು ಮಾಡಿಸಿಕೊಂಡು ಹೋಗುತ್ತಿದ್ದರು. ಆದರೆ ಕೊನೆಯ ನಾಲ್ಕನೇ 
ವರ್ಗವಾದ ಶೂದರು., ಮೇಲಿನ ಮೂರು ವರ್ಗಗಳ ಸೇವೆಯನ್ನು ಮಾಡಬೇಕಾಗಿತ್ತು. ಈ 
ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿದ್ದಂತಹ ಜಾತಿ ವ್ಯವಸ್ಥೆ ಆಗೆ ಮುಂದುವರೆದುಕೊಂಡು ಬಂದಿದೆ. 
ಜಾತಿ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಮತ್ತು ಸುಧಾರಣೆಯನ್ನು ಕಾಣಲು 


ಸಾಧ್ಯವಾಗುವುದಿಲ್ಲ. 
5.2 ಕುಟುಂಬ ವ್ಯವಸ್ಥೆ: 
[a 


ಕುಟುಂಬವು ಸಮಾಜದ ಮೂಲಭೂತ ಸ್ಥಿಶಿಯದ್ದಾಗಿತ್ತು. ಅಂದು ಇದು ಚಿಕ್ಕ ಹಾಗೂ 
ವಿಶಾಲ ಸಮಾಜದ ಶಕ್ತಿಶಾಲಿ ಘಟಕವಾಗಿ ಬೆಳದು ನಿಂತಿತೆನ್ನಬಹುದು. ಕೆಲವು ಇತಿಹಾಸಕಾರರು 
ಅಂದಿನ ಕುಟುಂಬವನ್ನು ಮಾನವ ಸಮಾಜದ ಪ್ರಾಥಮಿಕ ಸಂಸ್ಥೆಯಾಗಿತ್ತೆಂಬ ಅಭಿಪ್ರಾಯವನ್ನು 
ವ್ಯಕ್ತಪಡಿಸುತ್ತಾರೆ ಮತ್ತೆ ಕೆಲವು ಇತಿಹಾಸಕಾರರು ಕುಟುಂಬವನ್ನು ಅಂದಿನ ಸಮಾಜದ ಕೇಂದ್ರ 
ಬಿಂದುವಾಗಿತ್ತೆಂದು ಹೇಳಿಕೆ ನೀಡಿದ್ದಾರೆ. ಕುಟುಂಬವು ವ್ಯಕ್ತಿಯ ಸಂಪರ್ಕ ಪಡೆಯುವ 
ಮೊದಲನೆಯ ಸಮೂಹ ಮತ್ತು ಅವನ ಭವಿಷ್ಯದ ಬದುಕಿಗೆ ತಳಪಾಯವನ್ನು ಹಾಕಿಕೊಡುವ 
ಸಂಸ್ಥೆಯಾಗಿತ್ತು. ಆದುದರಿಂದಲೇ ವಿಜಯನಗರದ ಕಾಲದ ಕನ್ನಡ ಪ್ರದೇಶಗಳ ನಾಯಕ 
ಮನೆತನಗಳ ಆಳಿಕೆಯ ಕಾಲದ ಸಂಸ್ಕೃತಿಯನ್ನು ಚರ್ಚಿಸುತ್ತಿರುವ ಈ ಸಮಯದಲ್ಲಿ ಯಾವುದೇ 
ಸಮಾಜದ ಸಾಮಾಜಿಕ ಜೀವನದ ಯಾವುದೇ ವಿಶ್ಲೇಷಣೆಯಲ್ಲಿ ಕುಟುಂಬವನ್ನು ಅಧ್ಯಯನದ 
ಮೊದಲ ಘಟಕವಾಗಿ ಪರಿಗಣಿಸಲಾಗಿದೆ. ಸಾಮಾನ್ಯವಾಗಿ ಕುಟುಂಬವು ನಿರಂತರವಾಗಿ 


ಬದಲಾಗುತ್ತಿರುವ ಒಂದು ರಿತಿಯ ಚಲನಾತ್ನಕ ಸಂಸ್ಥೆಯಾಗಿದೆ. 


151 


ಕುಟುಂಬವು ಪಿತೃಪ್ರಧಾನವಾಗಿತ್ತು ವಿಸ್ನಶ ಕುಟುಂಬ ಮತ್ತು ಕೂಡು ಕುಟುಂಬ 
ಮಾದರಿಗಳು ಪ್ರಚಲಿತವಾಗಿದ್ದವು ಎಂಬುವುದು ವ್ಯಕ್ತವಾಗುತ್ತದೆ. ಇದು ಗ್ರಾಮಾಂತರ ಪ್ರದೇಶಗಳಲ್ಲಿ 
ಹೆಚ್ಚಾಗಿತ್ತು. ಸಹಕಾರೀ ಕೃಷಿ ಮತ್ತು ಇತರ ಕೂಡು ಚಟುವಟಿಕೆಗಳನ್ನು ಮನೆಯ ಸದಸ್ಯರೇ ಸೇರಿ 
ನಿರ್ವಹಿಸುತ್ತಿರುವುದನ್ನು ಜಾನಪದ ಗೀತೆಗಳು ಚಿತ್ರಿಸಿವೆ.” ಗೃಹ್ಯ ಸೂತ್ರವು ಸಂಸ್ಕಾರಗಳನ್ನು 
ವಿವರಿಸುವಾಗ ವಿವಾಹವು ಎಲ್ಲಾ ಸಂಸ್ಥಾರಗಳಿಗೂ ಮೂಲವೆಂದು ಹೇಳುತ್ತದೆ. ಅದಕ್ಕೆ ಕಾರಣ 
ಎಲ್ಲ ಆಚಾರ ನಿಯಮಗಳು ಯಜ್ಞಯಾಗಗಳು ಗೃಹಸ್ಥನ ಸುತ್ತ ಹೆಣೆದುಕೊಂಡಿರುವುದು 
ಎನ್ನಬಹುದು. ವಿದೇಶಿ ಪ್ರವಾಸಿ ಅಲ್ಲೆರೂನಿ ಹಿಂದೂಗಳು ಬಾಲ್ಯದಲ್ಲಿಯೇ ಮದುವೆ ಮಾಡಿ 
ಕೊಳ್ಳುತ್ತಿದ್ದುದನ್ನು ಹೇಳಿದ್ದಾನೆ."? 


ಜಾತಿಯ ಜನರಲ್ಲಿ ತಮ್ಮ ಜಾತಿಯೊಳಗೆ ವಿವಾಹ ಬೆಳೆಸುವುದು ಸಾಮಾನ್ಯ ಪದ್ಧತಿಯಾಗಿತ್ತು 
ಹಾಗಾಗಿ ವಿವಾಹಗಳು ಸಾಮಾನ್ಯವಾಗಿ ಸ್ಪಗೋತ್ರದಲ್ಲಿ ನಡೆಯುತ್ತಿದ್ದವು. ತನಗಿಂತ ಕೆಳಜಾತಿಯ 
ಜನರೋಂದಿಗೆ ವಿವಾಹ ಮಾಡಿಕೊಳ್ಳುವುದನ್ನು ವಿರೋಧಿಸಲಾಗುತ್ತಿತ್ತು. ಸಮಾಜವು 
ಅಂತರ್ಜಾತೀಯ ವಿವಾಹಗಳನ್ನು ಒಪ್ಪಿಕೊಳ್ಳಲು ಸಿದ್ದವಾಗಿರಲಿಲ್ಲ. ಚಿಕ್ಕದೇವರಾಜ ಒಡೆಯರು 
ಅರಸು ಕುಟುಂಬಗಳಲ್ಲಿ ವರ್ಣ ಸಂಕರವಾಗುವುದನ್ನು ತಪ್ಪಿಸಲು ಕೈಗೊಂಡ ಕ್ರಮಗಳಿಂದ ಇದು 
ವ್ಯಕ್ತವಾಗುತ್ತದೆ. ಅರಮನೆಗೆ ಸಂಬಂಧಿಸಿದ ಕೆಲವು ಅರಸು ಕುಟುಂಬಗಳು ಅವರಿಗೆ ನಿಗದಿಯಾದ 
ಕರ್ತವ್ಯಗಳನ್ನು ಸರಿಯಾಗಿ ಆಚರಿಸದೆ. ತಮಗಿಂತ ಕೆಳ ಸಮುದಾಯಗಳೊಂದಿಗೆ ವಿವಾಹ 
ಸಂಬಂಧವನ್ನು ಬೆಳೆಸುತ್ತಾರೆ. ಎಂಬ ವಿಷಯ ತಿಳಿದು ವರದಿಯನ್ನು ಪಡೆಯುತ್ತಾನೆ. ನಂತರ 
ಶುದ್ಧ ರಕ್ತವನ್ನು ಉಳಿಸಿಕೊಂಡವರು ಮತ್ತು ಸಂದೇಹಾಸ್ಪದವಾದ ಕುಟುಂಬಗಳು ಎಂಬ ಎರಡು 
ಗುಂಪುಗಳಾಗಿ ವಿಂಗಡಿಸಿ 31 ಕುಟುಂಬಗಳನ್ನೆ ಶುದ್ಧರಾಗಿರುವ ಗುಂಪೆಂದು ಅದರಲ್ಲೂ 13 
ಕುಟುಂಬಗಳು ಪರಿಶುದ್ಧ ಗುಂಪೆಂದು ತೀರ್ಮಾನಿಸಲಾಯಿತು. ವಿವಾಹವು ಅತ್ಯಂತ ಕಟ್ಟುನಿಟ್ಟಾಗಿ 
ಸ್ಪಗೋತ್ರದಲ್ಲಿ ನಡೆಯಬೇಕಿತ್ತು 13 ಕುಟುಂಬದ ಗಂಡಸರು ಉಳಿದ 18 ಕುಟುಂಬದ 
ಹೆಣ್ಣುಮಕ್ಕಳನ್ನು ಎರಡನೇ ಅಥವಾ ಮೂರನೇ ಪತ್ನಿಯಾಗಿ ಮದುವೆ ಮಾಡಿಕೊಳ್ಳಬಹುದಾಗಿತ್ತು. 
ಹೀಗೆ ಶುದ್ಧವಾಗಿದ್ದ 13 ಕುಟುಂಬಗಳಿಗೆ ಮಾತ್ರ ಅನುಲೊಮೆ ವಿವಾಹವನ್ನು ಮಾಡಿಕೊಳ್ಳಲು 
ಅನುಮತಿ ನೀಡಿ ಬಹುಪತ್ನಿತ್ತವನ್ನು ಪ್ರೋತ್ಸಾಹಿಸಿದರು. ಹೀಗೆ ಒಂದು ವಿಶೇಷ ರೀತಿಯ ರಾಜ 
ವಿವಾಹ ಶಾಸನವಾಗಿದೆ. ಇದನ್ನು ನಿರ್ವಹಣೆ ಮಾಡಲು ಹುಜೂರ್‌ ಎಂಬ ಅಧಿಕಾರಿಯನ್ನು 
ನೇಮಿಸಲಾಗಿದೆ. ಒಂದನೇ ಕೃಷ್ಣರಾಜ ಒಡೆಯರ್‌ ಸಹ ಅರಸು ಕುಟುಂಬಗಳಿಗೆ ಕೆಲವು 
ನಿಯಮಾವಳಿಗಳನ್ನು ರೂಪಿಸಿದ್ದರು. ಗಾಣಗನೂರು ತಿಮ್ಮರಾಜ ಕುಟುಂಬವು ಸೇಲಂನ 


152 


ಚೆನ್ನರಾಜನ ಕುಟುಂಬದೊಂದಿಗೆ ಇಟ್ಟುಕೊಳ್ಳಬೇಕಾದ ವೈವಾಹಿಕ ಸಂಬಂಧಗಳಿಗೆ ಕೆಲವು 


ನಿಯಮಗಳಿದ್ದವು." 


ಕನ್ನಡ ಪ್ರದೇಶದ ನಾಯಕ ಮನೆತನಗಳಲ್ಲಿ ಬಹುಪತ್ತಿತ್ವ ಅಸ್ಸಿತ್ವದಲ್ಲಿತ್ತು. ರಾಜ ಮತ್ತು 


ಮೇಲು ವರ್ಗದವರು ಹೆಚ್ಚು ಪತ್ನಿಯರನ್ನು ಹೊಂದುವುದು. ಪೌರುಷದ ಸಂಕೇತವಾಗಿರುತ್ತಿತ್ತು. 
ಮತ್ತು ಹೆಣ್ಣಿನ ವ್ಯಾಮೋಹವೂ ಕಾರಣವಾಗಿತ್ತು. ಹಾಗೂ ಮಾನಸಿಕ ವ್ಯಭಿಚಾರವನ್ನು ನಿಯಂತ್ರಿಸಲು 
ಅನೇಕ ಹೆಣ್ಣುಗಳೊಂದಿಗೆ ವಿವಾಹ ಮಾಡಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಹೆಂಡತಿ ಬಂಜೆಯಾದರೆ 
ರಾಜ್ಯದ ವಾರಸುದಾರರಿಗಾಗಿ ಬಹುಪತ್ಲಿತ್ತ ಮಾಡಿಕೊಳ್ಳುತ್ತಿದ್ದರು". ಬಹುಪತ್ತಿತ್ವವನ್ನು ಕುರಿತು 
ಅಬ್ದುಲ್‌ ರಜಾಕನು ದೇಶದಲ್ಲಿ ರೂಪವತಿಯಾದ ಹುಡುಗಿ ಇದ್ದಾಳೆಂದು ಗೊತ್ತಾದರೆ, ಆಕೆಯ 
ತಂದೆ ತಾಯಿಗಳ ಒಪಿಗೆ ಪಡೆದು ವೈಭವಯುತವಾಗಿ ಅಂತಃಪುರಕ್ಕೆ ಸೇರಿಕೊಳ್ಳುತ್ತಿದ್ದರು. 
ಅಂದಿನಿಂದ ಆಕೆಯನ್ನು ಯಾರು ನೋಡುವಂತಿರಲಿಲ್ಲ ಅಂತಃಪುರದಲ್ಲಿ ಅತ್ಯುತ್ತಮ ಗೌರವ 
ದೊರೆಯುತ್ತಿತ್ತು ಎಂದಿದ್ದಾರೆ.”  ನ್ಯೂನಿಜ್‌ ರವರ ಪ್ರಕಾರ ಹೆಚ್ಚು ಹೆಂಗಸರನ್ನು 
ಮದುವೆಯಾಗುವುದು ರಾಜನಿಗೆ ದೊಡ್ಡ ಪ್ರಶಿಷ್ಠೆಯಾಗಿತ್ತು. ಆದ್ದರಿಂದ ಹೆಚ್ಚು ಹೆಂಡತಿಯನ್ನು 


ಹೊಂದಿರುತ್ತಿದ್ದನು"”. 


ಅಲ್ಲೇರೋನಿ ರವರು ಕಂಡಂತೆ ಬ್ರಾಹ್ಮಣರು ನಾಲ್ಕು ಜನರನ್ನೂ ಕ್ಷತ್ರಿಯರು ಮೂರು 
ಜನರನ್ನು ವೈಶ್ಯರು ಇಬ್ಬರನ್ನು ಮತ್ತು ಶೂದರು ಒಬ್ಬಳನ್ನು ಮದುವೆ ಆಗಬಹುದಾಗಿತ್ತು. 
ರಾಜರಲ್ಲಿ ಬಹುಪತ್ನಿತ್ವ ಜಾರಿಯಲ್ಲಿತ್ತು. ಹರತಿ ಪಾಳೆಯಗಾರರ ವೀರ ತಿಮ್ಮಣ್ಣ ನಾಯಕನ 
ಪತ್ನಿಯರಾದ ಚನ್ನಮನಾಗತಿ, ನೀಲಮ್ಮನಾಗತಿ, ಓಬಳಮ್ಮನಾಗತಿ, ಚಿನ್ನಮನಾಗತಿ, 
ಮಲ್ಲಮ್ಮನಾಗತಿ, ದೊಡ್ಡಮಲ್ಲಮ್ಮನಾಗತಿ, ಯಲ್ಲಮ್ಮನಾಗತಿ, ಚಿಕ್ಕಚೆನ್ನಮನಾಗತಿ, ಮುದ್ದು 
ವೀರಮ್ಮನಾಗತಿ ಎಂಬ ಪತ್ನಿಯರನ್ನು ಹೊಂದಿರುವ ಬಗ್ಗೆ ಕ್ರಿಶ. 1670 ರ ನಿಡುಗಲ್ಲು ಶಾಶನ 
ಮಾಹಿತಿ ನೀಡುತ್ತದೆ". 


ಹರಪನಹಳ್ಳಿಯ ಪಾಳೆಯಗಾರ ದಾದಯ್ಯ ನಾಯಕನಿಗೆ ಹೊನ್ನಾಗತಿ (ಚಿತ್ರದುರ್ಗ) 
ಜಂಪನಾಗತಿ (ಜರಿಮಲೆ), ಭರ್ನನಾಗತಿ (ಗುಂಡಿಕೋಟಿ), ಹನುಮನಾಗತಿ (ತರೀಕೆರೆ ಮತ್ತು 
ಬಸಾಪುರದ ತುಂಗವ್ವ ಎಂಬ ಒಟ್ಟು ಐದು ಜನರಿದ್ದು ಪಾಳೆಯಗಾರರ ವಂಶಕ್ಕೆ 
ಸೇರಿದವರಾಗಿದ್ದಾರೆ. ಮೊದಲನೇ ಸೋಮಶೇಖರ ನಾಯಕನಿಗೆ ಸೋಮಮ್ಮಾಜಿ, ಬಸಮ್ಮಾಜಿ 
ಎಂಬ ಇಬ್ಬರು ಪತ್ನಿಯರಿದ್ದರು. ಎರಡನೇ ಸೋಮಶೇಖರ ನಾಯಕನಿಗೆ ಗುಡೇಕೋಟೆಯ 
ಬಸಮ್ಮಾಜಿ ಮತ್ತು ನೀಲಮ್ಮಾಜಿ ಹಾಗೂ ಜರಿಮಲೆಯ ಹೀರೇ ಬಸಮ್ಮಾಜಿ ಮತ್ತು ಸುಮಮ್ಮಾಜಿ 


153 


ಎಂಬ ನಾಲ್ಕು ಜನ ಮಡದಿಯರಿದ್ದರು"'. ಚಿತ್ರದುರ್ಗದ ಪಾಳೆಯಗಾರ ಇಮ್ಮಡಿ ಮದಕರಿ 
ನಾಯಕನಿಗೆ 30 ಜನ* ಮತ್ತು ಬಿಚ್ಚುಗತಿ ಭರಮಣ್ಣನಾಯಕನಿಗೆ 33 ಜನ ಪಶ್ನಿಯರಿದ್ದರು”. 
ಹಿರೇ ಮದಕರಿ ನಾಯಕನಿಗೆ ಆನೆಗೊಂದಿಯ ಗಂಡೋಬಳಮ್ಮನಾಗತಿ ಮತ್ತು ಕನಕಗಿರಿಯ 
ವೆಂಕಟಾಚಲನಾಗತಿಯನ್ನೂ ಕೊಟ್ಟು ಮದುವೆ ಮಾಡಲಾಯಿತು". ಕಂಠೀರವ ನರಸರಾಜ 
ಒಡೆಯರಿಗೆ ಹತ್ತು ಜನ ಪತ್ನಿಯರಿದ್ದರು.”' ಇಮ್ಮಡಿ ಚಿಕ್ಕ ಭೂಪಾಲನಿಗೆ ಚೆನ್ನಜಮ್ಮಾಜಿ, ಲಿಂಗಮ್ಮ 
ಮತ್ತು ಕಿರಿಯಮ್ಮ ಎಂಬ ಮೂರು ಜನ ಪತ್ನಿಯರಿದ್ದರು.”” ವೀರಹೊಟ್ಟಿಳನಾಯಕನಿಗೆ ಚಿಕ್ಕಮ್ಮ 
ನಲ್ಲವ್ರ ಬಸವ, ಯಲ್ಲವ್ವ ಮತ್ತು ತೊಪ್ಪವ್ವ್ಪ ಎಂಬ ಐದು ಜನ ಹೆಂಡತಿಯರಿದ್ದರು”. ಹೀಗೆ 
ರಾಜಮನೆತನಗಳನ್ನು ಬಹುಪತ್ಲಿತ್ತವನ್ನು ಗುರುತಿಸಲಾಗಿದೆ. ರಾಜಮನೆತನಗಳಲ್ಲಿ ಮದುವೆ 
ಮಾಡಿಕೊಟ್ಟಾಗ ಮದುಮಗಳು ತವರು ಮನೆಯಿಂದ ಬಳುವಳಿಯನ್ನು ಪಡೆಯುತ್ತಿದ್ದಳು. 
ಉದಾಹರಣೆಗೆ ಚಿತ್ರದುರ್ಗ ತಿಮ್ಮಣ್ಣ ನಾಯಕನು ತನ್ನ ಮಗಳಾದ ಹೊನ್ನನಾಗತಿಯನ್ನು 
ಹರಪ್ಪನಹಳ್ಳಿ ದಾದಯ್ಯನಾಯಕನಿಗೆ ಮದುವೆ ಮಾಡಿಕೊಟ್ಟಾಗ ತಮ್ಮ ಅಧೀನದಲ್ಲಿದ್ದ ಉಚ್ಚಂಗಿ 
ದುರ್ಗವನ್ನು ಅಳಿಯನಿಗೆ ಬಳುವಳಿಯಾಗಿ ಕೊಟ್ಟನು". ಹೀಗೆ ಬಳುವಳಿಯನ್ನು ಹಣದ 
ರೂಪದಲ್ಲೋ ಅಥವಾ ವಸ್ತುವಿನ ರೂಪದಲ್ಲೋ ಧಾನ್ಯದ ರೂಪದಲ್ಲೋ ಕೊಡುತ್ತಿದ್ದರು. ಇದು 
ಮುಂದೆ ವರದಕ್ಷಿಣೆ ರೂಪವನ್ನು ಪಡೆಯಿತು. ಅರಸರು ಬ್ರಾಹ್ನಣರು ಈ ವೈಸ್ಯರಲ್ಲಿ ಬಾಲ್ಯವಿವಾಹಕ್ಕೆ 
ಹೆಚ್ಚಿನ ಒಲವಿತ್ತು. ಗಂಡಸರಿಗೆ ಹದಿನೈದರಿಂದ ಇಪ್ಪತ್ತು ಹೆಣ್ಣಿನ ವಯಸ್ಸು ಹನ್ನೆರಡರಿಂದ ಹದಿನಾರು 
ಇರಬೇಕಾಗಿತ್ತು. ಸಾಮಾನ್ಯ ಜನರಲ್ಲಿ ಏಕಪತ್ಚಿತ್ವ ವಿವಾಹ ಪದ್ಧತಿ ಜಾರಿಯಲ್ಲಿತ್ತು. 


5.3 ಮಹಿಳೆಯರ ಸ್ಥಾನಮಾನಗಳು: 


ಮಹಿಳೆಯರನ್ನು ಕುರಿತು ಬಾಲ್ಕೇ ರಕ್ಷತೇ ಪಿತಃ ಯೌವನೇ ರಕ್ಷತಿ ಪತಿ: ವೃದ್ದಾಪ್ಯ ರಕ್ಷತೇ 
0 00) ಲ"ದಬಿರ "ಊ 
ಸುತಾ: ನ ಸ್ತೀ ಸ್ಥಾತಂತ್ರಯ ಮರ್ಹತಿ ಎಂಬ ಮನುಸ್ಮತಿಯ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ 
ಸ್ಪಾತಂತ್ರ್ಯವಿಲ್ಲದಿದ್ದರೂ ತನಗಿರುವ ಅಲ್ಪ ಸ್ಹಾತಂತ್ಯದಲ್ಲೇ ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜದ ಎಲ್ಲಾ 
ಕ್ಷೇತ್ರಗಳಿಗೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದ್ದಾಳೆ. ಕೇವಲ ರಾಜಮನೆತನದ ಅಥವಾ 
ಮೇಲ್ಪರ್ಗದ ಸ್ತ್ರೀಯರು ಮಾತ್ರವಲ್ಲದೆ ಸಾಮಾನ್ಯ ಮಹಿಳೆಯರು ಸಮಾಜದ ಒಳತಿಗಾಗಿ ಶ್ರಮಿಸಿ 
ದಾನ ದತ್ತಿ ಮಾಡಿದ್ದಾರೆ. ರಾಜ್ಯವಾಳಿದ್ದಾರೆ ಶತ್ರುಗಳೊಂದಿಗೆ ಹೋರಾಡಿ 


ವೀರಮರಣವನ್ನಪ್ಪಿದ್ದಾರೆ". ಹೀಗೆ ಅನೇಕ ಸಂಗತಿಗಳ ಶಾಸನಗಳಿಂದ ತಿಳಿದುಬರುತ್ತದೆ. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳಲ್ಲಿ ಮಹಿಳೆಯರ ಸ್ಥಾನವು, ಮೇಲ್ಪರ್ಗದ 
ಸ್ತೀಯರಿಗಿಂತ ಕೆಳವರ್ಗದ ಸಾಮಾನ್ಯ ಮಹಿಳೆಯರ ಸ್ಥಾನಮಾನ ನಾಯಕ ಪಾಳೆಯಗಾರರ 


154 


ಕಾಲದಲ್ಲಿ ಅಷ್ಟೇನು ಸುಸ್ಥಿತಿಯಲ್ಲಿ ಇರಲಿಲ್ಲ. ಮೇಲ್ಪರ್ಗದ ಸ್ತೀಯರ ಸ್ಥಾನಮಾನ ಸುಧಾರಣಾ 
ಮಟ್ಟದಲ್ಲಿತ್ತು ರಾಜಮನೆತನದ ಕೆಲವು ರಾಣಿಯರು ರಾಜ್ಯಾಡಳಿತದಲ್ಲಿ ಭಾಗವಹಿಸಿದ್ದರು. 
ಉದಾಹರಣೆಗೆ ಕೆಳದಿಯ ಚೆನ್ನಮ್ಮಾಜಿ ಮೊಗಲ್‌ ಸೇನೆಯನ್ನು ಸೋಲಿಸಿದ ವೀರ 
ಮಹಿಳೆಯಾಗಿದ್ದಾರೆ.5 


ಹರಪ್ತನಹಳ್ಳಿಯ ಪಾಳೆಯಗಾರ ಎರಡನೆಯ ಬಸವಂತನಾಯಕನ ಹೆಂಡತಿ 
ಹರಿಯಮ್ಮಾಜಿ ಬಸವಂತನಾಯಕ ಮರಣ ಹೊಂದಿದಾಗ ಐದು ವರ್ಷ ಅತ್ಯಂತ ದಕ್ಷತೆಯಿಂದ 
ರಾಜ್ಯಾವಾಳಿದಳು. ಈಕೆ ತನ್ನ ಹೆಸರನ್ನು ಬಾಗಳಿ ಹರಿಯಮ್ಮಾಜಿ ಎಂದು ಕರೆದುಕೊಂಡಿದ್ದಾಳೆ. 
ಇವಳ ದಾನ ಶಾಸನಗಳಲ್ಲಿ ಶ್ರೀ ರಂಗರಾಯ ದೇವಮಹಾರಾಯ ಇವರ ಮಾನ್ನೆಯರಾದ ಬಗಳಿ 
ಹರಿಯಮ್ಮಾಜಿ ಎಂದು ಬರೆಯಲಾಗಿದೆ. ವಿಜಯನಗರದ ಅರಸರು ಇವರನ್ನು ರಾಣಿ ಎಂದು 
ಮಾನ್ಯ ಮಾಡಿದ್ದರು. ತನ್ನ ಆಡಳಿತದಲ್ಲಿ ರಾಜ್ಯವನ್ನು ಹಿಡಿತದಲ್ಲಿಟ್ಟುಕೊಂಡು, ಸೈನ್ಯದಲ್ಲಿ ಶಿಸ್ನನ್ನು 
ಹೆಚ್ಚಿಸಿ ನೆರೆಹೊರೆಯ ಅರಸರೊಂದಿಗೆ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದಳು". 
ಮೊದಲನೆ ಸೋಮಶೇಖರನ ಹೆಂಡತಿ ಸೋಮಮ್ಮಾಜಿಗೆ ಜಂಬಣ್ಣ ಮಗ ಜನಿಸಿದನು. ನಂತರ 
ಕೆಲವು ದಿನಗಳಲ್ಲಿ ಮೊದಲನೆ ಸೋಮಶೇಖರನು ಕ್ರಿಶ. 1766 ರಲ್ಲಿ ಮರಣ ಹೊಂದಿದಾಗ 
ರಾಜ್ಯವನ್ನು ಸೋಮಮ್ಮಾಜಿ ಆಡಳಿತ ನಡೆಸಬೇಕಾಯಿತು. ನಂತರ ತನ್ನ ದಳವಾಯಿ ಕುಂಚೂರು 
ಬಸವನಾಯಕನು ದಂಗೆಯೆದ್ದನು. ಆಗ ಖಡ್ಗಯುದ್ದದಲ್ಲಿ ಪ್ರವೀಣಳಾಗಿದ್ದ ಕಾರಣ 
ವೀರಾವೇಶದಿಂದ ಹೋರಾಡಿ ಬಸವನಾಯಕನನ್ನು ಸಂಹರಿಸಿದಳು. ಹೀಗೆ ರಾಜ್ಯದಲ್ಲಿ ದಂಗೆ 
ಎದ್ದಾಗ ಅದನ್ನು ನಿಯಂತ್ರಿಸುವಲ್ಲಿ ಸೋಮಮ್ಮಾಜಿ ಯಶಸ್ವಿಯಾದಳು.* ಚಿತ್ರದುರ್ಗದ 
ಪಾಳೆಯಗಾರ ಕಡೆ ಮದಕರಿ ನಾಯಕ ಅಧಿಕಾರಕ್ಕೆ ಬಂದಾಗ ಬಾಲಕನಾಗಿದ್ದರಿಂದ ಅವನ 
ಪರವಾಗಿ ಓಬವ್ಪನಾಗತಿ ಎರಡು ವರ್ಷಗಳ ಕಾಲ ಅಧಿಕಾರ ನಡೆಸಿದರು. ಈ ಸಮಾಜದಲ್ಲಿ 
ರಾಯದುರ್ಗದ ಪಾಳಯಗಾರರು ಹರಪ್ಪನಹಳ್ಳಿ ಪಾಳೆಯಗಾರರ ಸಹಾಯದಿಂದ ಯುದ್ಧಕ್ಕೆ 
ಬಂದಾಗ ತಾನೇ ಮುಂದಾಳತ್ವ ವಹಿಸಿಕೊಂಡು ಹೋರಾಡಿ ರಾಯದುರ್ಗದವರ ಸೇನೆಯನ್ನು 
ಸೋಲಿಸುತ್ತಾಳೆ”.  ಗುಮ್ಮನಾಯಕನಹಳ್ಳಿ ಪಾಳೆಯಗಾರರ ಕೊನೆಯ ಅರಸ ಎರಡನೇ 
ನರಸಿಂಹನಾಯಕ ಅಸಮರ್ಥ ರಾಜನಾಗಿದ್ದನು. ಆದ್ದರಿಂದಾಗಿ ಆಡಳಿತದ ನಿರ್ವಹಣೆಗೆ ಸಾನಿ 
ನರಸಿಂಹಯ್ಯನೆಂಬ ದಳವಾಯಿಯನ್ನು ನೇಮಕ ಮಾಡಲಾಯಿತು. ಇವನು ಸ್ಪತಂತ್ರನಾಗಲು 
ಪ್ರಯತ್ನಿಸಿದಾಗ ನರಸಿಂಹನಾಯಕನ ರಾಣಿ ರಾಮಕ್ಕ ತನ್ನ ಸಾಮಂತರೊಂದಿಗೆ ಕ್ರಿ.ಶ. 1750ರಲ್ಲಿ 
ಹೋರಾಡಿ ದಳವಾಯಿ ಸಾನಿ ನರಸಿಂಹಯ್ಯನನ್ನು ಸೋಲಿಸಿದರು.?. ಮಿಡಿಗೇಶಿಯ 


155 


ಈಶಾನ್ಯಕ್ಕಿರುವ ಒಂದು ಸಣ್ಣ ಪಾಳೆಯಪಟ್ಟದ ಬೇಡತ್ತೂರಿನಲ್ಲಿ ಬಮೇರಾನಯಕನೆಂಬ 
ಪಾಳೆಯಗಾರನು ವಿಲಾಸಿ ಜೀವನದಲ್ಲಿ ಮೈಮರೆತ್ತಿದ್ದಾಗ ಅವನ ಕಿರಿಯ ಹೆಂಡತಿಯಾದ ಕಾಮಾಕ್ಷಿ 
ಬಹಳ ಚತುರತೆಯಿಂದ ರಾಜ್ಯಭಾರ ಮಾಡುತ್ತಿದ್ದಳು". ಬಳ್ಳಾರಿಯ ದ್ಯಾವಪುನಾಯಕನ ಮೂರು 
ಜನ ಮಕ್ಕಳಿಗೂ ಸಂತಾನವಿರದ ಕಾರಣ ಆತನ ಕಿರಿಯ ರಾಣಿಯಾದ ನೀಲಮ್ಮಳು ಹಂಡೆ 
ಬಾಲದ ಹನುಮಪ್ಪನಾಯಕನ ಹಿರಿಯ ಮಗನಾದ ಅಂಕುಶನಾಯಕನ ವಂಶಸ್ಥರಾದ ರಾಮಪ್ಪ 
ಮತ್ತು ಹನುಮಪ್ಪರನ್ನು ಬಳ್ಳಾರಿಗೆ ತಂದು ಕಿರಿಯವನಾದ ರಾಮಪ್ಪನಿಗೆ ಪಟ್ಟಕಟ್ಟುವಳು ನಂತರ 
ಅವನು ಬಾಲಕನಾದ್ದರಿಂದ ಅವನ್ನು ಮುಂದಿಟ್ಟುಕೊಂಡು ಐದು ವರ್ಷಗಳವರೆಗೆ ದಕ್ಷತೆಯಿಂದ 
ರಾಜ್ಯವನ್ನು ಆಳಿದಳು. ಹೀಗೆ ಅರಸು ಮನೆತನದ ಸ್ತ್ರೀಯರು ರಾಜ್ಯದ ಆಡಳಿತದಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡು ಅನೇಕ ರೀತಿಯಾದ ಸಮಾಜಮುಖಿ ಕಾರ್ಯಗಳಾದ ಕೆರೆ, ಬಾವಿ, ಹೊಂಡ, 
ದೇವಸ್ಥಾನ, ಮಠಗಳಿಗೆ ದಾನ-ದತ್ತಿಗಳನ್ನು ಅಗಗ್ರಹಾರಗಳ ಸ್ಥಾಪನೆ ಮುಂತಾದ ಕಾರ್ಯಗಳಲ್ಲಿ 
ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. ಜೊತೆಗೆ ರಾಜ್ಯಗಳನ್ನು ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಪ್ರಾಣವನ್ನೇ 
ತ್ಯಾಗ ಮಾಡಿದ್ದಾರೆ. ಚಿತ್ರದುರ್ಗದ ಪಾಳೆಯಗಾರ ರಾಜ ವೀರ ಮದಕರಿನಾಯಕನ ಕಾಲದಲ್ಲಿ 
ಹೈದರಾಲಿಯ ಸೈನಿಕರು ಚಿಕ್ಕ ಕಿಂಡಿಯ ಮೂಲಕ ದುರ್ಗದ ಕೋಟೆಗೆ ಲಗ್ಗೆ ಹಾಕಿದಾಗ 
ಕಾವಲಗಾರನ ಹೆಂಡತಿ ಓಬವ್ವ ಎಂಬ ಮಹಿಳೆ ಹೈದರನ ಸೈನಿಕರ ವಿರುದ್ಧ ವೀರಾವೇಶದಿಂದ 
ಹೋರಾಡಿ ದಾಳಿಯಿಂದ ಕೋಟೆಯನ್ನು ರಕ್ಷಿಸಿ ಪ್ರಾಣ ತ್ಯಾಗಮಾಡಿದಳು. ಇಂದಿಗೂ ಆ 
ಕಿಂಡಿಯನ್ನು ಒನಕೆ ಓಬವ್ಪನ ಕಿಂಡಿ ಎಂಬುದಾಗಿ ಪ್ರಸಿದ್ಧವಾಗಿದೆ". ಮತ್ತೊಂದು ಘಟನೆ 
ಹರಪ್ಪನಹಳ್ಳಿ ಪಾಳಯಗಾರರ ದಳವಾಯಿ ಸಂಜೀವನಾಯಕನು ಬೇಟೆಗಾಗಿ ಹೊರಗೆ ಹೋಗಿದ್ದನು. 
ಆಗ ಚಿತ್ರದುರ್ಗದ ಸೈನಿಕರು ಬಂದು ಕಲ್ಲಾಗಿನ ದುರುಗವ್ಪನ ಗುಡಿಯ ತಗ್ಗುಪದೇಶದಲ್ಲಿ ಅಡಗಿದ್ದು 
ಸಂಜೆ ಹೊತ್ತಿಗೆ ಕೂಲಹಳ್ಳಿ ಬಯಲಿಗೆ ಬಂದು ದಂಗೆ ಎಬ್ಬಿಸಿದರು. ಆಗ ಸಂಜೀವನಾಯಕನ 
ಮಡದಿ ವೀರಗಚ್ಛೆ ಹಾಕಿ ಶತ್ರು ಸೈನ್ಯವನ್ನು ಎದುರಿಸದಳು. ಅವಳ ಜೊತೆಯಲ್ಲಿ ಕೆಲ ಮಹಿಳಾ 
ವೀರ ಮಾತೆಯರು ಇದ್ದರು. ರಾತ್ರಿ ಸುಮಾರು ಹತ್ತು ಗಂಟಿಯ ಹೊತ್ತಿಗೆ ಖಡ್ಗ ಯುದ್ಧದಲ್ಲಿ 
ಹೋರಾಡಿ ವೀರಮರಣವನ್ನಪ್ಪಿದಳು"'. ಅಂದಿನ ಸಾಮಾಜಿಕ ವಾತಾವರಣ ಹೇಗಾಗಿತ್ತೆಂದರೆ ಸ್ತೀ 
ಶಿಕ್ಷಣ ಆಕೆಯ ಸ್ಥಾನಮಾನ ಸುಧಾರಣೆ ವಿಷಯದಲ್ಲಿ ಬದಲಾವಣೆ ಸ್ಥಾಗತಾರ್ಹವಾಗಿತ್ತು. 
ಚಿಕ್ಕದೇವರಾಜ ಒಡೆಯರ ಊಳಿಗದವಳಾಗಿದ್ದ ಸಂಚಿಯ ಹೊನ್ನಮ್ಮ "ಹದಿಬದೆಯ ಧರ್ಮ” 
ಎ೦ಬ ಗ್ರಂಥ ರಚಿಸಿದಳು. ಅಂದಿನ ಕಾಲದಲ್ಲಿ ಉತ್ತಮ ಜಾತಿಗೆ ಸೇರಿದ ವ್ಯಕ್ತಿ ಮಡಿಮೈಲಿಗೆಗಳನ್ನು 
ಕಟ್ಟುನಿಟ್ಟಾಗಿ ಆಚರಿಸುತ್ತಿದ್ದರು. ಒಬ್ಬ ಕೆಳಜಾತಿಯ ವ್ಯಕ್ತಿಯಲ್ಲಿ ಅದರಲ್ಲೂ ಒಬ್ಬ ಮಹಿಳೆಯಲ್ಲಿ 
ಪ್ರತಿಭೆಯನ್ನು ಗುರುತಿಸಿ ಅವಳ ಹೆಸರನ್ನು ಅಮರವಾಗಿಸಿದ್ದು, ಗಮನಾರ್ಹವಾದ ಸಂಗತಿಯಾಗಿದೆ. 


156 


ಮತ್ತೊಬ್ಬ ಕವಯಿತ್ರಿ ಶ್ರೀರಂಗಮ್ಮ ಎಂಬ ಬ್ರಾಹ್ಮಣ ಮಹಿಳ "ಪದ್ಮಿನಿ ಕಲ್ಯಾಣ” ಎಂಬ ಕೃತಿಯನ್ನು 
ರಚಿಸಿದಳು. ಹೀಗೆ ಆ ಸ್ಥಾನದ ಕೆಲವು ಸ್ತ್ರೀಯರು ಸುಪಿಕ್ಷಿತೆಯರೂ, ಜ್ಯೋತಿಷ, ನಾಟಕ, ನೃತ್ಯ, 
ಕಾವ್ಯ, ಗಾಯನಗಳಲ್ಲಿ ಭಾಗವಹಿಸುತ್ತಿದ್ದರು. ಈ ರೀತಿಯಾಗಿ ಕೆಲವು ಆಸ್ಥಾನದ ಮಹಿಳೆಯರು 


ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. 


ಸಾಮಾನ್ಯ ಮಹಿಳೆಯರ ಸ್ಥಿತಿ ಚಿಂತಾಜನಕವಾಗಿತ್ತು. ಸರಿಯಾದ ರೀತಿಯಲ್ಲಿ ಆಹಾರ, 
ಉಡಲು ಬಟ್ಟೆ ಇಲ್ಲದೆ ಜೀವನ ಕಷ್ಟಕರವಾಗಿತ್ತು. ಜೀವನಕ್ಕೆ ಆಧಾರವಾಗಿ ಕೃಷಿಯನ್ನೇ 
ಅವಲಂಬಿಸಿದ್ದರು. ಹೆಚ್ಚಿನ ಮಹಿಳೆಯರು ಆನಾರೋಗ್ಯದಿಂದ ಬಳಲುತ್ತಿದ್ದರು. ಗಂಡಸರು ಸೊಂಟಕ್ಕೆ 
ಮಾತ್ರ ಒಂದು ಚಿಕ್ಕ ಬಟ್ಟೆಯಿಂದ ಮುಚ್ಚಿಕೊಳ್ಳುತ್ತಿದ್ದರು. ಎಂದು ಬಾರ್ಬೊಸ ಹೇಳಿದ್ದಾರೆ. ಮಕ್ಕಳು 
ಪ್ರಾಥಮಿಕ ಹಂತದಲ್ಲಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪುತ್ತಿದ್ದರು. ಕೆಳದಿಯ ನಾಯಕರ 
ಕಾಲದ ಶೃಂಗೇರಿ ಸಂಸ್ಥಾನದಲ್ಲಿ ಮಹಿಳೆಯರ ಸ್ಥಾನಮಾನವು ಅದರಲ್ಲೂ ಕೆಳಜಾತಿಯ ಮಹಿಳೆಯ 
ಸ್ಥಾನಮಾನ ತುಂಬಾ ಶೋಚನೀಯವಾಗಿತ್ತು. 


ಕೆಳವರ್ಗದ ಮಹಿಳೆಯರು ಮಠದಲ್ಲಿ ದಾಸ್ಯವೃತ್ತಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಶೂದ್ರ 
ಕಂದಾಚಾರಿಕೆ ಎಂಬ ಶಿರ್ಷಿಕೆಯ ಕೆಳಗೆ ವಾಲಗದವರಿಗೆ ತಾಳದ ಜಾಕರಿಗೆ ಚಾಮರದ ಜನಕೆ 
ವಿನಿಯೋಗದವರೆಗೆ ಮತ್ತು ದೇವರ ಜೊತೆ ಬಾಗಿಲು ಚಾಕರಿ ಮಾಡುವವರಿಗೆ ಹಾಗೂ ಮಠದ 
ಚಾಕರಿ ಮಾಡುವ ಹೇಬ್ದು ಮಕ್ಕಳಿಗೆ ಸಂಬಳ ಸಂದಾಯವಾಗುತ್ತಿತ್ತು. ಇಂತಹ ಜೀತಪದ್ಧತಿ ಕೆಳದಿಯ 
ಶೃಂಗೇರಿಗೆ ಮಾತ್ರ ಸೀಮಿತವಾಗಿರದೆ ಎಲ್ಲಾ ನಾಯಕ, ಮನೆತನಗಳಲ್ಲಿಯೂ ಜೀವಂತವಾಗಿತ್ತು. 
ಎಲ್ಲಾ ಜಾತಿ ವರ್ಗಗಳಲ್ಲಿಯ ನಿರ್ಗತಿಕ ಬಡ ಹೆಂಗಸರು ಶ್ರೀಮಠಕ್ಕೆ ಬಂದು ತಮಗೊದಗಿದ 
ಆಪತ್ತನ್ನು ಹೇಳಿಕೊಂಡಾಗ ಅಂಥ ಹೇಬ್ಬುಗಳ ವಿಚಾರಣೆ ಚಾವಡಿಯಲ್ಲಾಗುತ್ತಿತ್ತು ಅನಾಥ 
ಹೆಣ್ಣುಗಳನ್ನು ಮಠದಲ್ಲಿ ದಾಸ್ಯ ವೃತ್ತಿಯ ಕೆಲಸಕ್ಕೆಂದು ನೇಮಕ ಮಾಡಿಕೊಳ್ಳಲಾಗುತ್ತಿತ್ತು. ಕೆಲವು 
ಸಂದರ್ಭಗಳಲ್ಲಿ ಸಮಾಜದಿಂದ ತಿರಸ್ಕರಿಸಲ್ಲಟ್ಟ ಹೆಣ್ಣುಗಳನ್ನು ಮಠದ ಚಾವಡಿಯಿಂದ ಖರೀದಿಸಿ 
ತಮ್ಮ ಮನೆಯ ಕೆಲಸಕ್ಕೆ ಇಟ್ಟುಕೊಳ್ಳುತ್ತಿದ್ದರು."' ಶೃಂಗೇರಿ ಮಠದಲ್ಲಿ ವಾಸಮಾಡುತ್ತಿದ್ದ ಗೋದಿ 
ಎಂಬ ವಿಧವೆಯನ್ನು ಅವಳ ತಮ್ಮ ಚಿಂತಾಮಣಿ ಭಟ್ಟ ಎಂಬುವವನು ಮಠಕ್ಕೆ ಹನ್ನೆರಡು 
ವರಹಗಳನ್ನು ನೀಡಿ ಅವಳನ್ನು ಮಠದಿಂದ ಬಿಡಿಸಿಕೊಂಡು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. 
ಚಿಂತಾಮಣಿ ಭಟ್ಟನು ತನ್ನ ತಂಗಿಯು ಮನೆಯಿಂದ ಮನೆಗೆ ಅನ್ಯರ ಮನೆಗೆ ಹೋಗುವುದನ್ನು 
ತಡೆಯಲು ಮರ್ಯಾದೆಯಿಂದ ಮನೆಯಲ್ಲೇ ಇರಲಿ ಎಂದು ಬಿಡಿಸಿಕೊಂಡು ಬಂದನು. ಇದರಿಂದ 
ವಿಧವೆಯರ ಜೀವನ ಎಷ್ಟು ಕಷ್ಟಕರವಾಗಿತ್ತು. ಅಂದಿನ ಸಮಾಜದಲ್ಲಿ ಎಂದು ತಿಳಿಯಬಹುದು. 


157 


ಶ್ರೀಮಠದಲ್ಲಿ ತಪ್ಪಿನೆಡೆದವರಿಗೆ ಶಿಕ್ಷಿಸುತ್ತಿದ್ದರು. ಉದಾಹರಣೆಗೆ ಸಕ್ಕರೆ ಪಟ್ಟಣದ ಶಿವಭಕ್ತರ ಕುಲದ 
ಚೆನ್ನಿ ಎಂಬುವಳು ತನ್ನ ಗಂಡ ಸತ್ತ ಮೇಲೆ ಆಯನಪಳ್ಳಿ ಸಿದ್ದಪ್ಪನ ಮನೆಯ ಚಾವಡಿಯಲ್ಲಿದ್ದಾಗ 
ಹಿರೇಮಗಳೂರು ಹೊನ್ನ ಎಂಬುವವನು ಆಗಾಗ್ಗೆ ಅಲ್ಲಿಗೆ ಬಂದು ಅವಳೊಂದಿಗೆ ತಪ್ಪಿನಡೆದಾಗ 
ಅವನನ್ನು ತಳವಾರ ಹಿಡಿದು ಮಠಕ್ಕೆ ಒಪ್ಪಿಸುತ್ತಾನೆ. ಆಗ ಆರು ವರುಷದಿಂದ ಅವಳ ಜೊತೆ 
ಸಂಬಂಧ ಇದೆ ಎಂದು ಒಪ್ಪಿಕೊಂಡು ಚಾವಡಿಯ ತೀರ್ಪಿನಂತೆ ಎರಡು ಗದ್ಯಾಣ ಮತ್ತು ನಾಲ್ಕು 
ಹಣಗಳನ್ನು ಸಲ್ಲಿಸುತ್ತಾನೆ.” ಆದರೆ ಇದರಿಂದ ಅನ್ಯಾಯಕ್ಕೆ ಒಳಗಾದ ಮಹಿಳಗೆ ಯಾವ ರೀತಿ 
ನ್ಯಾಯ ದೊರೆಯಿತೋ ಗೊತ್ತಾಗುವುದಿಲ್ಲ. ಶೃಂಗೇರಿ ಮಠದ ಪಾರುಪತ್ಯೇಗಾರ ವೆಂಕಟಾಚಲ 
ಶಾಸ್ತ್ರಗಳು ಕೊಪ್ಪದ ಸೀಮೆಯ ಸೀಸಲೇ ಮಂಜನ ಹೆಂಡತಿ ಫಣಿ ಎಂಬ ವಿಧವೆಯನ್ನು ಅಹೋಬ 
ಸೋಮಯಾಜಿಗಳಿಗೆ ಮೂರು ವರಹಗಳಿಗೆ ಮಾರಿದನೆಂದು ತಿಳಿಯುತ್ತದೆ: ಮೇಲಿನ 
ಪ್ರಕರಣಗಳಿಂದ ಕೆಳದಿ ಕಾಲದ ಸ್ತೀಯರ ಸ್ಥಾನಮಾನ ಹೀನಾಯವಾಗಿದ್ದು ಮಹಿಳೆಯನ್ನು 
ಮಾರಾಟದ ವಸ್ತುಗಳಂತೆ ಉಪಯೋಗಿಸುತ್ತಿದ್ದರು ಅದರಲ್ಲೂ ವಿಧವೆಯರ ಸ್ಥಿತಿ ಬಹಳ 
ಚಿಂತಾಜನಕವಾಗಿತ್ತು ಶ್ರೀಮಠಕ್ಕೆ ಆದಾಯ ಬರುವುದನ್ನು ಮಾತ್ರ ಅವರು ಹೆಚ್ಚು ಪರಿಗಣನೆಗೆ 
ತೆಗೆದುಕೊಳ್ಳುತ್ತಿದ್ದರು. 


ಮಧ್ಯಕಾಲೀನ ಸಮಾಜದಲ್ಲಿ ವಿಧವೆಯರನ್ನು ಮತ್ತು ಬಂಜೆಯರನ್ನು ತುಂಬಾ ಕೀಳಾಗಿ 
ನೋಡಿಕೊಳ್ಳುತ್ತಿದ್ದರು. ವಿಧವೆಯರು ಪ್ರಾಣಿಗಳಿಗಿಂತ ಹೀನಾಯವಾಗಿ ಬದುಕು ಸಾಗಿಸಬೇಕಾಗಿತ್ತು. 
ಇವರು ಸಮಾಜದ ಯಾವುದೇ ಶುಭ ಕಾರ್ಯಗಳಲ್ಲಿ, ಮುಂಜಾನೆ ಇವರ ಮುಖ ನೋಡಿದರೆ 
ಅಪಶಕುನ ಎಂಬ ಇತ್ಯಾದಿ ಕಟ್ಟುಪಾಡುಗಳಲ್ಲಿ ಜೀವಂತ ಶವದಂತೆ ಬದುಕುತ್ತಿದ್ದರು. ಅದೇ ರೀತಿ 
ಬಂಜೆಯರ ಬದುಕು ಬರಗಾಲದ ಭೀಕರತೆಯನ್ನು ತೋರಿಸುತ್ತಿತ್ತೆನ್ನಬಹುದು. 


5.4 ಮೌಡ್ಯಾಚರಣೆಗಳು: 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಸಮಾಜದಲ್ಲಿ ಹಲವಾರು ರೀತಿಯಾದ 
ಮೌಡ್ಕಚರಣೆಗಳು ರೂಢಿಯಲ್ಲಿದ್ದವು ಉದಾಹರಣೆಗೆ ಆತ್ಮಬಲಿದಾನ, ಸತಿಪದ್ಧತಿ, ದೇವದಾಸಿ 
ಪದ್ಧತಿ. ವೇಶ್ಯವಾಟಿಕೆ ಇತ್ಯಾದಿ ಸಾಮಾಜಿಕ ಜಾಡ್ಯಗಳು ಅಂದಿನ ಸಮಾಜದಲ್ಲಿ ಜಾರಿಯಲ್ಲಿದ್ದವು. 
ಅವುಗಳು ಈ ಕೆಳಕಂಡಂತಿವೆ. 


158 


1. ಆತ್ಮಬಲಿದಾನ: 


ಆತ್ಮಬಲಿದಾನವು ನಾಯಕ ಪಾಳೆಯಗಾರರಿಗಿಂತ ಮುಂಚಿನಿಂದಲೂ ಜಾರಿಯಲ್ಲಿತ್ತು ಕೆಲ 
ನಿಷ್ಠಾವಂತ ಸೇವಕರು ತಮ್ಮ ಒಡೆಯನಿಗಾಗಿ ಧೈರ್ಯದಿಂದ, ನಿಷ್ಠೆಯಿಂದ ತಮ್ಮನ್ನು ತಾವು 
ಬಲಿಕೊಡುತ್ತಿದ್ದರು. ಇದನ್ನೇ "ಆತ್ಮಬಲಿದಾನ' ಎಂದು ಕರೆಯುತ್ತಿದ್ದರು. ಆತ್ಮಬಲಿದಾನದ ಬಗ್ಗೆ 
ಶಾಸನಗಳಿಗಿಂತ ಸಾಹಿತ್ಯ ಕೃತಿಗಳಲ್ಲಿ ಹೆಚ್ಚಿನ ಮಾಹಿತಿ ಲಭಿಸುತ್ತದೆ. ಕೆರೆಗೆ ಹಾರ ಎಂಬುದು ಇದಕ್ಕೆ 
ಉತ್ತಮ ನಿದರ್ಶನವಾಗಿದೆ. ಆತ್ಮಬಲಿದಾನಕ್ಕೆ ಸಂಬಂದಿಸಿದಂತೆ ಯಲಹಂಕ ನಾಡ ಪ್ರಭುಗಳ 
ಕಾಲದಲ್ಲಿ ಒಂದು ಪ್ರಮುಖ ಘಟನೆ ಸಂಭವಿಸುತ್ತದೆ. ಕೆಂಪೇಗೌಡರು ಬೆಂಗಳೂರಿನಲ್ಲಿ ಒಂದು 
ಕೋಟೆಯನ್ನು ನಿರ್ಮಿಸುತ್ತಾರೆ. ಆದರೆ ದಕ್ಷಿಣಂ ಭಾಗದ ಕೋಟೆಯ ಬಾಗಿಲನ್ನು ನಿರ್ಮಿಸುವ 
ಕಾರ್ಯದಲ್ಲಿದ್ದಾಗ ಹೆಬ್ಬಾಗಿಲಿನ ಕಾರ್ಯ ಎಷ್ಟೇ ಭದವಾಗಿ ನಿರ್ಮಿಸಿದರು. ಅದು ಬೆಳಗಾಗುವ 
ಹೊತ್ತಿಗೆ ಉರುಳಿ ಹೋಗುತ್ತಿತ್ತು ಅಪಶಕುನದ ಸೂಚನೆಯೆಂದು ತಿಳಿದ ಕೆಂಪೇಗೌಡ 
ಜ್ಯೋತಿಷ್ಯವನ್ನು ಕೇಳಿದಾಗ ಗರ್ಭೀಕಿಯೋರ್ವಳ ರಕ್ತ ತರ್ಪಣದಿಂದ ಮಾತ್ರ ಕೋಟೆಯ ಬಾಗಿಲು 
ಶಾಶ್ವತವಾಗಿ ನಿಲ್ಲುತ್ತದೆ. ಎಂದಾಗ ಕೆಂಪೇಗೌಡರು ಚಿಂತಾಕ್ರಾಂತನಾದನು ಮತ್ತು ಈ ವಿಚಾರ 
ಅವರಿವರ ಕಿವಿಗೆ ಬಿದ್ದಿತು. ನಂತರ ರಾಣಿವಾಸದವರಿಗೂ ತಿಳಿಯಿತು. ಈ ಸಂದರ್ಭದಲ್ಲಿ ಗೌಡರ 
ಸೊಸೆ ಲಕ್ಷ್ಮಮ್ಮ ಗರ್ಭಿಣಿಯಾಗಿದ್ದಳು. ಕೋಟೆಯ ಬಾಗಿಲಿಗೆ ಗರ್ಭಿಣಿ ಸ್ತ್ರೀಯ ಆಹುತಿ 
ಬೇಕಾಗಿರುವುದು ಎಂಬ ವಿಷಯ ಅವಳಿಗೂ ತಿಳಿಯಿತು. ಈ ಕೋಟಿಯ ನಿರ್ಮಾಣಕ್ಕೆ ನಾನೇ 
ಆಹುತಿಯಾಗಿ ನನ್ನದೂ ಒಂದು ತ್ಕಾಗವಿರಲಿ ಎಂದು ನಿರ್ಧರಿಸಿ ರಾತ್ರಿ ವೇಳೆ ಅರಮನೆಯಿಂದ 
ಹೊರಟು ಕೋಟೆಯ ಮಹಾದ್ದಾರವಿದ್ದ ಸ್ಥಳಕ್ಕೆ ತನ್ನ ಕುಲದೇವತೆಯಾದ ಕೆಂಪಮ್ಮನನ್ನು ಸ್ಮರಿಸಿ 
ಕೋಟೆ ನಿರ್ಮಾಣ ಸುಗಮವಾಗಲಿ, ಪ್ರಜೆಗಳಿಗೆ ಒಳಿತಾಗಲಿ ಎಂದು ಹೇಳಿ ತನ್ನ ಕೈಯಲ್ಲಿದ್ದ 
ಕತ್ತಿಯಿಂದ ತಲೆಯನ್ನು ಕತ್ತರಿಸಿಕೊಂಡು ಕೋಟಿಗೆ ಬಲಿಯಾದಳು.” ಮತ್ತೊಂದು ಘಟನೆ 
ಚಿತ್ರದುರ್ಗದ ಪಾಳಯಗಾರ ಮದಕರಿನಾಯಕನು ಏಕನಾಥೇಶ್ವರಿ ದೇವಾಲಯದ ಮುಂದೆ ಒಂದು 
ದೀಪ ಸ್ಥಂಭವನ್ನು ನೆಡಲು ಪ್ರಯತ್ನಿಸಿ ಎಷ್ಟು ಜನ ಎತ್ತಿದರೂ ಆ ಕಂಭ ನೆಲದಿಂದ ಸ್ವಲ್ಪವು 
ಅಲುಗಾಡಲಿಲ್ಲ. ಪತಿವ್ರತೆಯಾದ ಗರ್ಭಿಣಿಯೊಬ್ಬಳನ್ನು ಬಲಿಕೊಟ್ಟರೆ ಕಂಭವು ನಿಲ್ಲುವುದು ಎಂದು 
ರಾಜನಿಗೆ ಕನಸಾಯಿತು. ಊರಿನ ಜನಕ್ಕೆ ಈ ವಿಷಯ ತಿಳಿಯಲು ಓರ್ವ ಗಾಣಿಗರ ಗರ್ಭಿಣಿ ಸ್ತೀ 
ತಾನು ಬಲಿಯಾಗಲು ಸ್ವ-ಇಚ್ಛೆಯಿಂದ ಮುಂದೆ ಬಂದಳು. ಅವಳು ಹಿರಿಯರಿಗೆಲ್ಲಾ ನಮಸ್ಸರಿಸಿ, 
ಏಕನಾಥೇಶ್ವರಿಯ ಧ್ಯಾನ ಮಾಡಿ ಕಂಭಕ್ಕೆ ನಮಸ್ಕರಿಸಿ ಆಹುತಿಯಾದಳು. ಎಷ್ಟು ಎತ್ತಿದರೂ 
ಅಲುಗಾಡದ ಕಂಭವು ಆಹುತಿಯ ನಂತರ ಕಷ್ಟವಿಲ್ಲದೆ ದೀಪ ಸ್ಥಂಭವನ್ನು ನೆಟ್ಟರು.” ಈಗಲೂ 


159 


ಆ ಕಂಭವನ್ನು ತೋರಿಸಿ ಈ ಕಥೆಯನ್ನು ಹೇಳುತ್ತಾರೆ. ಅಗೋಚರ ದೇವರನ್ನು ಮೆಚ್ಚಿಸುವ 
ಸಲುವಾಗಿ ಪುರೋಹಿತ ವರ್ಗ ಜನರನ್ನು ಬಲಿಗೆ ಪ್ರೋತ್ಲಾಹಿಸುತ್ತಿದ್ದರು. ಉದಾಹರಣೆಗೆ ಕ್ಯಾಂಬೆ 
ನಗರದಲ್ಲಿ ಪುರೋಹಿತರು ದೇವರ ವಿಗಹದ ಮುಂದೆ ನಿಂತು ಧರ್ಮದಲ್ಲಿ ವಿಧಿಸಿರುವ 
ಕರ್ಮಗಳನ್ನು ಮಾಡಬೇಕೆಂದೂ ದೇವರಿಗೋಸ್ಕರ ಬಲಿದಾನ ಮಾಡಿ ಪ್ರಾಣ ತ್ಯಾಗ ಮಾಡಿದರೆ 
ದೇವರುಗಳಿಗೆ ಮೆಚ್ಚಿಗೆಯಾಗುತ್ತದೆ. ಎಂದು ಬೋಧನೆ ಮಾಡುತ್ತಿದ್ದರು. ಎ೦ಬ 
ನಿಕೂಲೋಕೊಂಟಿಯ ಹೇಳಿಕೆ ಇದನ್ನು ಮನವರಿಕೆ ಮಾಡಿಕೊಳ್ಳುತ್ತದೆ”. ಹೀಗೆ ದೇವಸ್ಥಾನ 
ಕಟ್ಟುವಾಗ ಕೋಟೆಗಳ ನಿರ್ಮಾಣದಲ್ಲಿ ಕೆರೆಗಳನ್ನು, ಬಾವಿಗಳನ್ನು ಕಟ್ಟುವಾಗ ಕನ್ನಡ ಪ್ರದೇಶದ 
ನಾಯಕ ಮನೆತನಗಳಲ್ಲಿ ಈ ರೀತಿಯಾದ ನರಬಲಿಯು ನಡೆಯುತ್ತಿತ್ತು ಇದು ಒಂದು 
ಅನಿಷ್ಟಪದ್ಧತಿಯಾಗಿ ಅಂದಿನ ಸಮಾಜದಲ್ಲಿ ಜಾರಿಯಲ್ಲಿತ್ತು. 


2. ಸತಿಪದ್ಧತಿ: 


ಮಾನವ ಸಮಾಜದ ಸಾಂಸ್ಕೃಶಿಕ ದುರಂತಗಳಲ್ಲಿ ಸತಿಪದ್ಧತಿ ಒಂದು. ಸತಿ ಎಂದರೆ ಮಡಿದ 
ಪತಿಯೊಂದಿಗೆ ಅವನ ಪತ್ನಿಯನ್ನು ಜೀವಂತವಾಗಿ ಸುಡುವ ಅಥವಾ ಅವಳೇ ಸುಟ್ಟುಕೊಳ್ಳುವ 
ಸ್ಥಿತಿಗೆ ಸತಿ ಎನುವರು. ಕನ್ನಡ ಪ್ರದೇಶದಲ್ಲಿ ಇದನ್ನು ಮಹಾಸತಿ ಮಾಸ್ತಿ ಎಂಬ ಸಮಾನರ್ಥ 
ಶಬ್ದಗಳಿಂದ ಕರೆಯಲಾಗುತ್ತದೆ. ಈ ಪದ್ಧತಿ ಪ್ರಾಚೀನ ಕಾಲದಿಂದಲೂ ಎಲ್ಲಾ ದೇಶಗಳಲ್ಲಿ ಧಾರ್ಮಿಕ 
ನಂಬಿಕಯಾಗಿ ಚಾಲ್ತಿಯಲ್ಲಿತ್ತು. ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣನ್ನು ಕೇವಲ 
ಉಪಭೋಗದ ವಸ್ತುವನ್ನಾಗಿಸಿಕೊಂಡಿರುವ ದೋರಣೆ ಇದರಿಂದ ವ್ಯಕ್ತವಾಗುತ್ತದೆ. ಇದರ 
ಉಗಮಕ್ಕೆ ಪುರುಷನೇ ಮೂಲ ಕಾರಣ ಎಂಬುವುದು ಸ್ಪಷ್ಟವಾಗುತ್ತದೆ. ಸತಿಪದ್ಧತಿಯನ್ನು 
ಪ್ರಮುಖವಾಗಿ ವೀರಯೋಧರ ಮತ್ತು ಆಡಳಿತದಲ್ಲಿರುವವರ ಪತ್ನಿಯರು ಅನುಸರಿಸುತ್ತಿದ್ದರು. 


ಹದಿನೈದನೇ ಶತಮಾನದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ 
ಬಾರ್ಬೋಸಾ ಸತಿ ಆಚರಣೆಗಳ ಬಗ್ಗೆ ಹೀಗೆ ವಿವರಿಸಿದ್ದಾನೆ. ಸಾಮಾನ್ಯವಾಗಿ ಸತಿ ಆಚರಣೆಗಳು 
ನದಿಯ ದಂಡೆಯ ಮೇಲೆ ನಡೆಯುತ್ತಿದ್ದವು. ಬೆಳಿಗ್ಗೆ ಸತಿಗೆ ಆಹುತಿಯಾಗಿರುವವಳನ್ನು 
ಮೆರವಣಿಗೆಯಲ್ಲಿ ಕರೆದೊಯ್ದು ಮಧ್ಯಾಹ್ನದ ವೇಳೆಗೆ ನದಿಯ ದಡ ಸೇರಿ ಚಿತೆಗೆ ಬೇಕಾಗುವ 
ಕಟ್ಟಿಗೆ ಎಣ್ಣೆ ಮುಂತಾದವು ಸಿದ್ದಮಾಡಿಕೊಂಡಿರುತ್ತಿದ್ದರು. ಈ ಅನಿಷ್ಟ ಪದ್ಧತಿಯನ್ನು ನೋಡಲು 
ಬಂದವರಿಗೆಲ್ಲಾ ಊಟದ ವ್ಯವಸ್ಥೆ ಮಾಡುತ್ತಿದ್ದರು. ಸತಿಗೆ ಸಿದ್ದಳಾಗಿರುವ ವಿಧವೆಯೂ 
ಎಲ್ಲಾರೊಂದಿಗೆ ಸಂತೋಷದಿಂದ ಊಟ ಮಾಡಿ ಸಲ್ಲ ಸಮಯ ಕಳೆದಾಗ ಒಂದು ವರ್ಗವು 
ಚಿತೆಯನ್ನು ಸಿದ್ದ ಮಾಡುತ್ತದೆ. (ಹೊಲೆಯರು ಹಾಗೂ ಮಾದಿಗರು ಈ ಕೆಲಸ ಮಾಡುತ್ತಾರೆ) 


160 


ವಿಧವೆಯು ತನ್ನ ಗಂಡನ ಹತ್ತಿರದ ಸಂಬಂಧಿಯೋಬ್ದನ ಕೈಹಿಡಿದ ನದಿಯ ಹತ್ತಿರ ಹೋಗುತ್ತಾಳೆ. 
ತನ್ನ ವಸ್ತುಗಳನ್ನೆಲ್ಲಾ ಕಳಚಿ ತಂದೆ ತಾಯಿಯರಿಗೆ ಕೊಟ್ಟು ನದಿಯಲ್ಲಿ ಸ್ನಾನಮಾಡಿ ಹದಿನಾಲ್ಕು 
ಮೊಳದ ಅರಿಶಿಣದ ಬಟ್ಟೆಯನ್ನು ಉಟ್ಟುಕೊಳ್ಳುತ್ತಾಳ. ಮತ್ತೆ ಗಂಡನ ಕಡೆಯವರ ಕೈ ಹಿಡಿದು 
ಚಿತೆಯ ಬಳಿ ನಿಂತು ಮಕ್ಕಳಿಗೆ ನೆಂಟರಿಷ್ಟರಿಗೆ ಬುದ್ದಿ ಮಾತನಾಡಿ ಸತಿಗೆ ಸಿದ್ದಳಾಗುತ್ತಾಳೆ. ಒಬ್ಬರು 
ಅವಳ ತಲೆಯ ಮೇಲೆ ಒಂದು ಗಡಿಗೆ ಎಣ್ಣೆಯನ್ನು ಸುರಿಯುತ್ತಾರೆ. ಅ ಗಡಿಗೆಯನ್ನು ಬೆಂಕಿಗೆ 
ಬಿಸಾಡುತ್ತಾರೆ ಹಾಗೆ ಬಿಸಾಡಿದ ತಕ್ಷಣಂ ವಿಧವೆಯು ಚಿತೆಗೆ ಹಾರಿ ಆತ್ಮ ಹಾಗೂ ದೇಹಗಳನ್ನು 
ದಹನ ಮಾಡಿಕೊಳ್ಳುತ್ತಾಳೆ. ನೆರೆದವರೆಲ್ಲಾ ಜೋರಾಗಿ ಬೊಬ್ಬೆ ಹಾಕುತ್ತಾರೆ. ವಾದ್ಯಗಳನ್ನು 
ಬಾರಿಸುತ್ತಾರೆ. ಏಕೆಂದರೆ ಚಿತೆಗೆ ಹಾರಿದ ವಿಧವೆಯರ ಕೂಗು ನೆರೆದವರಿಗೆ ಕೇಳಿಸದಿರಲೆಂದು” 


ಚಿತ್ರದುರ್ಗದ ಪಾಳೆಯಗಾರರ ಪತ್ನಿಯರು ಸತಿಸಹಗಮನವನ್ನು ಆಚರಿಸಿದ್ದರು. 
ಉದಾಹರಣೆಗೆ ಎರಡನೇ ಓಬಳನಾಯಕನ ಐದು ಜನ ನಾಗತಿಯರು ಸಹಗಮನ ಮಾಡಿದರು. 
ಇಬ್ಬರು ಉಳಿದುಕೊಂಡರು. ಅಂದರೆ ಅವನಿಗೆ ಏಳುಜನ ನಾಗತಿಯರಿದ್ದರು. ಕಸ್ತೂರಿ 
ರಂಗಪನಾಯಕನು ಮರಣ ಹೊಂದಿದಾಗ ಏಳು ಜನ ನಾಗತಿಯರು ಸಹಗಮನ ಮಾಡಿದರು 
ಐದು ಜನ ಉಳಿದುಕೊಂಡರು ಅವನಿಗೆ ಒಟ್ಟು ಹನ್ನೆರಡು ಜನ ನಾಗತಿಯರಿದ್ದರು. ಇಮ್ಮಡಿ 
ಮದಕರಿನಾಯಕನು ಮರಣ ಹೊಂದಿದಾಗ ಇಪ್ಪತ್ತೇಳು ಜನ ಸಹಗಮನ ಮಾಡಿದರು. ಮೂರು 
ಜನ ನಾಗತಿಯರು ಉಳಿದುಕೊಂಡರು. ಅವನಿಗೆ ಮೂವತ್ತು ಜನ ನಾಗತಿಯರಿದ್ದರು.” ಹೀಗೆ 
ಚಿತ್ರದುರ್ಗದ ಪಳೆಯಗಾರರ ಹೆಂಡತಿಯರು ತಮ್ಮ ಗಂಡಂದಿರನ್ನು ಕಳೆದುಕೊಂಡಾಗ ಸತಿ 
ಸಹಗಮನಕ್ಕೆ ಬಲಿಯಾದರು. 


ಇಕ್ಕೇರಿಗೆ ಬೇಟಿ ನೀಡಿದ ಪಿಯತ್ರೊದೆವೆಲ್ಲೆಯು ಗಿಯಕ್ಕಮ್ಮಳ ಸತಿ ಘಟನೆಯನ್ನು 
ವಿವರಿಸಿದ್ದಾನೆ. ಆಕೆ ಅಂಗಳದಲ್ಲಿ ಕುಳಿತಿದ್ದಳು. ವಾದ್ಯಗಳನ್ನು ಬಾರಿಸುತ್ತಿದ್ದಳು ತಲೆಯ ತುಂಬಾ 
ಹೂ ಮುಡಿದಿದ್ದಳು ನೋಡಲು ಆಕೆ ಮದುವೆಯ ಹೆಣ್ಣಿನಂತೆ ಇದ್ದಳು. ಕೈಯಲ್ಲಿ ನಿಂಬೆಹಣ್ಣು 
ಹಿಡಿದಿದ್ದಳು. ಮದುವೆಯ ಹೆಣ್ಣು ಎಷ್ಟು ಸಂತಸದಲ್ಲಿರಬಹುದೋ ಅಷ್ಟು ಸಂತಸದಲ್ಲಿದ್ದಳು”. 
ಬೂದಿಹಾಳು ಪಾಳೆಯಗಾರ ಸಿರುಮನ ಮಗ ಕಾಚನು ವೀರಾವೇಶದಿಂದ ಹೋರಾಡಿ 
ವೀರಮರಣವನ್ನಪುುತ್ತಾನೆ. ಆತನ ಮಡದಿಯರು ಮತ್ತು ಅರಮನೆಯ ಸಮಸ್ತ ಹೆಂಗಸು 
ಮಕ್ಕಳಾದಿಯಾಗಿ ಪರಿವಾರದವರೆಲ್ಲಾ ಉರಿಯುವ ಕೊಂಡಗಳನ್ನು ಪ್ರವೇಶಿಸಿದರು”. ಕೆಲವು ಕನ್ನಡ 
ಪ್ರದೇಶದ ನಾಯಕ ಮನೆತನಗಳ ನಾಗತಿಯರು ಸತಿ ಹೋಗದೇ ಉಳಿದಿರುವ ಉದಾಹರಣೆಗಳಿವೆ. 


ಕಾರಣ ರಾಜ್ಯದ ಜವಾಬ್ದಾರಿ ಹರಪ್ಪನಹಳ್ಳಿ ಪಾಳೆಯಗಾರರ ಎರಡೇ ಸೋಮಶೇಖರನ 


161 


ನಾಗತಿಯರಾದ ನೀಲಮ್ಮ ಕೆಂಚನಗುಡ್ಡದ ತುಂಗಮ್ಮ ಮತ್ತು ಪದ್ಮಮ್ಮ ಇವರುಗಳು ಮಕ್ಕಳು 
ಬಾಲಕರಾದ ಕಾರಣ ರಾಜ್ಯದ ಹಿತ ದೃಷ್ಟಿಯಿಂದ ಸತಿಯಾಗದೆ ಉಳಿದುಕೊಂಡರು. ಅದೇ ರೀತಿ 
ಚಿತ್ರದುರ್ಗದ ಕಡೇ ಮದಕರಿನಾಯಕ ಪಟ್ಗಾಭಿಷೇಕವಾದಾಗ ಬಾಲಕನಾಗಿದ್ದನು ಆದ್ದರಿಂದ 
ಓಬವ್ಪನಾಗತಿ ಸತಿಯಾಗದೆ ಉಳಿದುಕೊಂಡು ರಾಜ್ಯ ರಕ್ಷಣ ಕಾರ್ಯದಲ್ಲಿ ತನ್ನನ್ನು 
ತೊಡಗಿಸಿಕೊಂಡಳು. 


ಸತಿ ಪದ್ಧತಿಯ ಆಳುವ ವರ್ಗಕ್ಕೆ ಮಾತ್ರ ಸೀಮಿತವಾಗಿರದೆ ಇತರೆ ವರ್ಗಗಳೂ ಸಹ 
ಪರಿಸರದ ಪ್ರಭಾವದಿಂದ ಈ ಪದ್ದತಿಗೆ ಒಳಗಾಗಿದ್ದರು. ಉದಾಹರಣೆಗೆ ಬ್ರಾಹ್ಹಣ ವರ್ಗದ 


೨ 


€ಯರು ಸತಿ ಹೋಗುವುದನ್ನು ಅವರ ಶಾಸ್ತ್ರಗಳು ನಿಷೇಧಿಸುತ್ತವೆ. ಆದರೆ ಕೆಲವು ಕಡೆ ಪರಿಸದ 


(b 


(€L 


ಭಾವಕ್ಕೆ ಒಳಗಾಗಿ ಸತಿಸಹಗಮನ ಹೊಂದಿದ್ದಾರೆ. ಮೇಲಿನ ಘಟನೆಗಳಿಂದ ಅಂದಿನ ಕಾಲದಲ್ಲಿ 
) 


2 
el 


ದೃತಿಯಂತ ಅಮಾನುಷ ಆಚರಣೆಯನ್ನು ನಿಷೇಧಿಸದೆ. ಇದಕ್ಕೆ ಪ್ರೋತ್ಸಾಹಿಸಿದ್ದ ರಾಜರ 
ಮನೋಭಾವವನ್ನು ಸೂಚಿಸುತ್ತದೆ. ಹೀಗೆ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಸತಿ 


ಪದ್ಧತಿಯನ್ನು ಚರ್ಚೆಸಬಹುದಾಗಿದೆ. 
3. ವೇಶ್ಯಾ ಪದತಿ: 
[a] 


ಪುರುಷನೊಂದಿಗೆ ಸ್ತ್ರೀಯೊಬ್ಬಳು ತಾತ್ವಾಲಿಕವಾಗಿ ಮಾಡಿಕೊಳ್ಳುವ ಲೈಂಗಿಕ ವ್ಯಾಪಾರ 
ಒಪ್ಪಂದವೇ ವೇಶ್ಯಾವೃತ್ತಿ ಇದನ್ನು ಅಕ್ರಮ ಲೈಂಗಿಕ ಸಂಬಂಧವೆಂತಲೂ ಭಾವಿಸಲಾಗಿದೆ. 
ಸಮಾಜವು ಇದನ್ನು ಅನಿವಾರ್ಯ ಪಿಡುಗು ಎನ್ನುತ್ತದೆ. ತನ್ನ ವ್ಯವಸ್ಥೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ 
ಇದನ್ನು ಉಳಿಸಿಕೊಂಡ ಬಂದಿದೆ. ಈ ಪದ್ಧತಿಗೆ ಆಳುವ ವರ್ಗದಿಂದ ಪ್ರೋತ್ಲಾಹ ಮತ್ತು ರಕ್ಷಣೆ 
ದೊರೆಯುತ್ತಿದ್ದರಿಂದ ಸಮಾಜದಲ್ಲಿ ನೈತಿಕತೆ ಕುಸಿಯಲಾರಂಭಿಸಿತು. ವೇಶ್ಯಾ ಪದ್ಧತಿ ಆಳವಾಗಿ 
ಬೇರೂರಲು ಹಲವಾರು ಕಾರಣಗಳಿದ್ದವು. ಅದರಲ್ಲಿ ಬಡತನವು ಒಂದು ಪ್ರಮುಖ ಕಾರಣವೆಂದು 


ವಿದಾಂಸರು ಗುರುತಿಸಿದಾರೆ. 
By ಬ 


ವೇಶ್ಯಾವೃತ್ತಿಯನ್ನು ಕುರಿತು ಬಾರ್ಬೊಸನು ಹೀಗೆ ವಿವರಿಸಿದ್ದಾನೆ. ಕೆಲವು ಶ್ರೀಮಂತ 
ವೇಶ್ಯೆಯರು ಬಡತನದ ಬೇಗೆಯಲ್ಲಿರುವ ಪೋಷಕರನ್ನು ತಮ್ಮ ಹೆಣ್ಣು ಮಕ್ಕಳನ್ನು ವೇಶ್ಯಾವೃತ್ತಿಗೆ 
ಕಳುಹಿಸಲು ಒತ್ತಾಯಿಸುತ್ತಿದ್ದರು. ಇಂತಹ ಸಂದರ್ಭಗಳಲ್ಲಿ ಹೋಷಕರು ತಮ್ಮ ಮಕ್ಕಳನ್ನು ಮಾರಟ 
ಅಥವಾ ವೃತ್ತಿ ಪರಿಣಿತಿಗಾಗಿ ಅಂತವರ ಹತ್ತಿರ ಕಳುಹಿಸುತ್ತಿದ್ದಾರು.'' ದೇವಾಲಯಗಳಲ್ಲಿ 
ದೇವದಾಸಿಯರು ನೃತ್ಯ ಸಂಗೀತ ಸೇವೆ ಸಲ್ಲಿಸುತ್ತಿದ್ದರು. ಉಳಿದ ಸಮಯದಲ್ಲಿ ವೇಶ್ಯಾವೃತ್ತಿಯಲ್ಲಿ 


162 


ಕಳೆಯುತ್ತಿರುವುದನ್ನು ಸಮಕಾಲೀನ ಆಕರಗಳು ತಿಳಿಸಿರುತ್ತವೆ. ಇಂತವರ ಮಕ್ಕಳು ಕೂಡ 
ವೇಶ್ಯಾಯರಾಗುತ್ತಿದ್ದರು. ನೈವೇದ್ಯ ಮಾಡುವಾಗ ದೇವಸ್ಥಾನಕ್ಕೆ ಸೇರಿದ ದೇವದಾಸಿಯರು ನೃತ್ಯ 
ಮಾಡುತ್ತಾರೆ. ಹಾಗೂ ದೇವದಾಸಿಯರಿಗೆ ಹುಟ್ಟಿದ ಹೆಣ್ಣು ಮಕ್ಕಳೆಲ್ಲಾ ದೇವಸ್ಥಾನಕ್ಕೆ ಸೇರುತ್ತಾರೆ. 
ಈ ದೇವದಾಸಿಯರು ಸೂಳಗಾರಿಕೆ ಮಾಡುತ್ತಾ ಊರಿನ ಅತ್ಯುತ್ತಮವಾದ ಬೀದಿಗಳಲ್ಲಿ 
ವಾಸಮಾಡುತ್ತಾರೆ ಎಂದು ಪಯಾಸ್‌ನು ತನ್ನ ದಾಖಲೆಯಲ್ಲಿ ವಿವರಿಸಿದ್ದಾನೆ್‌. ಅದೇ ರೀತಿ 
ದೇವಾಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ ದೇವದಾಸಿಯರು ಲಿಂಗಬಸವ, ವಿಷ್ಣುಬಸವಿ ಎಂಬ ಎರಡು 
ವರ್ಗದ ಬಸವಿಯರು ಮತ್ತು ವೃತ್ತಿನಿರತ ಸೂಳೆಯರು ಇರುತ್ತಿದ್ದರು.” ಎನ್‌.ಸರಸ್ಪಶಿ ರವರು "ದಿ 
ಹೊಸೆಷನ್‌ ಆಫ್‌ ವಿಮನ್‌ ಡ್ಯೂರಿಂಗ್‌ ದಿ ವಿಜಯನಗರ ಪಿರಿಯಡ್‌” ಎಂಬ ಕೃತಿಯಲ್ಲಿ 
ವೇಶ್ಯಾವೃತ್ತಿಯನ್ನು ಆರಂಭಿಸುವ ಮುನ್ನ ಆ ಸಮುದಾಯವು "ಮುದ್ರಾದಿಕೋತ್ಸ್ತವಂ' (ಶೊವಿಂಗ್‌ 
ದಿ ಮಾರ್‌) ಎಂಬ ಧಾರ್ಮಿಕ ಆಚರಣೆಯನ್ನು ನಡೆಸುತ್ತದೆ. ಚೈತ್ರ ಮಾಸದ ಪೊರ್ಣಿಮೆಯ 
ದಿನದಂದು ಜರುಗುವ ಈ ಕಾರ್ಯಕ್ರಮಕ್ಕೆ ಸಮುದಾಯದ ಸದಸ್ಕರೆಲ್ಲರನ್ನು ಆಮಂತ್ರಿಸಲಾಗುತ್ತದೆ. 
ತಂದೆಯು ತನ್ನ ಮಗಳನ್ನು ತೊಡೆಯ ಮೇಲೆ ಕುಳ್ಳಿಸಿಕೊಂಡು ಅವಳ ಮುಖವನ್ನು ಕನ್ನಡಿಯಲ್ಲಿ 
ನೋಡಿಸುತ್ತಾನೆ. ಕನ್ನಡಿಯನ್ನು ಅವರು ಮಹಾಲಕ್ಷ್ಮೀಯೆಂದು ಭಾವಿಸುತ್ತಾರೆ. ವೃತ್ತಿಯಲ್ಲಿ 
ಯಶಸ್ವಿಯಾಗುವ ಕೆಲವು ಮಂತ್ರಗಳನ್ನು ಪಟಿಸುವುದರ ಮೂಲಕ ಆಶೀರ್ವಾದಿಸುತ್ತಾನೆ. 
ಪೌಢರಾದ ನಂತರ ವೇಶ್ಯಾವೃತ್ತಿಗಿಳಿಯುವ ಎಲ್ಲಾ ಕನೈಯರಿಗೂ ಇದು ಅನ್ವಯಿಸುತ್ತದೆ. ಎಂದು 
ಬರೆದಿರುವರು". ದೇವಾಲಯಗಳಲ್ಲಿ ಅಂಗಭೋಗ ರಂಗಭೋಗಗಳ ಸೇವೆ ಹೆಚ್ಚಾದಂತೆಲ್ಲಾ 
ದೇವಾಲಯದ ಸೇವೆಗೆ ಮದುವೆಯಾಗದ ಹೆಣ್ಣುಗಳನ್ನು ಬಿಡುತ್ತಿದ್ದರು. ಇವರನ್ನು 
ದೇವದಾಸಿಯರು ಎಂದು ಭಕ್ತಿಯಿಂದ ಮರ್ಯಾದೆಯಿಂದ ಕರೆಯುತ್ತಿದ್ದರು. ಇವರು ಸಾಮಾನ್ಯ 
ವೇಶ್ಯಾಯರಿಗಿಂತ ಭಿನ್ನರಾಗಿದ್ದು ತಮ್ಮದೇ ಆದ ಒಂದು ಬಗೆಯ ಸಾಮಾಜಿಕ ನಿಯಮ 
ಪಾಲಿಸಿಕೊಂಡು ಬರುತ್ತಿದ್ದರು. ಬೇಡ, ಬೋಯ ಹಾಗೂ ಹರಿಜನರಲ್ಲಿ ಈ ಪದ್ಧತಿ 
ಚಾಲ್ತಿಯಲ್ಲಿರತ್ತು. ದೇವರನ್ನು ಮದುವೆಯಾದ ಅವಳು ಎಂದೆಂದಿಗೂ ಮುತ್ತೈದೆಯೇ ಆಗಿರುವಳು 
ಎಂಬ ನಂಬಿಕೆ ಅವರಲ್ಲಿತ್ತು. 


ದೇವದಾಸಿಯರಿಗೆ ಪಾತ್ರದವರೆಂದೂ ಹೆಸರಿತ್ತು ಇವರಿಗೂ ವೇಶ್ಯಯರಿಗೂ ಇದ್ದ 
ವ್ಯತ್ಯಾಸವೆಂದರೆ ದೇವದಾಸಿಯರು ದೇವಾಲಯಗಳಲ್ಲಿ ಸಂಗೀತ, ನಾಟ್ಯ ಹಾವಭಾವಗಳಿಂದ ಸೇವೆ 
ಮಾಡಿದರೆ ವೇಶ್ಯರು ಇತರೆ ಸೇವೆಗಳನ್ನು ಮಾಡುತ್ತಿದ್ದರು. ಶ್ರೀಮಂತರು ಅಧಿಕಾರಿಗಳ ಮನೆಗಳಲ್ಲಿ 
ಮದುವೆಯಾದರೆ ಮತ್ತು ಊರಿನ ಧಾರ್ಮಿಕ ಕಾರ್ಯಗಳಲ್ಲಿ ಇವರಿಗೆ ಅಗಸ್ಥಾನವಿರುತ್ತಿತ್ತು. 


163 


ಮೆರುವಣಿಗೆಗಳಲ್ಲಿ ನೃತ್ಯ ಮಾಡುತ್ತಾ ಹೋದರೆ ಉಳಿದವರು ಅನುಸರಿಸುತ್ತಿದ್ದರು ಹಾಗೂ ಇವರಿಗೆ 
ದಾನದತ್ತಿಗಳನ್ನು ಕೊಡುತ್ತಿದ್ದರು". 


ಗಣಿಕೆಯರನ್ನು ನಾಯಕಸಾನಿಯರು ಅತಃಪುರ ಸ್ತ್ರೀಯರು ಎಂದು ಕರೆಯಲಾಗುತ್ತಿತ್ತು. 
'ಕಂಠೀರವನರಸಿಂಹ ವಿಜಯ” ದಲ್ಲಿ ವೇಶ್ಯವಾಟಿಕೆಗಳ ಮತ್ತು ಸೂಳೆಯರ ವರ್ಣನೆಯಿಂದ 
ಗಣಿಕೆಯರಿಗೆ ಸಮಾಜದಲ್ಲಿ ನಿರ್ದಿಷ್ಟ ಸ್ಥಾನವಿದ್ದಿತು. ಅವರದೇ ಆದ ಹಕ್ಕುಗಳು ಮತ್ತು 
ಕರ್ತವ್ಯಗಳಿದ್ದವು ಎಂಬುದು ತಿಳಿದುಬರುತ್ತದೆ. ಮೇಲುವರ್ಗದ ಗಣಕಿಕೆಯರಂತೆಯೇ ಕೆಳವರ್ಗದ 
ಸೂಳಯರೂ ಇದ್ದರು. ಇವರು ನೃತ್ಯ, ಗಾಯನ ಮತ್ತು ಸಂಗೀತ ವಾದ್ಯಗಳನ್ನು ನುಡಿಸುತ್ತಿದ್ದರು. 
ಹಾಗೂ ಎಲ್ಲಾ ಧಾರ್ಮಿಕ, ಲೌಕಿಕ ಉತ್ಸವಗಳಲ್ಲೂ ಭಾಗವಹಿಸುತ್ತಿದ್ದರು. ಮೈಸೂರು ಅರಮನೆಯ 
ಕೃಷ್ಣಸ್ವಾಮಿ ದೇವಾಲಯದಲ್ಲಿ ಶೀಕೃಷ್ಣ ಜನ್ಮಾಷ್ಟಮಿ ಉತ್ಸವಗಳಲ್ಲಿ ಅವರು ಮಂಗಳದವ್ಯಗಳನ್ನು 
ಹಿಡಿದುಕೊಂಡು ಮೆರವಣಿಗೆಯ ಮುಂಚೂಣಿಯಲ್ಲಿರುತ್ತಿದ್ದರು. ರಾಜರ ಅಂತಃಪುರದಲ್ಲಿ 
ಪರಿಚಾರಿಕೆಯರಾಗಿಯೂ ರಾಜನಿಗೆ ಆಪ್ತ ಸಹಾಯಕರಾಗಿಯೂ ಕೆಲಸ ಮಾಡುತ್ತಿದ್ದರು. 
ಮೇಲುವರ್ಗಗಳ ಪುರುಷರು ಮಾತ್ರವಲ್ಲದೆ ಸಾಮಾನ್ಯರೂ ಕೂಡ ಅವರ ಸಹವಾಸಕ್ಕಾಗಿ 
ಹಂಬಲಿಸುತ್ತಿದ್ದರು. ವಿಟಪುರುಷರ ಉಲ್ಲೇಖಗಳಿವೆ. ಒಟ್ಟಿನಲ್ಲಿ ಸಾಹಿತ್ಯ ಆಧಾರಗಳಿಂದ 
ತಿಳಿಯುವುದೆಂದರೆ ಈ ಕಾಲದಲ್ಲಿ ಸೂಳೆಗಾರಿಕೆಯು ಸಮಾಜದಲ್ಲಿ ಚೆನ್ನಾಗಿ ಸ್ಥಾಪಿತವಾಗಿತ್ತು. 
ದೇವಾಲಯಗಳಿಗೆ ದೇವದಾಸಿಯರನ್ನಾಗಿ ಬಸವಿಯರನ್ನಾಗಿ ಬಿಡುವ ಸಂಪ್ರದಾಯವೂ ಇತ್ತು. 
ಅವರನ್ನು ಮದುವೆಯಾಗಲು ಯಾರು ಮುಂದೆ ಬರುತ್ತಿರಲಿಲ್ಲ ತಂದೆ ತಾಯಿಗಳು ಈ 
ದುಷ್ನಪದ್ದತಿಯನ್ನು ಒಂದು ಹರಕೆ ತೀರಿಸುವ ಸಲುವಾಗಿ ಎಂಬಂತೆ ಬಿಟ್ಟುಬಿಡುತ್ತಿದ್ದರು. ಇದನ್ನೇ 


ಆ 
ಕೆಳವರ್ಗದ ಜನರು ಅನುಸರಿಸುತ್ತಿದ್ದರು." 


ಮಹಾನಾಡ ಪ್ರಭು ಇಮ್ಮಡಿ ಚಿಕ್ಕಭೂಪಾಲನಿಗೆ ಅನೇಕ ಶೌರ್ಯೋಚಿತ ಬಿರುದುಗಳು 
ಜೊತೆಗೆ "ವೇಶ್ಯಾಭುಜಂಗ' ಎಂಬ ಬಿರುದು ಇದ್ದಿತು. ಪುರುಷರು ಈ ರೀತಿ ತಮ್ಮನ್ನು 
ಕರೆದುಕೊಳ್ಳಳಲು ಸಂಕೋಚ ಪಟ್ಟುಕೊಳ್ಳುತ್ತಿರಲಿಲ್ಲ. ವೇಶ್ಯೆಯರನ್ನು ತಮ್ಮ ಆಸ್ಥಾನಗಳಲ್ಲಿ 
ಇಟ್ಟುಕೊಳ್ಳುವುದು ವೈಭವದ ಸಂಕೇತವಾಗಿತ್ತು. ಚಿತ್ರದುರ್ಗದ ಪಾಳೆಯಗಾರರು ಅನೇಕ 
ನಾಗತಿಯರು ಇದ್ದರು "ಬಂಗಾರದವರನ್ನು' ಇಟ್ಟುಕೊಂಡಿರುವ ಉಲ್ಲೇಖ ಸಾಹಿತ್ಯ ಕೃತಿಗಳಲ್ಲಿ 
ದೊರೆಯುತ್ತದೆ. ಕೊನೆಯ ರಾಜನಾದ ವೀರ ಮದಕರಿನಾಯಕನಿಗೆ ಗರುಡನಾಗಿದ್ದ ಗುದಗತ್ತಿ 
ಎಂಬುವವನು ಬಂಗಾರದವಳ ಮಗನೆಂಬ ಪ್ರತೀತಿ ಇದೆ. ಭರಮಣ್ಣನಾಯಕನಿಗೆ ಎಂಟು ಜನ 
ಬಂಗಾರದವರಿದ್ದರು.* ವೇಶ್ಯಾವೃತ್ತಿಯನ್ನು ನಡೆಸಲು ಸರಕಾರದ ಅನುಮತಿಯನ್ನು 


164 


ಪಡೆಯಬೇಕಾಗಿತ್ತು. ಅವರ ಮೇಲೆ ಸರಕಾರವು ತೆರಿಗೆಯನ್ನು ಹಾಕುತ್ತಿತ್ತು. ಇದನ್ನು ಶಾಸನಗಳಲ್ಲಿ 
"ಸೂಳೆದೆರೆ** ಸೂಳೆದೆರೆಗೆ ಮತ್ತೊಂದು ಹೆಸರು "ಕನ್ನಡಿವಣ”. ಆಯಾ ವೃತ್ತಿಯವರು ತಮ್ಮ 
ತಮ್ಮ ಕೇರಿಗಳಲ್ಲಿ ವಾಸಿಸುತ್ತಿದ್ದರು. 


oS) 


ಕನ್ನಡ ಪ್ರದೇಶದ ನಾಯಕ ಮನೆತನಗಳಲ್ಲಿ ವೇಶ್ಯಾವೃತ್ತಿಯ ತೀವ್ರತೆ ಪ್ರಾಬಲ್ಯವನ್ನು 
ಸಾಮಾಜಿಕ, ಆರ್ಥಿಕ ಮತ್ತು ಇತ್ಯಾದಿ ಹಿನ್ನೆಲೆಯಲ್ಲಿ ವಿಶ್ಲೇಷಿಸುವುದು ಅಗತ್ಯ. ರಾಜಕೀಯ ಮತ್ತು 
ಧಾರ್ಮಿಕ ಪ್ರಭಾವಗಳು ಇಲ್ಲಿ ಎದ್ದು ತೋರುತ್ತವೆ. ವೇಶ್ಯಾ ಸಮಸ್ಯೆಯ ಬಗೆಗೆ 
ಆಡಳಿತಗಾರರಲ್ಲಿಯೇ ಸ್ಪಷ್ಟವಾದ ನಿಲುವು ಇಲ್ಲದಿರುವುದು ಸ್ಪಷ್ಟವಾಗಿದೆ. ನಾಯಕ ಪಾಳಯಗಾರರು 
ಧರ್ಮ ಮತ್ತು ಸಂಸ್ಕೃತಿಗಳ ಪ್ರಶಿಪಾದಕರಾಗಿದ್ದರು. ಸಹ ವೇಶ್ಯಾವೃತ್ತಿಯನ್ನು ಸಾಕುವ ಪ್ರಕ್ರಿಯೆಗೆ 
ಅವರೇ ಕಾರಣರಾಗಿರುವುದು ಗಮನಾರ್ಹ ವಿಷಯವಾಗಿದೆ. ಇಂತಹ ದ್ದಂದ್ರ ನೀತಿಯಿಂದಾಗಿ 
ಅಂದಿನ ಕಾಲದಲ್ಲಿ ವೆಶ್ಯಾವೃತ್ತಿಯು ಆಳವಾಗಿ ಬೇರೂರಲು ಸಹಾಯಕವಾಯಿತು. 


55 ಹಬ್ಬ-ಹರಿದಿನಗಳು: 


ಕನ್ನಡ ಪ್ರದೇಶದ ನಾಯಕ ಪಾಳಯಗಾರರು ಹಿಂದಿನ ಸಂಪ್ರದಾಯಗಳಾದ ಹಬ್ಬ- 
ಹರಿದಿನಗಳನ್ನು ಮುಂದುವರೆಸಿಕೊಂಡು ಬಂದರು. ಪ್ರಸ್ತುತ ದಿನಗಳಲ್ಲಿ ಪ್ರಚಲಿತದಲ್ಲಿ ಇರುವ 
ಯುಗಾದಿ, ಗೌರಿ-ಗಣೇಶ, ನವರಾತ್ರಿ, ದೀಪಾವಳಿ, ನೂಲು ಹುಣ್ಣಿಮೆ, ಮಹಾಲಯ ಅಮಾವಸ್ಯೆ 
ಸಂಕ್ರಾಂತಿ, ಶಿವರಾತ್ರಿ, ರಾಮನವಮಿ, ಕೃಷ್ಣಾಷ್ಟಮಿ, ಹನುಮಜಯಂತಿ ಇತ್ಯಾದಿ ಹಬ್ಬಗಳು ಅಂದು 
ನಡೆಯುತ್ತಿದ್ದವು. ಇವುಗಳೊಂದಿಗೆ ರಥೋತ್ಸವ, ವಸಂತೋತ್ಸವ, ಪಾಲ್ಲುಣಮಾಸದ ಉತ್ಸವ, 
ವೆ 


ಲ 


ಉತ್ಸವಗಳನ್ನು ಆಚರಿಸುತ್ತಿದ್ದರು. ಈ ಉತ್ತಗಳಿಗೆ ಹಾಗೂ ಪುಣ್ಯ ತಿಥಿಗಳ ಅಚರಣೆಗೆ ದಾನ 


ಕೊಟ್ಟಿರುವ ಉಲ್ಲೇಖವಿದೆ. ಹಬ್ಬದ ಆಚರಣೆಗಳು ಜನರ ಧಾರ್ಮಿಕ ಜೀವನದ ಸಂಕೇತವಾಗಿ 


ಶಾಖಮಾಸದ ರಥೋತ್ಸವ, ನಿತ್ಯೋತ್ಸವ, ಪಕ್ಷೋತ್ಸವ, ಸಂವತ್ಸರೋತ್ತವ, ಮಾಸೋತ್ಸವ ಇತ್ಯಾದಿ 


ಪರಿಗಣಿಸಲ್ಪಟ್ಟಿವೆ. ಸಾಂಸ್ಕೃಶಿಕ ದೃಷ್ಟಿಯಿಂದ ಹಬ್ಬ-ಹರಿದಿನಗಳ ಆಚರಣೆ ತುಂಬಾ ಮಹತ್ವದ್ದಾಗಿವೆ. 
ಸಮಾಜದ ನಾಲ್ಕು ವರ್ಣಗಳಾದ ಬ್ರಾಹ್ಮಣ, ಕ್ಷತ್ರಿಯ, ವೇಶ್ಯ ಶೂದ್ರ ಜನರು ಹಬ್ಬಗಳಲ್ಲಿ 
ಭಾಗವಹಿಸುತ್ತಿದ್ದರು. ಹಬ್ಬಗಳಲ್ಲಿ ಕೆಲವನ್ನು ನಾಡಹಬ್ಬ, ಸಾರ್ವಜನಿಕ ಹಬ್ಬ, ಶೈವ-ವೈಷ್ಣವರ ಹಬ್ಬ 
ದೇವಾಲಯಗಳು ಆಚರಿಸುವ ಹಬ್ಬಗಳನ್ನಾಗಿ ಗುರುತಿಸಬಹುದು. ಹಬ್ಬಗಳಲ್ಲಿ ದುಷ್ಟಶಕ್ತಿಯನ್ನು 
ಮಟ್ಟಹಾಕುವ ಜಯದ ಸಂಕೇತಗಳ ಹಬ್ಬಗಳಿದ್ದವು. ಸಮಕಾಲೀನ ಸಾಹಿತ್ಯ ಕೃತಿಗಳು, 
ಶಾಸನಾಧಾರಗಳು, ವಿದೇಶಿ ಪ್ರವಾಸಿಗರ ಕಥನಗಳು. ಹಬ್ಬಗಳಾದ ಶಿವರಾತ್ರಿ, ನವರಾತ್ರಿ, 
(ವಿಜಯದಶಮಿ) ದೀಪಾವಳಿ, ವಸಂತೋತ್ಸವ (ಕಾಮನ ಅಥವಾ ಹೋಳಿ), ಯುಗಾದಿ, 


165 


ಸಂಕ್ರಾಂತಿ, ರಥಸಪ್ತಮಿ, ರಾಮನವಮಿ, ಏಕಾದಶಿ, ಚತುರ್ಮಾಸ ವತ, ಧನುರ್ಮಾಸ ವತ, 
ಕಾರ್ತೀಕ ವ್ರತ, ಸೋಮವಾರ ವ್ರತ, ಹುಣ್ಣಿಮೆ-ಅಮಾವಸೆ, ಮೊದಲಾದ ಹಬ್ಬವನ್ನು ಜನರು 
ಆಚರಿಸುತ್ತಿರುವ ಬಗ್ಗೆ ಮಾಹಿತಿ ನೀಡುತ್ತವೆ. ಕನಕದಾಸರು ತಮ್ಮ "ಮೋಹನ ತರಂಗಿಣಿ' ಯಲ್ಲಿ 
ಹೊಳಿಹಬ್ಬ ಹಾಗೂ ವಸಂತೋತ್ಸವಗಳ ಬಗ್ಗೆ ವಿವರಿಸಿದ್ದಾರೆ. ವಿದೇಶಿ ಪ್ರವಾಸಿಗರು ಯುಗಾದಿ, 
ದೀಪಾವಳಿ, ನವರಾತ್ರಿ ಹಾಗೂ ಹೋಳಿ ಹಬ್ಬಗಳನ್ನು ಪ್ರಮುಖ ಹಬ್ಬಗಳಂದು ಉಲ್ಲೇಖಿಸಿದ್ದಾರೆ. 
ನಾಯಕ ಪಾಳೆಯಗಾರರು ಹಬ್ಬಗಳನ್ನು ಧಾರ್ಮಿಕವಾಗಿಯಷ್ಟೇ ಅಲ್ಲದೆ ತಮ್ಮ ಪ್ರತಿಷ್ಠೆ 
ಸಂಕೇತವಾಗಿಯೂ ಪರಿಗಣಿಸುತ್ತಿದ್ದರು.*' ನಾಗರಪಂಚಮಿಯಂದು ಹಾವಿಗೆ ಹಾಲೆರೆಯುತ್ತಾರೆ. 
ನವರಾತ್ರಿಯಲ್ಲಿ ವಿಜಯದಶಮಿಯಂದು ಆಂಜನೇಯನ ಪೂಜೆ, ಬನ್ನಿಪತ್ರೆಯನ್ನು ಹಿರಿಯರಿಗೆ 
ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯುತ್ತಾರೆ. ಶ್ರಾವಣ ಅಮಾವಾಸ್ಯೆ ಆದ ಮೇಲೆ 
ನಲವತ್ತೊಂದು ದಿವಸ ಅಶ್ವತ್ಸ ಪೂಜೆ ಮಾಡುತ್ತಾರೆ. ದೀಪಾವಳಿಯ ಕಾರ್ತೀಕ ಹುಣ್ಣಿಮೆಯ ದಿನ 
ಕುಂಭ ಪೂಜೆ ಮಾಡುತ್ತಾರೆ. ಅದು ಸತ್ತವರಿಗೆ ಮಾಡುವ ಪೂಜೆ, ಯುಗಾದಿ ಹಬ್ಬವನ್ನು ಮೂರು 
ದಿನ ನಡೆಸುತ್ತಾರೆ. ಹಾಗೂ ಉರಿನ ಗ್ರಾಮದೇವತೆಯ ಹಬ್ಬಗಳನ್ನು ವರ್ಷಕ್ಕೂಮ್ಮೆ ನಡೆಸುತ್ತಾರೆ. 
ಹೀಗೆ ಹಲವಾರು ರೀತಿಯ ಹಬ್ಬ-ಹರಿದಿನಗಳನ್ನು ನಾಯಕ ಪಾಳೆಯಗಾರರು ತಮ್ಮ ಆಳಿಕೆಯಲ್ಲಿ 


ಸಂಸ್ಕೃತಿ ಸಂಪ್ರದಾಯಗಳನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ ಎನ್ನಬಹುದು. 


5.6 ಜಾತ್ರಾ-ಉತವಗಳು: 


ನತ] 


ಕನ್ನಡ ಪ್ರದೇಶದ ನಾಯಕ ಮನೆತನಗಳು ತಮ್ಮ ರಾಜ್ಯಗಳಲ್ಲಿ ಹಲವಾರು ಜಾತ್ರೆಗಳನ್ನು 
ಉತ್ಸವಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಉದಾಹರಣೆಗೆ ಚಿತ್ರದುರ್ಗ, ಯಲಹಂಕ, ಮೈಸೂರು, 
ಹಾಗಲವಾಡಿ, ಇತ್ಯಾದಿ. ಜಾತ್ರೆ ಎಂದರೆ ಯಾವುದಾದರೂ ದೇವತೆಯ ರಥೋತ್ಸವ ಮತ್ತಿತ್ತರ 
ಸಾಮಾಜಿಕ, ಸಾಂಸ್ಕೃತಿಕ, ವ್ಯಾಪಾರ, ನಡೆಯುವ ಸ್ಥಳ ಅಥವಾ ದೇವತೆಯ ಉತ್ಸವದಲ್ಲಿ ಸೇರುವ 
ಜನರ ಗುಂಪು ಎಂದು ಹೇಳಬಹುದು. ಪ್ರಾಚೀನ ಕಾಲದಿಂದಲೂ ಜನರು ನಂಬಿಕೊಂಡು ಬಂದಿದ್ದ 
ದೇವದೇವತೆಗಳನ್ನು ಭಯ ಭಕ್ತಿಯಿಂದ ಸಾಮೂಹಿಕವಾಗಿ ಪೂಜಿಸಿ ಪ್ರಾರ್ಥಿಸುವ ಸಂಭ್ರಮದ 
ಒಂದು ಜನಸಮೂಹವೇ ಜಾತ್ರೆ ಎನ್ನಲಾಗಿದೆ. ಜಾತ್ರೆಗಳನ್ನು ನಡೆಸಲು ಪ್ರಮುಖ ಕಾರಣ ಮಾನವನ 
ವೈಯಕ್ತಿಕ ಮತ್ತು ಲೌಕಿಕ ಜೀವನದ ಹಿತರಕ್ಷಣೆಗಾಗಿ ಮತ್ತು ಮೂಕ ಪ್ರಾಣಿಗಳ ಸುಖುಕ್ಸಾಗಿ 
ಯಾವುದೇ ರೀತಿಯ ರೋಗರುಜಿನಗಳು ಬಾರದಂತೆ ತಡೆಯಲು ಹಾಗೂ ಮಳೆ ಬೆಳೆ ಸರಿಯಾಗಿ 
ನಡೆಯಲು ಪ್ರಾರ್ಥಿಸುವ ಉದ್ದೇಶದಿಂದ ಜಾತ್ರೆಗಳನ್ನು ನಡೆಸಲಾಗುತ್ತಿತ್ತು. 


166 


ಮೈಸೂರಿನ ಅರಸರು ದಸರಾ ಮಹೋತ್ಸವವನ್ನು ವಿಜಯನಗರ ಅರಸರ ನಂತರ 
ಮುಂದುವರೆಸಿಕೊಂಡು ಬಂದರು. ಈ ನವರಾತ್ರಿ ಹಬ್ಬವು ಹಿಂದೂ ಧರ್ಮದ ರೀತಿನೀತಿಗಳಲ್ಲಿ 
ಆಚರಿಸಲ್ಲಡುತ್ತಿತ್ತು ಸಾಮಾನ್ಯವಾಗಿ ಇದು ಸೆಪ್ಲೆಂಬರ್‌ ಮತ್ತು ಅಕ್ಟೋಬರ್‌ ತಿಂಗಳಿನಲ್ಲಿ 
ನಡೆಯುತ್ತಿತ್ತು. ಮೈಸೂರಿನಲ್ಲಿ ನಡೆಯುತ್ತಿದ್ದ ಈ ಹಬ್ಬವನ್ನು ನಾಡ ಹಬ್ದದಂತೆ ಆಚರಿಸುತ್ತಿದ್ದರು. 
ದಸರಾಮಹೋತ್ತವದ ಪ್ರಯುಕ್ತ ಅನೇಕ ಸಮಾರಂಭಗಳು ನಡೆಯುತ್ತಿದ್ದವು. ಉದಾಹರಣೆಗೆ 
ಕ್ರೀಡೆಗಳು, ಮನೋರಂಜನೆ, ಕುಸ್ತಿ ಅಂದಿನ ಜನಪ್ರಿಯ ಕ್ರೀಡೆಯಾಗಿತ್ತು. ಕತ್ತಿವರಸೆ, ದೊಣ್ಣೆವರಸೆ, 
ಲಗಾರಿ, ಕುಣಿತ, ಡೋಲುಕುಣಿತ, ಭರತನಾಟ್ಯ, ಸಂಗೀತ, ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು 
ನಡೆಯುತ್ತಿದ್ದವು. ಆನೆ, ಕುದುರೆ, ಮತ್ತು ಅನೇಕ ವಿಧದ ದೈಹಿಕ ಕಲಾ ಪ್ರದರ್ಶನಗಳಾಗುತ್ತಿದ್ದವು. 
ಹೀಗೆ ಶಾಂತಿಯಿಂದ ದಸರ ಮಹೋತ್ಸವ ನಡೆಯುತ್ತಿತ್ತು. 


ಚಿತ್ರದುರ್ಗ ಪಾಳೆಯಗಾರರು ಜಾತ್ರೆ-ಮಹೋತ್ಸವಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು 
ನೀಡಿದ್ದರು. ಏಕನಾಥೇಶ್ವರಿ ಉತ್ಸವವು ವರ್ಷಕ್ಕೊಮ್ಮೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು. 
ಈ ಉತ್ತವವು ಯುಗಾದಿಯ ನಂತರ ಹದಿನೈದು ದಿನಗಳೊಳಗೆ ಬರುವ ಶನಿವಾರದಂದು 
ನಡೆಯುತ್ತದೆ. ಈ ಜಾತ್ರೆಯು ಮೊದಲು ಬೆಟ್ಟದ ದೇವಾಲಯದ ಎದುರು ನಡೆಯುತ್ತಿತ್ತು. ಈಗ 
ಬೆಟ್ಟದ ಕೆಳಗಿರುವ ದೇವಿಯ ಪಾದಗಟ್ಟೆಯ ಬಳಿ ಜಾತ್ರೆಯನ್ನು ನಡೆಸಲಾಗುತ್ತದೆ. ಈ ಸಮಾಜದಲ್ಲಿ 
ಸಿಡಿ ನಡೆಸುವಾಗ ಕಹಳೆ, ಡೋಲು, ತಮಟೆಗಳನ್ನು ಬಾರಿಸುತ್ತಾ, ಭಕ್ತನ ಭಯ ಕಳೆದು ಭಕ್ತಿ 
ಭಾವಗಳನ್ನು ತುಂಬುತ್ತಾರೆ. ಸಿಡಿ ಆಡುವ ಭಕ್ತನಲ್ಲದೆ ಅನೇಕ ಭಕ್ತಾದಿಗಳು ಸಿಡಿ ಕಾರ್ಯದಲ್ಲಿ 
ಭಾಗವಹಿಸುತ್ತಾರೆ. ಮರುದಿನ ಮಂಗಳವಾರದಂದು ಬೇಟಿ ಉತ್ಸ್ತವ ನಡೆಯುತ್ತದೆ. ಈ ಉತ್ತವವು 
ತಿಪ್ಪನಗಟ್ಟಮ ಮತ್ತು ಬರಗೇರಮ್ಮ ದೇವತೆಗಳ ಸಮ್ಮುಖದಲ್ಲಿ ನಡೆಯುತ್ತದೆ”. 


ಉಚ್ಛ್ಚಂಗಮ್ಮ ಚಿತ್ರದುರ್ಗ ಪಾಳೆಯಗಾರರು ಕುಲದೇವತೆಯಾಗಿದ್ದಾಳೆ.  ಉಚ್ಛಂಗಮ್ಮಳ 
ಮತ್ತೊಂದು ಹೆಸರು ರೇಣುಕಾ ಅಥವಾ ಎಲ್ಲಮ್ಮ ಎನ್ನಲಾಗಿದೆ. ಏಕನಾಥೇಶ್ವರಿ ಉತ್ಸವದ ನಂತರ 
ಒಂದು ತಿಂಗಳಿಗೆ ಉಚ್ಚಂಗಮ್ಮನ ಉತ್ಸವ ಅಥವಾ ಸಿಡಿಉತ್ತವ ಅತ್ಯಂತ ವೈಭವದಿಂದ 
ನಡೆಯುತ್ತದೆ. ಹರಪನಹಳ್ಳಿ ಪಾಳೆಯಗಾರರನ್ನು ಸೋಲಿಸಿ ಉಚ್ಚಂಗಿ ದುರ್ಗದಿಂದ ಈ ದೇವಿಯ 
ಮೂರ್ತಿಯನ್ನು ತಂದು ಚಿತ್ರದುರ್ಗದಲ್ಲಿ ಪ್ರಶಿಸ್ಥಾಪನೆ ಮಾಡಿದ್ದರಿಂದಾಗಿ ಈ ದೇವಿ ಉತ್ಸವ 
ಮೂರ್ತಿಯಾದುದ್ದರಿಂದ ಉತ್ಸ್ತವಾಂಬೆ ಎಂದು ಕರೆಯಲ್ಲಳು. ದಸರಾ ಹಬ್ಬದ ಸಮಯದಲ್ಲಿ ಈ 
ದೇವಿಯ ಮೂರ್ತಿಯನ್ನು ನವರಂಗ ಮಂಟಪದಲ್ಲಿ ಸ್ಥಾಪಿಸಿ ಪೂಜೆ ಸಲ್ಲಿಸುತ್ತಾರೆ. ವಿಜಯದಶಮಿ 
ದಿನ ಈ ದೇವಿಗೆ ಕೆಂಡಾರ್ಚನೆ ನಡೆಯುತ್ತದೆ. ನಂತರ ದೇವಿಯನ್ನು ಮತ್ತೆ ಗರ್ಭಗುಡಿಗೆ ತಂದು 


167 


ಇಡುತ್ತಾರೆ”. ಅದೇ ರೀತಿ ವೆಂಕಟರಮಣ ಸ್ಹಾಮಿಯರ ರಥೋತ್ತವ, ಗೋಪಾಲಸ್ಟಾಮಿ ರಥೋತ್ಸವ 
ಮರಗಾಲು ಉತ್ಸವ, ಇತ್ಯಾದಿ ಜಾತ್ರಾ ಮಹೋತ್ಸವಗಳು ನಡೆಯುತ್ತವೆ. 


ಯಲಹಂಕ ಪ್ರಭುಗಳು ಬೆಂಗಳೂರಿನಲ್ಲಿ ಆಳಿಕೆ ಮಾಡುವಾಗ ಅನೇಕ ಜಾತ್ರೆಗಳು, 
ಉತ್ಸವಗಳು, ಪರಿಷೆಗಳು ಕರಗ ಉತ್ಸವಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಅವುಗಳಲ್ಲಿ 
ಅತ್ತಿಗುಪೆಯ ಶ್ರೀ ಲಕ್ಷ್ಮೀನರಸಿಂಹಸ್ತಾಮಿ ಬಹ್ಮರಥೋತ್ಸವ ಒಂದಾಗಿದೆ. ಹೋಳಿ ಹುಣ್ಣಿಮೆಯಲ್ಲಿ 
ಹಿಂದಿನ ದಿನ ಬಹ್ಮರಥೋತ್ಸ್ತವ ನಡೆಯುತ್ತದೆ. ಮೊದಲದಿನ ದೇವರಿಗೆ ವಿಶೇಷ ಅಭಿಷೇಕ ಪೂಜೆ, 
ಸಂಜೆ ಧ್ವಜಾರೋಹಣ ನಂತರ ಶೇಷವಾಹನೋತ್ಸವ ಹೀಗೆ ಉತ್ಸ್ತವ ಮುಗಿಯುವವರೆಗೂ ವಿವಿಧ 
ಪೂಜಾ ಕಾರ್ಯಗಳೂಂದಿಗೆ ಹನುಮಂತ ವಾಹನೋತ್ಸವ, ಗರುಡೋತ್ಸವ ನಡೆಯುತ್ತವೆ. ನಂತರ 
ಶ್ರೀ ಲಕ್ಷ್ಮೀದೇವಿಗೆ ಮತ್ತು ಸ್ವಾಮಿಗೆ ಕಲ್ಯಾಣೋತ್ಸವ ನಡೆಯುತ್ತದೆ. ರಾತ್ರಿ ಶಯನೋತ್ಸವ 
ನಡೆಯುತ್ತದೆ. ಮರು ದಿನ ಶೀಕ್ಷ್ಮಿನರಸಿಂಹಸ್ತಾಮಿಯ ಬ್ರಹ್ನರಥೋತ್ತವ ತೇರಿನ ಮೆರವಣಿಗೆ ಊರಿನ 
ಬೀದಿ ಬೀದಿಗಳಲ್ಲಿ ನಡೆಯುತ್ತದೆ". ಅದೇ ರೀತಿ ಯಲಹಂಕ ನಾಡ ಪ್ರಭುಗಳ ಕಾಲದಲ್ಲಿ 
ಧರ್ಮರಾಯನ ಕರಗವು ತುಂಬ ಪ್ರಸಿದ್ದಿಯಾಗಿದೆ. 


ಕರ್ನಾಟಕದಲ್ಲಿ ಹೊಸಕೋಟೆ, ಕೋಲಾರ, ಅನೇಕಲ್ಲು, ಮೊದಲಾದ ಕಡೆಗಳಲ್ಲಿ ಕರಗ 
ಉತ್ಸವಗಳು ನಡೆಯುತ್ತವೆ. ಬೆಂಗಳೂರಿನ ಧರ್ಮರಾಯನ ಕರಗ ಅತ್ಯಂತ ಪ್ರಸಿದ್ದಿಯನ್ನು ಪಡೆದಿದೆ. 
ಇದು ಶಕ್ತಿದೇವತೆಯ ಆರಾಧನೆಯಾಗಿದ್ದು ಸೀ ಶಕ್ತಿಯನ್ನು ಒಲೈಸುವಿಕೆ ಅಥವಾ ಮಾತೃದೇವತೆಯ 
ಹೂಜೆಯಾಗಿದೆ. ಚೈತ್ರಪೂರ್ಣಿಮೆಗೆ ಒಂಭತ್ತು ದಿನ ಮೊದಲು ಧರ್ಮರಾಯನ ದೇವಸ್ಥಾನದ 
ಪ್ರಾಂಗಣದ ದೇವಮೂಲೆಯಲ್ಲಿ ಧ್ವಜಸ್ಥಂಭದ ಸ್ಥಾಪನೆ ಮಾಡುತ್ತಾರೆ. ನಂತರ ಗೌಡ, ಗಣಾಚಾರಿ, 
ಘಂಟೆಪೂಜಾರಿ ಕರಗ ಹೊರುವ ಪೂಜಾರಿ, ವೀರ-ಕುಮಾರರು ಹಾಗೂ ಕರಗಕ್ಕೆ ಸಂಬಂಧಿಸಿದ 
ಮುಖ್ಯ ವ್ಯಕ್ತಿಗಳೆಲ್ಲಾ ಸೇರಿ ಮಡಿಯಲ್ಲಿ ಧ್ವಜಸ್ನಂಭಕ್ಕೆ ಕಂಕಣ ಕಟ್ಟುವರು. ನಂತರ ಪೂಜಾ ವಿಧಿ- 
ವಿಧಾನಗಳನ್ನು ಪೂರೈಸುತ್ತಾರೆ. ಆರನೆಯದಿನ ದೇವಾಲಯದಲ್ಲಿ ಆರತಿ ಉತ್ಸವ ನಡೆಸುತ್ತಾರೆ. 
ಏಳನೇ ದಿನ ಅತ್ಯಂತ ಮಹತ್ತದು ಅಂದು ಹಸಿ ಕರಗ ನಡೆಯುತ್ತದೆ. ಅನೇಕ ವಿಧದಲ್ಲಿ 
ಪೂಜಾಕಾರ್ಯಗಳು ನಡೆಯುತ್ತವೆ. ಎಂಟನೇ ದಿನ ರಾತ್ರಿ ದೇವರಿಗೆ ಪೊಂಗಲ್‌ ಸೇವೆ 


1 


ಸಲ್ಲಿಸುತ್ತಾರೆ. ಒಂಭತ್ತನೆಯ ದಿನ ಚೈತ್ರಮಾಸದ ಪೂರ್ಣಿಮೆಯ ದಿವಸ ಗರ್ಭಗುಡಿಯಿಂದ ಒಂದು 
ಕೈಯಲ್ಲಿ ಮಂತ್ರದಂಡ ಮತ್ತೊಂದು ಕೈಯಲ್ಲಿ ಕಿರುಗತ್ತಿಯನ್ನು ಹಿಡಿದು ಭಕ್ತಾದಿಗಳಿಗೆ ದರ್ಶನ 
ಕೊಡುತ್ತದೆ. ನಂತರ ರಸ್ತೆ ಮಾರ್ಗದಲ್ಲಿ ಮೆರವಣಿಗೆ ಮಾಡುತ್ತಾರೆ. ಹತ್ತನೆಯ ದಿನ ಸಂಜೆ 


ದೇವಸ್ಥಾನದ ಆವರಣದಲ್ಲಿ ವಸಂತೋತ್ಸವ ನಡೆಸಿ ರಾತ್ರಿ ಪೋತರಾಜನಿಂದ "ಗಾವು' ಸೇವೆ 


168 


ನೆರವೇರಿಸುತ್ತಾರೆ. ಕೊನೆಯದಾಗಿ ಹನ್ನೊಂದನೆಯ ದಿನ ರಾತ್ರಿ ರಥೋತ್ಸವ ನಡೆಯುತ್ತದೆ. 
ಆನಂತರ ಧ್ವಜಸ್ನಂಭಕ್ಕೆ ಹೂಜೆ ಮಾಡಿ ಧ್ವಜವನ್ನು ಇಳಿಸುತ್ತಾರೆ. ಅಂದು ಕಂಕಣ ಧರಿಸಿದ್ದವರೆಲ್ಲರೂ 
ಅದನ್ನು ವಿಸರ್ಜಿಸುವರು ಇಲ್ಲಿಗೆ ಕರಗದ ಶಕ್ರ್ಯೋತ್ಸವ ಮುಗಿಯುತ್ತದೆ.” 


ಜಾತ್ರಾಮಹೋತ್ತವಗಳಲ್ಲಿ ಪ್ರಮುಖವಾಗಿ ಸಿಡಿ ಉತ್ಸವ, ಕೊಂಡ ಹಾಯುವುದು, 
ಬಾಯಿಬೀಗ, ಗಾವು ಸಿಗಿಯುವುದು ಪ್ರಮುಖ ಸಂಪ್ರದಾಯಗಳಾಗಿವೆ. ಹೀಗೆ ಹಬ್ಬ-ಹರಿದಿನ ಜಾತ್ರಾ 
ಮಹೋತ್ಸವಗಳಲ್ಲಿ ಸಮಸ್ತ ಜನರು ದ್ವೇಷ-ಅಸೂಯೆಗಳಿಲ್ಲದೆ ಆನಂದದಿಂದ ಉಲ್ಲಾಸದಿಂದ 
ಭಾಗವಹಿಸಿ ಯಶಸ್ಸಿಗೆ ಕಾರಣರಾಗುತ್ತಿದ್ದರು. 


5.7 ಆಹಾರ ಪದ್ಧತಿ: 


ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಆಹಾರಪದ್ಧತಿಯನ್ನು ಕುರಿತು ಸಾಹಿತ್ಯ ಕೃತಿಗಳು, 
ಚಾರಿತಿಕಕೃತಿಗಳು, ಬಖ್ಯೈರುಗಳು, ಜಾನಪದ ಸಾಹಿತ್ಯ, ಇನ್ನೂ ಮುಂತಾದ ಆಕರಗಳಿಂದ ಮಾಹಿತಿ 
ದೊರೆಯುತ್ತದೆ. ಈ ಮನೆತನಗಳು ವಿಜಯನಗರ ಮತ್ತು ವಿಜಯನಗರೋತ್ತರ ಕಾಲದಲ್ಲಿ 
ಅಸ್ಥಿತ್ವದಲ್ಲಿ ಇದ್ದಿದ್ದರಿಂದಾಗಿ ಸಾಮಾನ್ಯವಾಗಿ ವಿಜಯನಗರ ಕಾಲದ ಆಹಾರ ಪದ್ಧತಿಯ ಈ 
ಮನೆತನಗಳಲ್ಲಿ ಕಂಡುಬರುತ್ತದೆ. ಅರವತ್ತು ನಾಲ್ಕು ಕಲೆಗಳಲ್ಲಿ ಆಹಾರ ಪಾನೀಯಗಳಿಗೆ 
ಸಂಬಂಧಿಸಿದ ಕಲೆಗಳಿವೆ. ಪ್ರಾಚೀನ ಕಾಲದಲ್ಲಿ ಭೋಜನವನ್ನು ಒಂದು ಭೋಗವಾಗಿ 
ಪರಿಗಣಿಸಿದ್ದರು. ನಳೆ-ಭೀಮ ಸೇನರು ಪಾಕವಿದ್ಯಯಲ್ಲಿ ಪ್ರವೀಣರಾಗಿದ್ದರು. ಅವರ ಹೆಸರಿನಲ್ಲಿ 
ಪಾಕಶಾಸ್ತಗಳು ರಚನೆಯಾಗಿವೆ. 


4) 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಶಾಸನಗಳಲ್ಲಿ ನೇರವಾಗಿ ಆಹಾರಾದಿ 
ವಿಷಯಗಳನ್ನು ಪ್ರಸ್ತಾಪಿಸದಿದ್ದರು. ಆ ಕಾಲದಲ್ಲಿ ದೇವರ ನೈವೇದ್ಯಕ್ಕೆ ದಾನಗಳನ್ನು ಕೊಟ್ಟಿರುವುದು. 
ದೇವಸ್ಥಾನಗಳಲ್ಲಿ ಅಡಿಗೆ ಮಾಡಲು ಜನರಿರುವುದು. ವ್ಯಾಪಾರಾದಿ ಸಂದರ್ಭಗಳಲ್ಲಿ ದವಸ- 
ಧಾನ್ಯಗಳು, ಕಾಯಿ ಪಲ್ಲೆಗಳು, ಅನ್ನಛತ್ರ ದಾಸೋಹಗಳ ಪ್ರಸ್ತಾಪ ಶಾಸನಗಳಲ್ಲಿ ಕಂಡುಬರುತ್ತದೆ. 
ಕೆಲವು ಸಾಹಿತ್ಯಕೃತಿಗಳಾದ ಇಮ್ಮಡಿ ಚಿಕ್ಕಭೂಪಾಲನ ಸಾಂಗತ್ಯದಲ್ಲಿ ಓಗರ, ತೊವ್ವೆ, ತುಪ್ಪ ಪಳದ್ಯ, 
ಸಕ್ಕರೆ, ಪಾಯಸ, ಕರಜಿಕಾಯಿ, ಸಕ್ಕರೆ ಬುರುಡೆ, ಸವಡುರೊಟ್ಟಿ, ಇವುಗಳ ಜೊತೆಗೆ ಹಾಗಲ, 
ಬದನೆ, ತೊಗರಿ, ಜಿಂಜಿಯವರೆ, ಹೀರೆ ಇತ್ಯಾದಿ ಕಾಯಿ ಪಲ್ಲೆಗಳ ಪ್ರಸ್ತಾಪವಿದೆ.” ಲಡ್ಗುಗೆ, 
ತೆಂಗಾಯಿ ಲಡ್ಡುಗೆ, ಎಳ್ಳು ಲಡ್ಡುಗೆ, ಇಡ್ಡಲಿಗೆ'” ನಾಯಕ ಪಾಳೆಯಗಾರರು ತಮ್ಮ ಪ್ರದೇಶಗಳಲ್ಲಿ 


ಭತ್ತವನ್ನು ಯತ್ತೇಚ್ಛವಾಗಿ ಬೆಳೆಯುತ್ತಿದ್ದರು. ಅಕ್ಕಿಯಲ್ಲಿ ನೆಲ್ಲಕ್ಕಿ, ಸಣ್ಣಕ್ಕಿ, ಕಳವೆ ಎಂಬ ವಿಧಗಳ 


169 


ಜೊತೆಗೆ "ರಾಜಾನ್ನದಕ್ಕಿ' ಎಂಬ ಒಂದು ಶೇಷ್ಠ ಜಾತಿಯ ಭತ್ತವು ಚಿತ್ರದುರ್ಗದಲ್ಲಿತ್ತು. ಅಕ್ಕಿಯನ್ನು 
ಬೇರೆ ಬೇರೆ ಅಡುಗೆಗಳಿಗಾಗಿ ಉಕ್ಕರಿಸಿದ ಅಕ್ಕಿ, ಸದಕಿದ ಅಕ್ಕಿ (ಕುಟ್ಟಿ ಸಂಸ್ಕರಿಸಿದ ಅಕ್ಕಿ) ಮುಂತಾದ 


ಅಕ್ಕಿಯನ್ನು ಸಿದ್ದಪಡಿಸುತ್ತಿದ್ದರು.* 


ಆಹಾರ ಸೇವನೆಯಲ್ಲೂ ವೈವಿಧ್ಯವಿತ್ತು. ಅಕ್ಕಿ ರಾಗಿ, ಮುಸುಕಿನ ಜೋಳ ಮತ್ತು 
ಬೇಳೆಕಾಳುಗಳು ಮುಖ್ಯವಾದ ಬೆಳೆಗಳಾಗಿದ್ದವು. ಮಾರುಕಟ್ಟೆಯಲ್ಲಿ ಧಾನ್ಯಗಳು ತುಂಬಿ 
ತುಳುಕುತ್ತಿದ್ದವು. ಎಂದು ಸಮಕಾಲೀನ ಸಾಹಿತ್ಯ ಕೃತಿಗಳಿಂದ ತಿಳಿದು ಬರುತ್ತದೆ. ಗೋವಿಂದ 
ವೈದ್ಯದ ಕೃತಿಯು ಮೈಸೂರು ಪ್ರದೇಶದಲ್ಲಿ ಬೆಳೆಯುತ್ತಿದ್ದ ಭತ್ತದ ವೈವಿಧ್ಯವನ್ನು ವರ್ಣಿಸುತ್ತದೆ 
ಮುಗುಳು ಹೊಡೆ, ಅರೆಹೊಡೆ, ಪಸುರ್ಮ್ವೋಡೆ, ಹಾಲುದುಂಬುದನೆ ಇತ್ಯಾದಿ, ಅಕ್ಕಿಯಲ್ಲಿ ಕಣಿವೆಯ 
ಸಣ್ಣ, ಸತ್ಯಗಾಲದ ಅಕ್ಕಿ, ಗೋಲೆಯ ಸಣ್ಣ ಅಕ್ಕಿ, ಪುನುಗುವಾಸನೆಯ ಸಣ್ಣ, ಪಿರಿಯರಾಜಾನ್ನ, 
ಜೀರಿಗೆರಾಜಾನ್ನ ಸೊಗಸೂರಾಜಾಣ್ಣ, ಕಸ್ತೂರಿರಾಜಾನ್ನ, ಸೋಮಸಾಲಿ, ಬೀಳುಮಲ್ಲಿಗೆ, ಕೆಂಬೂತಿ, 
ಹೇಮವರ್ಣ, ಕೊನೆವಾಲೆ, ಕೆಂದಲಗ, ಕಸ್ತೂರಿವರ್ಣ, ಪುಷ್ಟಮಂಜರಿ, ಭೈರಾವಳಿ, 
ಕೊಡಗುಮಳಲಕಂತೆ, ಚಂದ್ರೊದಯ ಮುಂತಾದ ಮೇಲುದರ್ಜೆಯ ಅಕ್ಕಿಗಳಿದ್ದವು. ಬಡವರೇ 
ಇರಲಿಲ್ಲ ಎಂದು ಇದರ ಅರ್ತವಲ್ಲ, ಬಡವರಿದ್ದರು ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದರು. 
ಉತ್ಪಾದನೆಯ ಹೆಚ್ಚುವರಿಯು ರಾಜನ ಭಂಡಾರಕ್ಕೆ ಸೇರುತ್ತಿತ್ತು. ಶ್ರೀಮಂತರು ಗಣ್ಯರು ಮತ್ತಿತ್ತರ 
ಮೇಲು ಜಾತಿಗಳ ಜನರು ಅದನ್ನು ಬಳಸಿಕೊಳ್ಳುತ್ತಿದ್ದರು”. 


ನಾಯಕ ಪಾಳೆಯಗಾರರು ಆಹಾರದಲ್ಲಿ ರೊಟ್ಟಿಯನ್ನು ಉಪಯೋಗಿಸುತ್ತಿದ್ದರು. 
ಉದಾಹರಣೆಗೆ ರಾಗಿರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿಯ ರೊಟ್ಟಿ, ಗೋಧಿಯ ರೊಟ್ಟಿ ವಿಧವಿಧವಾದ 
ರೊಟ್ಟಿಗಳನ್ನು ಅಂದಿನ ಕಾಲದಲ್ಲಿ ಉಪಯೋಗಿಸುತ್ತಿದ್ದರು. ಒಮ್ಮೆ ಚಿತ್ರದುರ್ಗದ ಪಾಳೆಯಗಾರರು 
ಯುದ್ದ ಮಾಡುವಂತಹ ಸಂದರ್ಭದಲ್ಲಿ ಸತತ ಮೂರು ದಿನಗಳ ಕಾಲ ಯುದ್ಧ ನಡೆದಾಗ ಅಡುಗೆ 
ಮಾಡಿ ಊಟ ಮಾಡಲಿಕ್ಕೆ ಸಮಯ ಇಲ್ಲದಿರುವಾಗ ಚಿತ್ರದುರ್ಗದಿಂದ ರೊಟ್ಟಿಗಳನ್ನು 
ಮಾಡಿಕೊಂಡು ಯುದ್ದ ಸ್ಥಳಕ್ಕೆ ಎತ್ತುಗಳಿಂದ ಬಂಡಿಯ ಮೇಲೆ ತಂದು ಯುದ್ದ ಮಾಡುವ 
ಸೈನಿಕರಿಗೆ ಹಂಚುತ್ತಿದ್ದರು. ಯುದ್ದದ ಸಮಯದಲ್ಲಿ 900 ಎತ್ತುಗಳು 300 ಜನ ಹೆಂಗಸರೂ 
ಹಗಲು ರಾತ್ರಿ ಸುತ್ತಿ ಸೈನಿಕರಿಗೆ ರೊಟ್ಟಿ ಬೆಣ್ಣೆ ವಗೈರೆಗಳನ್ನು ಅವರವರ ಸ್ಥಳದಲ್ಲಿಯೇ 
ಒದಗಿಸುತ್ತಿದ್ದರು. ಇದರಿಂದ ತಿಳಿಯುವುದೇನೆಂದರೆ ಯುದ್ದ ಕಾಲದಲ್ಲಿ ಸೈನಿಕರಿಗೆ ಆಹಾರ 
ಪೂರೈಕೆಗೆ ಮತ್ತು ಸೇವನೆಗೆ ರೊಟ್ಟಿಯು ಒಂದು ಉಪಯುಕ್ತವಾದ ಆಹಾರವಾಗಿದೆ”. ಅದೇ ರೀತಿ 
ಗೋಧಿಯಿಂದ ಗಾರಿಗೆ ಕಡುಬುಗಳನ್ನು ತಯಾರಿಸುತ್ತಿದ್ದರು. ಗೋಧಿ ಚಪಾತಿ, ಸಜ್ಜೆ ರೊಟ್ಟಿ, 


170 


ಇವುಗಳ ಜೊತೆಗೆ ಸಿಹಿ ಆಹಾರ ಪದಾರ್ಥಗಳಾದ ಸಣ್ಣಕ್ಕಿ ಪಾಯಸ, ಸಜಿಗೆ ಪಾಯಸ, ಗವುಲಿ 


ಜ 


ಪಾಯಸ, ಹಾಗೂ ಅಕ್ಕಿ ತೆಂಗಿನ ಕಾಯಿ, ಬೆಲ್ಲ ರುಬ್ಬಿ, ತುಪ್ಪ ಎಣ್ಣೆಯಲ್ಲಿ ಕರಿದು ಮಾಡಿದ "ಅತಿರಸ 
ಹೊಣಗಡುಬು, ಸಿಹಿಪೊಂಗಲ್‌, ಗವುಲಿ ಹುಗ್ಗಿ ಎಳ್ಳುಂಡೆ, ಶೇಂಗಾ ಉಂಡೆ, ಕರಜಿಕಾಯಿ, ಸುರುಳಿ 
ಹೋಳಿಗೆ, ಕಾಯಿಹೋಳಿಗೆ, ಗೆಣಸಿನ ಹೋಳಿಗೆ, ಗಾರಿಗೆಹೂರಣಗಡುಬು, ದೋಸೆ, ವಡೆ, ಚಕ್ಕುಲಿ, 
ಅನ್ನರಸ, ಚಿತ್ರಾನ್ನ, ಶಾಲ್ಯಾನ್ನ ಮತ್ತು ಪಾನೀಯಗಳಾದ ಮಾವಿನಹಣ್ಣು, ಬಾಳೆಹಣ್ಣಿನ ಶೀಕರಣೆ, 
ನಿಂಬೆಹಣ್ಣಿನ ಪಾನಕ, ಮಾವಿನ ಹಣ್ಣಿನ ಪಾನಕ, ಬೆಲ್ಲದಪಾನಕ, ತೆಂಗಿನ ಕಾಯಿಯ ಎಳನೀರು, 
ಕಬ್ದಿನಹಾಲು. ಇತ್ಯಾದಿಗಳನ್ನು ಸೇವಿಸುತ್ತಿದ್ದರು. ಅಹಾರ ತಯಾರಿಕೆಯಲ್ಲಿ ಕಡಲೆಕಾಳು, ಹೆಸರು, 
ಹುರುಳಿ, ತೊಗರಿ, ಅವರೆ, ಎಳ್ಳು, ಜೀರಿಗೆ, ಗುರೆಳ್ಳು ಸಾಸುವೆ, ಮೆಣಸು, ಅರಿಶಿಣ, ಮೆಂತ್ಯೆ 
ಶುಂಠಿಗಳನ್ನು ಬಳಸುತ್ತಿದ್ದರು. ಇವುಗಳೊಂದಿಗೆ ತರಕಾರಿಗಳಾದ ಬದನೆ, ಹೀರೆ, ನುಗ್ಗೆ, ಹಾಗಲ, 
ಪಡುವಲ, ಈರುಳ್ಳಿ, ಸೌತೆಕಾಯಿ, ಮೂಲಂಗಿ, ಗೆಜ್ಜರಿ, ಬೆಂಡೆಕಾಯಿ, ಸಬ್ಬಕ್ಕಿ, ಸೋರೆ, ಕೊತ್ತಂಬರಿ, 
ಹೀಗೆ ಪ್ರದೇಶಕ್ಕೆ ಅನುಗುಣವಾಗಿ ಲಭ್ಯವಿರುವ ದವಸ ಧಾನ್ಯ ಮತ್ತು ತರಕಾರಿಗಳನ್ನು ಬಳಸಿ 
ನಾಯಕ ಪಾಳಯಗಾರರು ಮತ್ತು ಸಾಮಾನ್ಯ ಜನರ ಆಹಾರವನ್ನು ತಯಾರಿಸಿ ಸೇವನೆ 
ಮಾಡುತ್ತಿದ್ದರು.” 


ವಿಜಯನಗರ ಮತ್ತು ವಿಜಯನಗರೋತ್ತರಕಾಲದ ನಾಯಕರುಗಳು ಸಾಮಾನ್ಯವಾಗಿ 
ಬಹುತೇಕರು ಸಸ್ಯಾಹಾರದ ಜೊತೆಗೆ ಮಾಂಸಾಹಾರಿಗಳಾಗಿದ್ದರು. ಉದಾಹರಣೆಗೆ ಕುರಿ, ಆಡು, 
ಹಂದಿ, ಜಿಂಕೆ ಮೊಲ, ಪಾರಿವಾಳ ಇತರೆ ಪಕ್ಷಿಗಳ ಮಾಂಸದ ಜೊತೆಗೆ ಮೀನುಗಳನ್ನು 
ಸೇವಿಸುತ್ತಿದ್ದರು. ಕೆಲವು ಪಾಳೆಯಗಾರರು ಹಿರಿಯರ ಪುಣ್ಯತಿಥಿಗಳೆಂದು ಮಾಂಸಾಹಾರವನ್ನು 
ಮಾಡುವ ಪದ್ಧತಿಯಿತ್ತು. ಶಕ್ತಿದೇವತೆಗಳಿಗೆ ಪ್ರಾಣಿಗಳನ್ನು ಬಲಿ ನೀಡುತ್ತಿದ್ದರು. ನಂತರ ಆ 
ಮಾಂಸಾಹಾರವನ್ನು ಸೇವಿಸುತ್ತಿದ್ದರು. ಹಾಗೂ ಯುಗಾದಿ ಇತರೆ ಹಬ್ಬಗಳು ಮತ್ತು ಬಿಡುವಿನ 
ದಿನಗಳಲ್ಲಿ ಬೇಟೆಗೆಂದು ಹೋಗಿ ಮೊಲ, ಚಿಗರೆ, ಉಡ, ಕೌಜುಗ, ಹಂದಿ, ಕಾಡುಕೋಳಿ ಇತ್ಯಾದಿ 
ಕಾಡುಪ್ರಾಕಿಗಳನ್ನು ಬೇಟಿಯಾಡಿ ಸೇವಿಸುತ್ತಿದ್ದರು.” ಊಟದ ನಂತರ ತಾಂಬೂಲ ವಿಶೇಷವಾದ 
ಸ್ಥಾನವನ್ನು ಪಡೆದಿದೆ. ವೀಳ್ಯದೆಲೆ, ಅಡಕೆ, ಸುಣ್ಣ, ಸುಗಂಧ ವಸ್ತುಗಳು ಇತ್ಯಾದಿಗಳನ್ನು ಪ್ರತಿ 
ಊಟದ ನಂತರವೂ ನೀಡುತ್ತಿದ್ದರು. ಶುಭ ಸಮಾರಂಭಗಳಲ್ಲಿ ಅತಿಥಿಗಳಿಗೆ, ವಿವಾಹಿತ ಸ್ತ್ರೀಯರಿಗೆ 
ಇತರರಿಗೆ ತಾಂಬೂಲ ಕೊಡುವುದು ಪುಣ್ಯದ ಕೆಲಸ ಎಂದು ಪರಿಗಣಿಸಲಾಗಿದೆ. ಹಬ್ಬ- 
ಹರಿದಿನಗಳಲ್ಲಿ, ಸಮಾರಂಭಗಳಲ್ಲಿ, ಉತ್ಸವಗಳಲ್ಲಿ ತಾಂಬೂಲ ಕಡ್ಡಾಯವಾಗಿತ್ತು. ಪ್ರತಿದಿನ 
ದರ್ಬಾರು ಮುಗಿದ ನಂತರ ಆಸ್ಥಾನಿಕರಿಗೆ ತಾಂಬೂಲವನ್ನು ಕೊಡುತ್ತಿದ್ದರು. ಹೀಗೆ ಜನ 


171 


ಜೀವನದಲ್ಲಿ ವಿಶೇಷ ಮಹತ್ತವು ತಾಂಬೂಲಕೆ ಇದೆ. ಅದು ಮಂಗಳಕರವೆಂದು ಜನರು 
ನಂಬಿದ್ದರು"". 


ಕೆಳದಿನಾಯಕರ ಕಾಲದ ಮಲೆನಾಡು ಮತ್ತು ಅರೆಮಲೆನಾಡಿನ ಆಹಾರಗಳನ್ನು ಕುರಿತು 
ಶಿವತತ್ವ ರತ್ನಾಕರ ಕೃತಿಯಲ್ಲಿ ವಿವರಿಸಿದ್ದಾರೆ. ಮಲೆನಾಡಿನ ಬಹುಜನಕ್ಕೆ ಆಹಾರ ಅನ್ನವಾಗಿದೆ. 
ಶಿವತತ್ವ ರತ್ನಾಕರ ಕೃತಿಯಲ್ಲಿ ರಕ್ಷಶಾಲಿ (ಶಾಲಿ ಎಂದರೆ ಭತ್ತು ಮಹಾಶಾಲಿ, ಗಂಧಶಾಲಿ, ಕಲಿಂಗಕ, 
ಮಂಡಶಾಲಿ, ಸ್ಥೂಲಶಾಲಿ, ಸೂಕ್ಷ್ಮಶಾಲಿ ಪೌಷ್ಟಿಕಗಳೆಂದು ಅನೇಕ ರೀತಿಯ ಭತ್ತಗಳನ್ನು 
ವಿವರಿಸುತ್ತದೆ. ಅನ್ನಮಯ ಪ್ರಾಣ ಇದು ಮಲೆನಾಡಿಗರ ಅಭಿಪ್ರಾಯವಾಗಿದೆ. ಮುದ್ದೆ, ಇದು 
ಬಯಲು ಸೀಮೆಯ ಜನರ ಬಹುಮುಖ್ಯ ಆಹಾರವಾಗಿದೆ. ಮಧ್ಯಾಹ್ನ ಮತ್ತು ರಾತ್ರಿಯ ಊಟವಾಗಿ 
ಬಳಸುತ್ತಾರೆ. ಮುದ್ದೆಯನ್ನು ರಾಗಿ ಹಿಟ್ಟಿನಿಂದ ತಯಾರಿಸುತ್ತಾರೆ. ಮೇಲೋಗರ ಅನ್ನದ ಜೊತೆ 
ಬಡಿಸುವ ಸಾರು, ಹುಳಿ, ಕೂಟುಗೆ, ಮೇಲೋಗರ ಎಂದು ಕರೆಯುತ್ತಾರೆ. ಶಿವತತ್ವ ರತ್ನಾಕರ 
ಕೃತಿಯಲ್ಲಿ ಸೊಪ್ಪುಗಳ ಬಗ್ಗೆ ಮಾಹಿತಿ ಇದೆ. ಬಸಳೆ ಸೊಪ್ಪು ಕಿರುಕಸಾಲೆ, ಮೆಂತ್ಯೆ ಕಡಲೆ, ಸಾಸಿವೆ, 
ಕರಿಬೇವು, ಬೆರಕೆಸೊಪುಗಳ ಜೊತೆಗೆ ಮಲೆನಾಡಿಗರಿಗೆ ಚಪ್ಪರದ ಅವರೆ, ಅಣಬೆಗಳು, ಬಿದಿರು 
ಕಳಲೆಗಳಿಂದ ಪಲ್ಯ, ಗೊಜ್ಜುಗಳನ್ನು ತಯಾರಿಸುತ್ತಿದ್ದರು ಮತ್ತು ಹುರುಳಿ ಕಾಳು, ಅಲಸಂದೆ 
ಕಾಳುಗಳಿಂದ ಸಾರು ತಯಾರಿಸುತ್ತಾರೆ. ನಂತರ ಕೆಸುವನ್ನು ವಿಶೇಷವಾಗಿ ಬಳಸುತ್ತಾರೆ. ಅದೇ ರೀತಿ 
ಹಾಗಲಕಾಯಿ, ಹೀರೇಕಾಯಿ, ಮಾವಿನಕಾಯಿ, ಬಾಳೆಕಾಯಿ. ಬೂದಗುಂಬಳ, ಅವರೆಕಾಯಿ, 
ತೊಂಡೇಕಾಯಿ, ಪಡುವಲಕಾಯಿ, ಮೂಡಹಾಗಲ, ಅಣಬೆ ಮೊದಲಾದ ತರಕಾರಿಗಳಿಂದ ಸಾರು 
ತಯಾರಿಸುತ್ತಿದ್ದರು. ಕಿಚಡಿ ಪದಾರ್ಥವನ್ನು ತೊಗರಿಕಾಳು, ಅವರೆಕಾಳು, ಅಲಸಂದೆ ಕಾಳುಗಳಿಗೆ 
ಸೊರೆಕಾಯಿ. ಚೇಣಿಕಾಯಿ, ಹಿತ್ತಲವರೆ, ಗೋರಿಕಾಯಿ, ತರಕಾರಿಗಳನ್ನು ಹಾಕಿ ಬೇಯಿಸಿ 
ಹುಣಸೆಕಾಯಿ ರಸಹಾಕಿ ಸಾಂಬಾರು ಮಾಡುತ್ತಾರೆ. ಇತರೆ ಆಹಾರಗಳಾದ ರೊಟ್ಟಿ ದೋಸೆ, 
ಆಪೆದೋಸೆ, ನೀರುದೋಸೆ, ಕಾವಲಿದೋಸೆ, ಬಾಳೆಹಣ್ಣಿನ ದೋಸೆ, ಮುರುಕಲು ದೋಸೆ, ಇಡ್ಡಲಿ, 
ಕಡಬು, ಪಾಯಸ, ಜೊಟ್ಟೆ ಹಣ್ಣಿನ ಪಾಯಸ, ಮಂಡಗೆ, ಗಾರಿಗೆ, ಬಾನಗಳಾದ ಹುಗ್ಗಿಬಾನ, 
ಮೊಸರುಬಾನ್‌, ಮಧುಬಾನ, ಹುಣಸೆಹಿಂಡಿ, ಶಾವಿಗೆ, ಹೋಳಿಗೆವಡೆ, ಕರಜಿಕಾಯಿ, ಉಪ್ಪಿನಕಾಯಿ, 


ಇತ್ಯಾದಿ ಆಹಾರ ಪದರ್ಥಗಳನ್ನು ಉಪಯೋಗಿಸುತ್ತಿದ್ದರು. 


ಮಲೆನಾಡಿನ ಜನರು ಮಾಂಸದ ಆಹಾರವನ್ನು ಉಪಯೋಗಿಸುತ್ತಿದ್ದರು. ಮಾಂಸದ 
ಆಹಾರವನ್ನು ಸಾಮಾನ್ಯವಾಗಿ ಶಿಕಾರಿ ಮಾಡಿದಾಗ ನೆಂಟರಿಷ್ಟರು ಬಂದಾಗ, ಹಬ್ಬ-ಹರಿದಿನಗಳಲ್ಲಿ 
ಮತ್ತು ದೇವರಿಗೆ ಹರಕೆ ಒಪ್ಪಿಸಿದಾಗ ಮದುವೆ, ಬಸಗೆ, ಮರಣ ಸಂದರ್ಭಗಳಲ್ಲಿ 


172 


ಉಪಯೋಗಿಸುತ್ತಿದ್ದರು. ಎಲ್ಲಾ ಜಾತಿ ಧರ್ಮದವರು ಇರುವುದರಿಂದ ಕೆಲವರು ಕುರಿ, ಕೋಳಿ, 
ಏಡಿ, ಸೀಗಡಿ, ಮೀನು ಬಳಸಿದರೆ ಇನ್ನೂ ಕೆಲವರು ಪಕ್ಕಿ, ಪಕ್ಷಿ, ಸಾಕಿದ ಪ್ರಾಣಿಗಳಾದ ಹಂದಿಗಳನ್ನು 
ಮತ್ತು ಇನ್ನೂ ಕೆಲವು ಜನಾಂಗದವರು ಇಲಿ, ದನ, ಕೋಣ, ಇರುವೆ, ಕಣಜ, ಹಾವು. ಹದ್ದು, 
ಚಾಣ, ಹಿಡುಗ, ಕಾಡುಬೆಕ್ಕು, ಕಾಡುಕುರಿ, ಜಿಂಕೆ, ಸಾರಂಗ, ಮೊಲ, ಕಡವೆ, ಕಾಟಿ, ಆಮೆ, ಉಡ, 
ಇವುಗಳೊಂದಿಗೆ ಕಾಡುಹಂದಿ, ಮುಳ್ಳುಹಂದಿ, ಚಿಪ್ಪಿನ ಹಂದಿ, ಅಳಿಲು, ಮುಂಗುಸಿ, ಬೆಟ್ಟಳಿಲು, 
ಬಾವಲಿ, ಕೋತಿ, ಮುಸಿಯ ಮುಂತಾದ ಪ್ರಾಣಿಗಳ ಮಾಂಸವನ್ನು ಉಪಯೋಗಿಸುತ್ತಿದ್ದರು, 
ಮಾಂಸದ ಅಡುಗೆಗಳಾದ ಹಂದಿಮಾಂಸದ ಅಡುಗೆ, ಕೋಳಿಮಾಂಸದ ಅಡುಗೆ, ಹಕ್ಕಿಮಾಂಸದ 
ಅಡುಗೆ, ಏಡಿಮಾಂಸದ ಅಡುಗೆ, ಕಣಜದ ಮೊಟ್ಟಿ ಸಾರು, ಮೊಟ್ಟೆ ಅಡುಗೆಗಳು. ಹೀಗೆ ಸಸ್ಯ 
ಆಹಾರ ಮತ್ತು ಮಾಂಸ ಆಹಾರವನ್ನು ಮಲೆನಾಡು, ಅರೆಮಲೆನಾಡಿನ ಜನ 
ಉಪಯೋಗಿಸುತ್ತಿದ್ದರು"? 


ಒಟ್ಟಿನಲ್ಲಿ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಆಹಾರ ಪದ್ಧತಿಯು ಒಂದು 
ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಭಿನ್ನವಾಗಿದೆ. ಬಯಲು ಸೀಮೆ, ಮಲೆನಾಡು, 
ಅರೆಮಲೆನಾಡು ಪ್ರದೇಶಗಳಲ್ಲಿ ಆಹಾರ ವಿಧಾನಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ಬಿಟ್ಟರೆ 
ಸಾಮಾನ್ಯವಾಗಿ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಆಹಾರವು ಸಸ್ಯಹಾರ ಮತ್ತು 
ಮಾಂಸಹಾರದಿಂದ ತಯಾರಾದ ಆಹಾರವನ್ನು ಎಲ್ಲಾರು ಉಪಯೋಗಿಸುತ್ತಿದ್ದರು. 


5.8 ಉಡುಗೆ-ತೊಡುಗೆ: 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಉಡುಗೆ ತೊಡುಗೆ ಬಗ್ಗೆ ಹೆಚ್ಚಿನ ಲಿಖಿತ 
ಆಧಾರಗಳಲ್ಲಿ ಮತ್ತು ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವುದು ಕಡಿಮೆ. ಆದರೆ ದೇವಾಲಯಗಳಲ್ಲಿ 
ಶಿಲ್ಪಗಳಲ್ಲಿ ಜನಪದ ಸಾಹಿತ್ಯದಲ್ಲಿ ಕಾಣಬಹುದು. ಉದಾಹರಣೆಗೆ ಸುವ್ಪಿಮಲ್ಲಮ್ಮನ 
ತೋಂಟದಸಿದ್ದೇಶ್ವರ ಸಾಂಗತ್ಯ, ಹಾಗಲವಾಡಿ ಮುದ್ದೀರಸ್ತಾಮಿಯ ಸ್ಪರ ವಚನಗಳು. ಈ ಕೃತಿಗಳಲ್ಲಿ 


ಸಿದ್ದೇಶ್ಷರನ ತೇರಿಗೆ ಸಂಸ್ಥಾನದ ವಿವಿಧ ಪ್ರದೇಶಗಳಿಂದ ಆಗಮಿಸಿದ್ದ ಸ್ತ್ರೀ-ಪುರುಷರ ಉಡುಪು 


6— 

ಎಐ ಮು 
ಮತ್ತು ಆಭರಣಗಳನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಲಾಗಿದೆ. ಸ್ತ್ರೀ-ಪುರುಷರು ವಯಸಿಗೆ ತಕ್ಕಂತೆ 
ಉಡುಪುಗಳನ್ನು ಧರಿಸುತ್ತಿದ್ದರು. ಶ್ರೀಮಂತರು ಬಂಗಾರದ ಶಿವದಾರ, ಹೆಗಲಿನ ಮೇಲೆ ಚಲುವಿನ 
ಗಂಟೆ, ಚಿನ್ನದ ಉಂಗುರ, ಐದು ಎಳೆಯ ಗುಂಪಿನ ಸರ ರತ್ನ ಕೆತ್ತಿಸಿ ಕುಸರಿ ಕೆಲಸ ಮಾಡಿದ 


ಕೊರಳಿನ ಸರಗಳನ್ನು ಬಳಸುತ್ತಿದ್ದರು." 


173 


ನಾಯಕ ಪಾಳೆಯಗಾರರು ಒಂದು ಕಾಲಕ್ಕೆ ಸಾಮಾನ್ಯರಂತೆ ವೇಷ-ಭೂಷಣಗಳನ್ನು 
ಧರಿಸುತ್ತಿದ್ದ ಇವರು ಅಧಿಕಾರ ಪ್ರಾಪ್ತವಾಗುತ್ತಿದ್ದಂತೆ ವೇಷ-ಭೂಷಣಗಳಲ್ಲಿ ಬದಲಾವಣೆಗಾಳದವು. 
ಸಮಕಾಲೀನ ರಾಜಮಹಾರಾಜರ ವೇಷಭೂಷಣಗಳನ್ನು ಅನುಸರಿಸುತ್ತಿದ್ದರು. ನಾಯಕರು 
ಸಂದರ್ಭಕ್ಕೆ ತಕ್ಕಂತೆ ಉಡುಗೆ ತೊಡುಗೆಗಳನ್ನು ಧರಿಸುತ್ತಿದ್ದರು. ಉದಾಹರಣೆಗೆ ಅರಮನೆಯಲ್ಲಿ 
ನಡೆಯುವ ಸಭೆಗಳಲ್ಲಿ, ಸಾರ್ವಜನಿಕರನ್ನು ಬೇಟಿ ಮಾಡುವಾಗ, ಪೂಜಾವೇಳೆಯಲ್ಲಿ, ಹಬ್ಬ- 
ಉತ್ಸವಗಳಲ್ಲಿ, ತೀರ್ಥಯಾತ್ರೆಗೆ ತೆರಳುವಾಗ, ವಿವಾಹ ಸಂದರ್ಭಗಳಲ್ಲಿ, ಬೇಟಿಗೆ ತೆರಳುವಾಗ, 
ಯುದ್ದದ ಸಂದರ್ಭಗಳಲ್ಲಿ ಹೀಗೆ ಸಂದರ್ಭಕ್ಕೆ ಅನುಗುಣವಾಗಿ ವಿವಿಧ ರೀತಿಯಾದ ಉಡುಗೆ- 
ತೊಡುಗೆಗಳನ್ನು ಧರಿಸುತ್ತಿದ್ದರು. ಚಿತ್ರದುರ್ಗ ಅರಸರು ಅಲಂಕಾರ ಪ್ರಿಯರಾಗಿದ್ದು ಹಿಂದಿನ 
ಕಾಲದ ರಾಜಮಹಾರಾಜರಂತೆ ಉಡುಪುಗಳನ್ನು ಧರಿಸುತ್ತಿದ್ದರು. ಬಿಳಿಯ ಧೋತ್ರ, ಕಸೆಯ ಬಿಳಿ 
ನಿಲುವಂಗಿ, ಸುತ್ತಿದ ಮುಂಡಾಸು, ಬಿಳಿಯ ಹಚ್ಚಡ, ಹಣೆಯಲ್ಲಿ ಕಸ್ತೂರಿ ತಿಲಕ, ಭಡಾರ 
ಮುಂಡಾಸಿಗೆ, ತುರಾಯಿ, ಬೆರಳಲ್ಲಿ ಉಂಗುರ, ಕಾಲಲ್ಲಿ ಗಗ್ಗರ, ಕೊರಳಲ್ಲಿ ಗುಂಡಿನ ಮುತ್ತಿನಸರ, 
ಕವಡೆಯಸರ, ಕಂಠಿಸರ, ಕಿವಿಯಲ್ಲಿ ಒಂಟಿಬಾವುಲಿ, ಹಣೆಯಲ್ಲಿ ಗೀರುಗಂಧ, ಒಟ್ಟುಗಂಧ, ಕಾಲಿಗೆ 
ಪೆಂಡೆ'* ಹೀಗೆ ವಿವಿಧ ರೀತಿಯಾದ ಅಲಂಕಾರಿಕ ವಸ್ತುಗಳನ್ನು ಧರಿಸುತ್ತಿದ್ದರು. 


ಯುವರಾಜನು ಪಟ್ಟಾಭಿಷೇಕದ ಸಮಯದಲ್ಲಿ ಧರಿಸುತ್ತಿದ್ದ ವೇಷ-ಭೂಷಣಗಳು ಮಾಹಿತಿ 
ಲಭ್ಯವಿದೆ. ಕಡೆಯ ಮದಕರಿನಾಯಕನು ರೂಪಿನಲ್ಲಿ ಬಲು ಚಲುವ, ಎಣ್ಣೆಗೆಂಪಿನ ದುಂಡುಮುಖ, 
ಸದಾ ಮುಳುನಗೆ, ತಲೆಗೆ ಚಿನ್ನದ ಕಸೂತಿಯಿಂದ ಕೂಡಿದ ರೇಷ್ಮೆಯ ಸೊಗಸಾದ ಮುಂಡಾನನ್ನು 
ಸುತ್ತಿ ಹಣೆಯಲ್ಲಿ ಕಸ್ತೂರಿಯ ಗಂಧದ ತಿಲಕವನ್ನಿಟ್ಟು, ಕಿವಿಯಲ್ಲಿ ಹರಳೋಲೆಗಳನ್ನು ಕೊರಳಲ್ಲಿ 
ರತ್ನಹಾರವನ್ನು ಧರಿಸಿ ನಡುವಿನಲ್ಲಿ ರಾಜಲಾಂಛನದ ರತ್ನಖಚಿತ ಹಿಡಿಯ ಖಡ್ಗವನ್ನು ಬಿಗಿದು 
ಅಚ್ಚ ಬಿಳಿಯ ವರ್ಣದ ಕುದುರೆಯನ್ನೇರಿ ಪಟ್ಟಾಭಿಷೇಕದ ಸ್ಥಳಕ್ಕೆ ಆಗಮಿಸಿದನು.!5 


ರಾಣಿಯರು ಸೀರೆ ಮತ್ತು ಕುಪ್ಪಸವನ್ನು ಧರಿಸುತ್ತಿದ್ದರು. ಇವುಗಳಲ್ಲಿ ಜರತಾರಿ ಸೀರೆ, 
ಗುಬ್ಬಿಕಣ್ಣಿನ ಸೀರೆ, ರಾಗಾವಳಿ ಸೀರೆ, ಬಿಳಿಯ ಹೂವಿನ ಸೀರೆ, ದ್ಲಾರಮುನಿ ಸೀರೆ, ತೋಪಖಾನಿ 
ಸೀರೆ, ಚಂದಿರಕಾಳಿ ಸೀರೆ, ಬದನೆಬಣ್ಣದ ಸೀಸ, ಪಟ್ಟೆಯ ಸೀರೆ, ಬಿಳಿಯ ಸೀರೆ, ಜರಿಸೀದೆ, 
ಪಂಪುಳ ಸೀರೆ, ಅಂಚುಕಟ್ಟಿದಕರಿಯ ಸೀರೆ, ಪೀತಾಂಬರ ಸೀರೆಗಳು ಜನಪ್ರಿಯವಾಗಿದ್ದವು". 
ಸ್ತ್ರೀಯರು ಬೈತಲಿಗೆ ಮುತ್ತಿನ ಬೊಟ್ಟಿಡುತ್ತಿದ್ದರು. ಕೈಗಳಿಗೆ ಕಪ್ಪು ಕೆಂಪು, ನೀಲಿ, ಹಸಿರು, ಹಳದಿ 
ಬಣಗಳ ಸಣ ಬಳೆಗಳನು ಹಾಕಿಕೊಳುತಿದರು. ಕೂದಲಿಗೆ ಎಣೆ ಹಚುತಿದರು. ಕಣಿಗೆ ಕಪು 
[5 [5 ಲ್ಲ Sa) [5 ಜಪಿ"ದ [5 ಬ 
ಹಚ್ಚುತ್ತಿದ್ದರು." ಮುತ್ತಿನ ಓಲೆ, ಕೊರಳಲ್ಲಿ ತಾಳಿಯುಳ್ಳ ಚಿನ್ನದ ದಪ್ಪ ತುಂಡು, ಕೈಕಡಗ, ಗೌಳಸರ, 


174 


ಕೊಪ್ಪು, ಬಣ್ಣದ ಸಠ, ಚಿನ್ನದಹೂ, ಬುಗುಡಿ, ಮಣಿಕಟ್ಟು, ಚಿನ್ನದ ಸರ, ಹೊಂಬಾಳೆಯ ಸರ, 
ತೋಳ ಬಂದಿಗಳು, ಮುತ್ತಿನ ಮೂಗುತಿ, ಬಣ್ಣದ ರವಿಕೆ! ಹೀಗೆ ರಾಜಮನೆತನದ ರಾಣಿಯರು, 
ಶ್ರೀಮಂತ ಮಹಿಳಯರು ಮೇಲಿನ ಉಡುಪು ಮತ್ತು ಆಭರಣಗಳನ್ನು ಉಪಯೋಗಿಸುತ್ತಿದ್ದರು. 


ವ್ಯಾಪಾರಿಗಳು ಧೋತ್ರ ಉಟ್ಟುಕೊಂಡು ಹೆಗಲ ಮೇಲೆ ಹಸಿಬೆಯ ಚೀಲ, ಗಂಟೆ, ಕಿವಿಯಲ್ಲಿ 
ಚಿನ್ನದಿಂದ ಕಟ್ಟಿದ ಮುತ್ತಿನ ಚಾವುಕಳಿ, ಕೊರಳಲ್ಲಿ ಪಂಚಸರ, ಚಿನ್ನದ ಗುಂಡುಗಳುಳ್ಳ 
ಜೋಮಾಲೆಯ ಸರ'” ಮುಂತಾದ ಉಡುಪು ಮತ್ತು ಆಭರಣಗಳನ್ನು ಧರಿಸುತ್ತಿದ್ದರು. ಸಾಮಾನ್ಯ 
ಜನರು ಮತ್ತು ಬಡವರು ಅಡ್ಡ ಮುಂಡಾಸು. ಧೋತ್ರಗಳನ್ನು'' ಬಣ್ಣದ ರುಮಾಲು ಹಣೆಯಲ್ಲಿ 
ಗುಂಡಾದ ತಿಲಕವನ್ನಿಟ್ಟು ಸಣ್ಣ ದುಪ್ಪಟ್ಟ ಹಚ್ಚಡಗಳನ್ನು ಧರಿಸುತ್ತಿದ್ದರು”. ಸ್ತೀಯರು ಸೀರೆಗಳನ್ನು 
ಕುಪ್ಪಸಗಳನ್ನು ಕೆಲವು ಆಭರಣಗಳನ್ನು ಧರಿಸುತ್ತಿದ್ದರು. ಈ ರೀತಿಯಾಗಿ ಕನ್ನಡ ಪ್ರದೇಶದ ನಾಯಕ 
ಮನೆತನಗಳ ರಾಜ ರಾಣಿಯರು ಮತ್ತು ಶ್ರೀಮಂತರು, ಸಾಮಾನ್ಯರು ಬಡವರು ಹಾಗೂ 
ವ್ಯಾಪಾರಿಗಳು ತಮ್ಮ ತಮ್ಮ ಅಂತಸ್ಸಿಗೆ ತಕ್ಕಂತೆ ಉಡುಪುಗಳನ್ನು ಆಭರಣಗಳನ್ನು ಧರಿಸುತ್ತಿದ್ದರು. 


5.9 ಮನೋರಂಜನೆಗಳು: 


ಮನುಷ್ಯನು ತನ್ನ ಬೇಸರವನ್ನು ಕಳೆಯಲು ಬಿಡುವಿನ ವೇಳೆಯಲ್ಲಿ ಹವ್ಯಾಸಗಳನ್ನು 
ಬೆಳೆಸಿಕೊಂಡಿದ್ದನು. ಉದಾಹರಣೆಗೆ ನೃತ್ಯ, ಸಂಗೀತ, ಜಲಕ್ರೀಡೆ, ಗಾಯನ, ನಾಟಕ, ಚದುರಂಗ, 
ಪಗಡೆ, ಕುಸ್ತಿ, ಮಲ್ಲಯುದ್ದ, ಬೇಟೆ ಹಬ್ಬ-ಹರಿದಿನಗಳು ಮತ್ತು ಜಾತೆಗಳಲ್ಲಿನ ಕೋಲಾಟ, ಇತರೆ 
ಕ್ರೀಡೆಗಳು ಹೀಗೆ ವಿವಿಧ ರೀತಿಯಲ್ಲಿ ಸಂತೋಷವನ್ನು ಸಾಮಾನ್ಯ ಜನರು ಹಾಗೂ ರಾಜ 


ರಾಣಿಯರು ಅನುಭವಿಸುತ್ತಿದ್ದರು. 


ಮೈಸೂರು ಒಡೆಯರ ಕಾಲದಲ್ಲಿ ಕುಸ್ತಿ ಅಥವಾ ಮಲ್ಲಯುದ್ದವು ಬಹಳ ಜನಪ್ರಿಯವಾಗಿತ್ತು. 
ದಸರಾ ಉತ್ಸವದಲ್ಲಿ ಮಲ್ಲಯುದ್ದ ಪ್ರದರ್ಶನವು ನಡೆಯುತ್ತಿತ್ತು. ನವರಾತ್ರಿಯ ದಿನಗಳಲ್ಲಿ ರಾಜನ 
ಸಮ್ಮುಖದಲ್ಲಿ ಮಲ್ಲಗಾಳಗದ ಪಟುಗಳು ತಮ್ಮ ಕಲೆ ಪ್ರದರ್ಶನ ನೀಡಿ ಸಂತೋಷ ಪಡಿಸುತ್ತಿದ್ದರು. 
ಮಲ್ಲರು ಕೆಲವು ಸಲ ಪ್ರಾಣಿಗಳೊಂದಿಗೆ ಕಾಳಗದಲ್ಲಿ ತೊಡಗುತ್ತಿದ್ದರು. ಉದಾಹರಣೆಗೆ ಹುಲಿ, 
ಚಿರತೆ, ಆನೆಗಳು". ಇತ್ಕಾದಿ ಮತ್ತೊಡು ಪಾಳೆಯಗಾರ ಗಿರಿಯಪ್ಪನಾಯಕ ಶೂರನೂ 
ಬೇಟಿಗಾರನೂ ಆಗಿದ್ದನೆಂಬುದನ್ನು ತಿಳಿದ ವಿಜಯನಗರದ ಅರಸ ವೆಂಕಟಪತಿರಾಯನು ಆಸ್ಥಾನಕ್ಕೆ 
ಕರೆಸಿ ಸತ್ಸರಿಸಿದನು. ಒಂದು ದಿನ ಮದವೇರಿದ ಹಾಗೂ ಯಾರಿಂದಲೂ ನಿಯಂತ್ರಿಸಲು 


ಸಾಧ್ಯವಾಗದ ಆನೆಯನ್ನು ನಿಯಂತ್ರಿಸದನು. ಇವನ ಸಾಹಸವನ್ನು ಮೆಚ್ಚಿ ಬೆಲೆಬಾಳುವ ಆಭರಣಗಳ 


175 


ಜೊತೆ ಕೆಲವು ಗಾಮಗಳನ್ನು ಉಂಬಳಿಯಾಗಿ ನೀಡಿದನು. ಹೀಗೆ ಪ್ರಾಣಿಗಳ ಜೊತೆ 
ಕಾದಾಡಿರುವುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. 


ಇಮ್ಮಡಿ ಚಿಕ್ಕಪ್ಪಗೌಡನು ತನ್ನ ಮಗ ತೋಂಟೇಂದ್ರನ ಸಂತೋಷಕ್ಕಾಗಿ ವಸಂತೋತ್ಸವದ 
ಏರ್ಪಾಟನ್ನು ಮಾಡಿದ್ದನು. ರಾಣಿಯರು ಹಾಗೂ ಪರಿವಾರದವರೊಂದಿಗೆ ವನಕ್ಕೆ ಬಂದು ವನದ 
ಮಧ್ಯದಲ್ಲಿ ಸುಂದರವಾಗಿ ಶೃಂಗಾರಿಸಿರುವ ಲತಾ ಮಂಟಪದಲ್ಲಿ ಕೂರಿಸಿ ವನಪಾಲಕರು ಅವರಿಗೆ 
ಹಣ್ತು ಮತ್ತು ಜೇನನ್ನು ನೀಡುತ್ತಿದ್ದರು. ನಂತರ ಜಲಕ್ರೀಡೆಯಾಡುತ್ತಿದ್ದರು. ಸಂಜೆ ರಾಜ 
ಪರಿವಾರದವರನ್ನು ಸಂತೋಷಪಡಿಸಲು ಕೋಲಾಟ, ಬಯಲಾಟ, ಡೊಳ್ಳುಕುಣಿತ, ಹುಲಿವೇಷ 
ಕೋಡಂಗಿ, ಕರಡಿ, ಮುಂತಾದ ವೇಷಗಳನ್ನು ಹಾಕಿಕೊಂಡು ಪ್ರದರ್ಶನ ಮಾಡುತ್ತಿದ್ದರು. 
ನರ್ತಕಿಯರು ನೃತ್ಯ ಮಾಡುತ್ತಿದ್ದರು. ಸೂರ್ಯೋದಯದ ನಂತರ ಸ್ನಾನ ಶಿವಪೂಜಾದಿಗಳನ್ನು 
ಮಾಡಿಕೊಂಡು ಅರಮನೆಗೆ ಹಿಂದಿರುಗುತ್ತಿದ್ದರು'. ರಾಜಕುಮಾರರು ಗಜಾರೋಹಣ, 
ಅಶ್ಲಾರೋಹಣ ಮಾಡುತ್ತಿದ್ದರು. ಬೇಟೆಯು ಮತ್ತೊಂದು ಕ್ರೀಡೆಯಾಗಿತ್ತು. ಯಶಸ್ವಿಯಾಗಿ 
ಬೇಟಿಯನ್ನು ಮುಗಿಸುವುದು ಪ್ರತಿಷ್ಠೆ ವಿಷಯವಾಗಿತ್ತು. ಅದೇ ರೀತಿ ಟಗರು ಕಾಳಗ, ಗೂಳಿ ಕಾಳಗ, 
ಆನೆ ಕಾಳಗ, ಕೋಳಿ ಕಾಳಗ, ಹಕ್ಕಿ ಪಕ್ಷಿಗಳ ಕಾಳಗ ಜನರನ್ನು ಮನರಂಜನೆಗೊಳಿಸುತ್ತಿದ್ದವು. 
ಸಮಾಜದ ಎಲ್ಲಾ ಸ್ತರಗಳಲ್ಲೂ ಜೂಜು, ಚದುರಂಗ, ಪಗಡೆಯಂತ ಕ್ರೀಡೆಗಳು ನಡೆಯುತ್ತಿದ್ದವು. 
ಶ್ರೀಮಂಂತರನ್ನು ರಾಜ ಮಹಾರಾಜರನ್ನು ಗಣಿಕೆಯರು ತಮ್ಮ ನೃತ್ಯ ಗಾಯನಗಳಿಂದ 
ಸಂತೋಷಪಡಿಸುತ್ತಿದ್ದರು. ಇತರೆ ಮನರಂಜನೆಗಳಾದ ವನವಿಹಾರ, ಜಲಕ್ರೀಡೆ, ವಸಂತ ಕಾಲದಲ್ಲಿ 
ಉಯ್ಯಾಲೆ ಆಟ, ಮಹಾನವಮಿ ಹಬ್ಬದ ಸಮಯದಲ್ಲಿ ದರ್ಬಾರ್‌ ಸಭಾಂಗಣದಲ್ಲಿ ಕಂಠೀರವ 
ನರಸರಾಜ ಒಡೆಯರ ಸಮ್ಮುಖದಲ್ಲಿ ಭಾಗವತರು ವಿಷ್ಣುವಿನ ದಶಾವತಾರ ನಾಟಕವನ್ನು 
ಪ್ರದರ್ಶಿಸುತ್ತಿದ್ದರು. ಜೊತೆಗೆ ಯಕ್ಷಗಾನ, ತೊಗಲುಗೊಂಬೆ ಕುಣಿತಗಳು, ಕೋಲಾಟ ಜನ 
ಸಾಮಾನ್ಯರನ್ನು ರಂಜಿಸುತ್ತಿದ್ದವು.''* 


ಬೇಟಿ ಮತ್ತೊಂದು ರಂಜನೀಯ ಕ್ರೀಡೆಯಾಗಿತ್ತು. ಇದನ್ನು "ಮೃಗಯಂ ವಿನೋದ” ಎಂದು 
ಕರೆಯುತ್ತಿದ್ದರು. ರಾಜರು ಕಾಡು ಪ್ರಾಣಿಗಳಿಂದ ಬೆಳೆಗಳಿಗೆ ಮತ್ತು ಪ್ರಜೆಗಳಿಗೆ ತೊಂದರೆಯಾದಾಗ 
ಮೃಗಗಳಿಂದ ರಕ್ಷಿಸಿದ್ದಾರೆ. ಉದಾಹರಣೆಗೆ ಸಿರುಮನ ಚರಿತ್ರೆಯಲ್ಲಿ ಚಿತ್ರದುರ್ಗದ 
ಹೊಸದುರ್ಗದಲ್ಲಿರುವ ರಾಮೇಶ್ವರದ ಹತ್ತಿರ ಬೆಳೆಗಳನ್ನು ನಾಶಮಾಡುತ್ತಿದ್ದ ಕಾಡುಪ್ರಾಣಿಗಳನ್ನು 
ಪಕ್ಷಿಗಳನ್ನು ಕೊಂದು ತಮ್ಮನ್ನು ರಕ್ಷಿಸಬೇಕೆಂದು ಪ್ರಜೆಗಳು ಕೇಳಿಕೊಂಡು ಆಗ ಸಿರುಮನ ತನ್ನ 
ಬೇಟೆಗಾರರ ತಂಡದೊಂದಿಗೆ ಅವುಗಳನ್ನು ಬೇಟೆ ಆಡಿಕೊಂಡನು."' ಹೀಗೆ ಯುಗಾದಿಯ ಹಬ್ಬದ 


176 


ಬೇಟಿ, ಅರಸರ ಬೇಟೆ, ದೈವದ ಬೇಟಿ, ಸರ್ವಜನಿಕ ಬೇಟಿ ಹೀಗೆ ಹಲವಾರು ರೀತಿಯ ಬೇಟೆಗಳಲ್ಲಿ 
ಜನರು ಭಾಗವಹಿಸಿ ಸಂತೋಷಪಡುತ್ತಿದ್ದರು. ಅದೇ ರೀತಿ ಬಿಲ್ಲು, ಕಾಳಗ, ಮಲ್ಲಯುದ್ದ, 
ಮುಷ್ಟಿಕಾಳಗದಂತಹ ಮಲ್ಲ ಕಲೆಗಳ ಪ್ರದರ್ಶನದಿಂದ ಪಾಳೆಯಗಾರರಿಗೆ ಒಳ್ಳೆಯ ಯೋಧರು 
ದೊರೆಯುತ್ತಿದ್ದರು. ಇವರಿಗೆ ದಾನದತ್ತಿಗಳನ್ನು ನೀಡಿ ಪ್ರೋತ್ಸಾಹಿಸಿ, ಅವರನ್ನು ಯುದ್ದದ 
ಸಂದರ್ಭಗಳಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದರು. ಉದಾಹರಣೆಗೆ ಇಮ್ಮಡಿ ಮದಕರಿನಾಯಕನು 
ಪೊನ್ನಯ ಎಂಬುವವನಿಗೆ ಬಿಲ್ಲು ಮಾನ್ಯ ಕೊಟ್ಟುದಾಗಿ ಶಾಸನದಿಂದ ತಿಳಿದುಬರುತ್ತದೆ." ಹೀಗೆ 
ಕನ್ನಡ ಪ್ರದೇಶದ ಪಾಳೆಯಗಾರರ ಕಾಲದಲ್ಲಿ ಮನರಂಜನೆಯ ಕ್ರೀಡೆಗಳು ರಾಜರಿಗೂ, 
ಪರಿವಾರದವರಿಗೂ, ಶ್ರೀಮಂತರಿಗೂ ವ್ಯಾಪಾರಿಗಳಿಗೂ, ಜನಸಾಮಾನ್ಯರಿಗೂ ರಂಜಿಸುತ್ತಿದ್ದವು. 


5.10 ಸಾಹಿತ್ಯ ಮತ್ತು ಶಿಕ್ಷಣ: 


ಕನ್ನಡ ಪ್ರದೇಶದ ನಾಯಕ ಮನೆತನಗಳು ರಾಜಕೀಯ ಆರ್ಥಿಕ, ಧಾರ್ಮಿಕ, ಸಾಮಾಜಿಕ 
ಮತ್ತು ವಾಸ್ತುಶಿಲ್ಲ ಕ್ಷೇತ್ರಗಳಿಗೆ ಪ್ರೋತ್ಸಾಹಿಸಿದಂತೆ, ಸಾಹಿತ್ಯ ಕ್ಷೇತಕ್ಕೂ ಪ್ರೋತ್ಸಾಹಿಸಿ ಕವಿಗಳಿಗೆ 
ಆಶ್ರಯ ನೀಡಿದ್ದಾರೆ. ಕೆಲವು ನಾಯಕ ಪಾಳಯಗಾರರ ಕೃತಿಗಳನ್ನು ರಚಿಸಿ ಸಾಹಿತ್ಯ ಕ್ಷೇತ್ರದ 
ಬೆಳವಣಿಗೆಗೆ ಕಾರಣೀಭೂತರಾಗಿದ್ದಾರೆ. ಕನ್ನಡ ಪ್ರದೇಶದ ಪಾಳೆಯ ಪಟ್ಟುಗಳಾದ ಕೆಳದಿ. 
ಚಿತ್ರದುರ್ಗ, ಯಲಹಂಕ, ಹಾಗಲವಾಡಿ, ಮಹಾನಾಡು ಪ್ರಭುಗಳು, ಮೈಸೂರು, ಬಳ್ಳಾರಿ, ಹರತಿ, 
ಬೂದಿಹಾಳು, ಸಿರಾ, ಉಮ್ಮತ್ತೂರು, ಕಳಲೆ, ಚನ್ನಪಟ್ಟಣ, ಹರಪ್ಪನಹಳ್ಳಿ, ಇತ್ಯಾದಿ ನಾಯಕ 


ಮನೆತನಗಳು ಸಾಹಿತ್ಯ ರಚನೆಗೆ ಮತ್ತು ಕವಿಗಳಿಗೆ ಆಶ್ರಯವನ್ನು ನೀಡಿದ್ದಾರೆ. 


ಕೆಳದಿ ಅರಸರ ಕಾಲದಲ್ಲಿ ಸುಮಾರು ಇಪ್ಪತ್ತೈದು ಕವಿಗಳಿದ್ದರು. ಇವರ ಜೊತೆ ಕೆಲವು 
ನಾಯಕರು ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಕನ್ನಡ, ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ 
ಕೃತಿಗಳು ರಚನೆಯಾಗಿವೆ.'” ಅರಸರು ಸ್ವತಃ ಕವಿಗಳು ವಿದ್ದಾಂಸರಾಗಿದ್ದು ಸಾಹಿತ್ಯ ರಚನೆಯಲ್ಲಿ 
ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಹಿರಿಯ ವೆಂಕಟಪ್ಪನಾಯಕನು ಶಿವಗೀತವ್ಯಾಖ್ಯಾ ಮತ್ತು 
ವೀರಶೈವ ಸುಧಾವಾರಿದಿ, ಹಿರಿಯ ಬಸಪ್ಪನಾಯಕನು ಶಿವತತ್ವ ರತ್ನಾಕರ ಮತ್ತು ಸುಭಾಷಿತ 
ಸುರದುಮ ಕೃತಿಗಳನ್ನು ರಚಿಸಿದನು. ಕಿರಿಯ ಸೋಮಶೇಖರ ನಾಯಕ, ಶೈವ ಸಂಜೀವಿನಿ, 
ಕೃತಿಗಳನ್ನು ರಚಿಸಿರೆ'”. ಆಸ್ಥಾನದ ಕವಿಗಳಾದ ಲಿಂಗಣ್ಣ ಕವಿಯ ಕೆಳದಿಯ ನೃಪವಿಜಯವು ಕನ್ನಡ 
ಸಾಹಿತ್ಯದ ಇತಿಹಾಸದಲ್ಲಿ ಮತ್ತು ಕರ್ನಾಟಕದ ಐತಿಹಾಸಿಕ ಗಂಥಗಳಲ್ಲಿ ಉತ್ತಮ ಸ್ಥಾನವನ್ನು 
ಪಡೆದಿದೆ. ಅದನ್ನು ಕರ್ನಾಟಕದ ರಾಜತರಂಗಿಣಿ ಎಂದು ಬಣ್ಣಿಸಿದರೆ ಅತಿಶಯೋಕ್ತಿಯಾಗುವುದಿಲ್ಲ. 


ಲಿಂಗಣ್ಣ ಕವಿಯ ಇತರೆ ಕೃತಿಗಳಾದ ಶಿವಪೂಜಾದರ್ಪಣ, ಶಿವಕಲ್ಯಾಣ, ಪಾರ್ವತಿಪರಿಣಯ, 


177 


ದಕ್ಷಾದ್ದರ ವಿಜಯ ಪ್ರಮುಖ ಕೃತಿಗಳಾಗಿವೆ. ಅದೇ ರೀತಿ ಗಂಗಾದೇವಿಯ ರಚನೆಯ ಕೆಳದಿ 
ರಾಜಾಭ್ಯೂದಯವೆಂಬ ಶೇಷ್ಠ ಸಾಹಿತ್ಯದ ಯೋಗ್ಯತೆ ಇದ್ದ ಹೊತ್ತಿಗೆಯು ಘಟನಾವಳಿಗಳನ್ನು 
ಬರೆದ ಐತಿಹಾಸಿಕ ಗಂಥವಾಗಿದೆ. ತಿರುಮಲ ಭಟ್ಟನ ಕರ್ನಾಟಕ ಶಿವಗೀತೆ. ರಾಮಚಂದ್ರ ಕವಿಯ 
ಮಲ್ಲಿಕಾರ್ಜುನ ಶತಕ, ಚನ್ನವೀರ ಮಹೇಶ್ವರನ ಸಾರಸ್ತತ ವ್ಯಾಕರಣ, ನಮಕ ಚಮಕ ಕೃತಿಗಳಾಗಿವೆ. 
ವಾದಿರಾಜ ವಿದ್ಯಾಶೀರ್ಥನ ವೇದ ವಿದ್ಯಾತೀರ್ಥ, ರಘುನಾಥ ದೀಕ್ಷಿತನ ತಂತ್ರಸಾರ ವ್ಯಾಖ್ಯಾ, 
ಅಶ್ಚಪಂಡಿತನ, ಮಾನಪ್ರಿಯ"'. ಇನ್ನೂ ಮುಂತಾದ ಸಾಹಿತ್ಯ ಕೃತಿಗಳು ರಚನೆಯಾಗಿ 
ಕೆಳದಿನಾಯಕರ ಕಾಲದ ಸಮಾಜ, ಧರ್ಮ, ಸಂಸ್ಕೃತಿ, ರಾಜಕೀಯ ಅಂಶಗಳ ಜೊತೆಗೆ ಸಾಹಿತ್ಯ 
ವ್ಯಾಕರಣದ ಅಭಿವೃದ್ಧಿಗೆ ಸಹಕಾರಿಯಾಗಿವೆ. 


ಚಿತ್ರದುರ್ಗದ ಪಾಳೆಯಗಾರರು ವೀರಶೈವ, ಶೀವೈಷ್ಠವ, ಶೈವ ಸಾಹಿತ್ಯಕ್ಕೆ ಕೊಡುಗೆ 
ನೀಡಿದ್ದಾರೆ. ಹಿರಿಯ ಮದಕರಿ ನಾಯಕನು ಆಸ್ಥಾನದಲ್ಲಿ ಕವಿಗಳಿಗೆ ಆಶ್ರಯ ನೀಡಿದ್ದಾನೆ. ಹಿರೇ 
ಮದಕರಿ ನಾಯಕನ "ತಾರಾವಳಿ'ಯೂ, ಈ ನಾಯಕನ ಸಾಧನೆಗಳನ್ನು ಸಮಕಾಲೀನ ನಾಯಕರ 
ಜೊತೆಗಿನ ಸಂಬಂಧಗಳು ಮತ್ತು ಹಿರಿಯ ಮಗ ಕಸ್ತೂರಿ ರಂಗಪುನಾಯಕನ ಪಟ್ಟಾಭಿಷೇಕದ 
ಬಗ್ಗೆ ಹಾಗೂ ಶ್ರೀಗುರು ಮುರುಗೆಯ ಸ್ವಾಮಿಗಳ ಬಗ್ಗೆ ಮಾಹಿತಿ ನೀಡುವುದರ ಮೂಲಕ ಅಂದಿನ 
ಕಾಲದ ಇತಿಹಾಸ ರಚನೆಗೆ ಸಹಕಾರಿಯಾಗಿದೆ.” ಭರಮಣ್ಣನಾಯಕನ "ಸಮರವಿಜಯ'ವು 
ಭರಮಣ್ಣನಾಯಕನ ದಿಗ್ದಿಜಯಗಳನ್ನು ವಿವರಿಸುವ ಪದ್ಯಕೃತಿಯಾಗಿದೆ. ಇದನ್ನು ಬರೆದ ಕವಿಯ 
ಹೆಸರು ತಿಳಿದುಬಂದಿಲ್ಲ ಇದರಲ್ಲಿ ಜನಹಿತ ಕಾರ್ಯಗಳು ಧಾರ್ಮಿಕ ವಿಧಿವಿಧಾನಗಳು ಅವನ 
ದಂಡೆಯಾತ್ರೆಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ”. ಚಿತ್ರದುರ್ಗದ ಕಡೆಯ ನಾಯಕ ರಾಜಾವೀರ 
ಮದಕರಿನಾಯಕನ ಬಗ್ಗೆ ಚಂದಭೀಮಯ್ಯ ಕವಿಯು "ಮದಕರಿ ರಾಜೇಂದ್ರದಂಡಕ'ವನ್ನು ಬರೆದನು 
ಮತ್ತು ದಂಡಕದಲ್ಲಿ ತನ್ನ ಕಾಲದ ವೇಷ-ಭೂಷಣಗಳು ಆಸ್ಥಾನದಲ್ಲಿ ನಡೆಯುತ್ತಿದ್ದ, ನಿತ್ಯ 
ವ್ಯವಹಾರಗಳು ಹಾಗೂ ನಾನಾಜಿ ಫೌಜಿಗೂ ಮತ್ತು ಮದಕರಿನಾಯಕನ ಫೌಜಿಗೂ ನಡೆದ 
ಕಾಳಗವನ್ನು ಪ್ರಸ್ತಾಪಿಸುತ್ತದೆ. ಹಾಗೂ ಮದಕರಿನಾಯಕನ ದಿನಚರಿಯನ್ನು ವಿವರಿಸುತ್ತದೆ. 
ಚಿತ್ರದುರ್ಗ ಇತಿಹಾಸದ ಬಗ್ಗೆ ಬಖ್ಯೆರು ಕೋಲುಪದ, ಲಾವಣಿಗಳು, ದಂಡಕ, ಇತ್ಯಾದಿಗಳ 
ರಚನೆಯಾಗಿವೆ. ಮದಕರಿ ನಾಯಕನ ಆಸ್ಥಾನದಲ್ಲಿ ಕೋನಪ್ರ ಎಂಬ ಕವಿಯು "ಕೃಷ್ಣಾರ್ಜುನ 
ಸಾಗರ'ವನ್ನು ರಚಿಸಿದ್ದಾನೆ. ಮತ್ತೊಬ್ಬ ಕವಿ ನಂಜಾ ಎನ್ನುವ ವೀರಶೈವ ಕವಿ "ಕಪೋತವಾಕ್ಕ' 
ಎಂಬ ಆಖ್ಯಾನವನ್ನು ಸಾಂಗತ್ಯ ರೂಪದಲ್ಲಿ ರಚಿಸಿದ್ದಾನೆ. ಚನ್ನಬಸವಣ್ಣ ಎಂಬ ಕವಿ 


ವೀರಮದಕರಿನಾಯಕ ಹರಪ್ಪನಹಳ್ಳಿ ಪಾಳೆಯಗಾರರನ್ನು ರಾಯದುರ್ಗದ ಪಾಳೆಯಗಾರರನ್ನು 


178 


ಹಾಗೂ ಸವಣೂರಿನ ನವಾಬರನ್ನು ಸೋಲಿಸಿದ ಬಗ್ಗೆ ಲಾವಣಿಗಳನ್ನು ರಚಿಸಿದ್ದಾರೆ!” ಹೀಗೆ 
ಸಾಹಿತ್ಯ ಕ್ಷೇತ್ರಕ್ಕೆ ಕವಿಗಳಿಗೆ ಆಶ್ರಯ ನೀಡಿರುವುದು ಚಿತ್ರದುರ್ಗ ಪಾಳೆಯಗಾರರ 


ಸಾಹಿತ್ಕಾಭಿರುಚಿಯನ್ನು ತೋರಿಸುತ್ತದೆ. 


ಯಲಹಂಕ ನಾಡ ಪ್ರಭುಗಳು ಹಲವಾರು ಕವಿಗಳಿಗೆ ಆಶ್ರಯವನ್ನು ನೀಡಿ ಸಾಹಿತ್ಯಕ್ಕೆ 


ಪ್ರೋತ್ಲಾಹಿಸಿದ್ದಾರೆ. ಇಮ್ಮಡಿ ಕೆಂಪೇಗೌಡರ ಕಾಲದಲ್ಲಿ ಹೊನ್ನ ಎಂಬ ಕವಿ ಪ್ರಮುಖನಾಗಿದ್ದು 


03 


ವನು ಕೆಂಪೇಗೌಡನ ಜಯಪುಶಸ್ತಿ, ಸ್ಪರವಚನಗಳು, ಅಲ್ಲಮಪ್ರಭು ಸಂಗೀತ, ಕೆಂಪೇಗೌಡನ ಯಶಃ 
ಪ್ರತಾಪ ಕೀರ್ತನೆಗಳು, ಪ್ರಮುಖವಾಗಿ ಯಕಹಂಕ ಪ್ರಭುಗಳು ಕಾಲದಲ್ಲಿ ರಚನೆಯಾಗಿವೆ. 
ಜಯಪ್ರಶಸ್ಸಿಯನ್ನು ಕಾವ್ಯ ಎನ್ನುವುದಕ್ಕಿಂತ ಹಾಡು ಎನ್ನುವುದು ಸೂಕ್ತವಾಗಿದೆ. ಜಯಪ್ರಶಸ್ತಿಯು 
ಇಮ್ಮಡಿ ಕೆಂಪೇಗೌಡನ ವ್ಯಕ್ತಿತ್ವ ಸಾಹಸಗಳನ್ನು ಒಳಗೊಂಡಿದೆ ಮತ್ತು ಆನೆ, ಕುದುರೆ, ಕೋಟೆಗಳು 
ಅವನು ಕೈಗೊಂಡ ಯುದ್ದ ಹೀಗೆ ಇಮ್ಮಡಿ ಕೆಂಪೇಗೌಡರ ಯಶೋಗಾಥೆಯನ್ನು ಜಯಪಶಸ್ತಿ 
ಒಳಗೊಂಡಿದೆ.” ಹೊನ್ನಕವಿಯ ಕೆಂಪೇಗೌಡನ ಯಶಃ ಪ್ರತಾಪ ಕೀರ್ತನೆಗಳು ಇದರಲ್ಲಿ 
ಕೆಂಪೇಗೌಡ ಚನ್ನಪಟ್ಟಣದ ಜಗದೇವರಾಯನನ್ನು ಪರಾಭವಗೊಳಿಸಿದ ವಿವರಗಳಿವೆ. ಈ ಕೃತಿಯಲ್ಲಿ 
ಪ್ರಭುನಿಷ್ಪ ಮತ್ತು ಮತನಿಷ್ಠೆಯ ನೆಲೆಗಳಿಂದ ರಚನೆಯಾಗಿ ಚಾರಿತ್ರಿಕ ಮತ್ತು ಸಂಗೀತ ದೃಷ್ಟಿಯಿಂದ 
ಬೆಂಗಳೂರು ಕೆಂಪೇಗೌಡರ ಚರಿತ್ರೆಯ ಅಧ್ಯಯನಕ್ಕೆ ಉತ್ತಮ ಆಕಗಳಾಗಿವೆ”. ಮುಮ್ಮಡಿ 
ಕೆಂಪೇಗೌಡ ಕಾಲದಲ್ಲಿ ರಚನೆಯಾದ ಏಕೈಕ ಸಂಸ್ಕೃತ ಕೃತಿಯೆಂದರೆ ಏಕಾಂಬರ ದೀಕ್ಷಿತನಿಂದ 
ರಚಿತವಾದ "ವೀರಭದ್ರ-ವಿಜಯ'” ಈ ಕೃತಿಯು ಮುಮ್ಮಡಿ ಕೆಂಪೇಗೌಡನ ಚಾರಿತ್ರಿಕ ಅಂಶಗಳನ್ನು 
ಒಳಗೊಂಡಿದೆ. ಹಾಗೂ ಯಲಹಂಕ ದೊರೆಗಳ ವಂಶಾವಳಿಯನ್ನು ಉಲ್ಲೇಖಿಸಿದೆ. ನಂತರ 
ಮುಮ್ಮಡಿ ಕೆಂಪೇಗೌಡರ ಯುದ್ದಗಳು ಸೋದರರಾದ ಹಲಸ ಮತ್ತು ಇಮ್ಮಡಿ ಕೆಂಪೇಗೌಡರ ಬಗ್ಗೆ 
ಮತ್ತು ಈತನ ಪುತ್ರ ದೊಡ್ಡವೀರಪ್ಪಗೌಡರ ಬಗ್ಗೆ ಮಾಹಿತಿ ನೀಡುತ್ತದೆ”. ಹೀಗೆ ಯಲಹಂಕನಾಡ 


ಪ್ರಭುಗಳು ತಮ್ಮ ಕಾಲಾವಧಿಯಲ್ಲಿ ಸಾಹಿತ್ಯಕ್ಕೆ ಪ್ರೋತ್ಲಾಹ ನೀಡಿದರು. 


ಹಾಗಲವಾಡಿ ನಾಯಕರು ಕನ್ನಡ ಸಂಸ್ಕೃತ ಭಾಷಯ ಸಾಹಿತ್ಯ ರಚನೆಗೆ ಪ್ರೋತ್ಲಾಹಿಸಿದರು. 


ಹಾಗಲವಾಡಿಯ ಸಿದ್ದರಾಮಪ್ಪನಾಯಕನು "ಮಹಾನುಭಾವ ಪ್ರಕಾಶಿಕ" ಎಂಬ ಗದ್ಯಗಂಥವನ್ನು 
ರಚಿಸಿದನು". ಹಾಗಲವಾಡಿ ಇಮ್ಮಡಿ ಮುದಿಯಪ್ಪನಾಯಕನಿಗೆ ಮುದ್ದೀರಸ್ವಾಮಿಗಳು 
ರಾಜಗುರುಗಳಾಗಿದ್ದರು. "ಚನ್ನವೀರನ ಮುದ್ದೀರ ತಾರಾವಳಿ'ಯನ್ನು ಇತ್ತೀಚೆಗೆ ಎಸ್‌.ಶಿವಣ್ಣನವರು 
ಸಂಪಾದಿಸಿ ಪ್ರಕಟಿಸಿದ್ದು ಇದರಿಂದ ಈತನ ಜೀವನದ ಕೆಲವು ಪ್ರಮುಖ ಘಟನೆಗಳು 


ತಿಳಿದುಬರುತ್ತದೆ. ಮತ್ತೊಬ್ಬ ಪ್ರಮುಖ ಕವಿಯಾದ ಸೋಸಲೆ ರೇವಣ್ಣಾರಾಧ್ಯನು 


179 


ವೀರಶೈವಕವಿಯಾಗಿದ್ದು, ಕನ್ನಡ ಮತ್ತು ಸಂಸ್ಕೃಶ ಎರಡು ಭಾಷೆಯಲ್ಲಿ ಸಾಹಿತ್ಯವನ್ನು ರಚಿಸಿದ್ದಾನೆ. 
ಇವನು "ಮಹಿಮ್ನಸ್ತವ ಟೀಕೆ” ಎಂಬ ಕೃತಿಯನ್ನು ರಚಿಸಿದ್ದಾನೆ. ಹೀಗೆ ವಚನ ಸಾಹಿತ್ಯ ಸಂಗ್ರಹ, 
ಸಂಪಾದನೆ, ಟೀಕೆ, ಟಿಪ್ಪಣಿಗಳ ರಚನೆಯು ಹಾಗಲವಾಡಿ ನಾಯಕರ ಕಾಲದಲ್ಲಿ ನಡೆಯಿತು. 


ಹರಪ್ಪನಹಳ್ಳಿ ಪಾಳೆಯಗಾರ ದಾದೇನಾಯಕನ ಕಾಲದಲ್ಲಿ ಬಾಗಳಿಯ ದೇವಕವಿಯು 
“ಮರುಳಸಿದ್ದೇಶ್ವರ” ಕಾವ್ಯವನ್ನು ರಚಿಸಿದನು. ಮತ್ತೊಬ್ಬ ಕವಿ ಹಿರಿಯಣ್ಣ ಇವನು "ಹಯರತ್ನ ಶ್ರೇಣಿ” 
ಎಂಬ ಸಾಹಿತ್ಯ ಕೃತಿಯನ್ನು ರಚಿಸಿದನು. ಇದು 7 ಸಂಧಿ 142 ಪದ್ಯಗಳನ್ನು ಒಳಗೊಂಡ ಚಿಕ್ಕ 
ಕೃತಿಯಾಗಿದೆ". ಇವು ಹರಪ್ಪನಹಳ್ಳಿ ಪಾಳೆಯಗಾರರ ಕಾಲದ ಚರಿತ್ರೆಯ ಅಂಶಗಳನ್ನು 
ಒಳಗೊಂಡಿವೆ. 


ಮೈಸೂರು ಅರಸರು ತಮ್ಮ ಆಡಳಿತದ ಅವಧಿಯಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ 


ಬಿ 


[90 
ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ. ಇವರ ಕಾಲಾವಧಿಯಲ್ಲಿ ಕನ್ನಡ ಸಂಸ್ಕೃತ ಸಾಹಿತ್ಯ ಕೃತಿಗಳು 


ರಚನೆಯಾಗಿವೆ. ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಸಂಚಿಯ ಹೊನ್ನಮ್ಮ ಸುಪ್ರಸಿದ್ದ ಸಾಂಗತ್ಯ 
ಕೃತಿ "ಹದಿಬದೆಯ ಧರ್ಮ'ವನ್ನು ಬರೆದಿದ್ದಾಳೆ. ಈ ಕೃತಿಯು ಒಬ್ಬ ಪತಿವ್ರತೆಯಾದ ಸುಶೀಲೆಯಿಂದ 
ಹೆಣ್ಣಿನ ಕರ್ತವ್ಯಗಳು ಮತ್ತು ಸಮಾಜವು ಮಹಿಳೆಯಿಂದ ಏನನ್ನು ನಿರೀಕ್ಷಿಸುತ್ತಿದ್ದಿತ್ತು ಎಂಬುದು 


ಇದರಿಂದ ವೇದ್ಯವಾಗುತ್ತದೆ. ಚಿಕ್ಕದೇವರಾಜಾ ಆಸ್ಥಾನದಲ್ಲಿದ್ದ ಮತ್ತೊಬ್ಬ ಕವಯಿತ್ರಿ ಶೀರಂಗಮ್ಮ 


ಎಂಬ ಬ್ರಾಹ್ನಣ ಮಹಿಳೆ "ಪದ್ಗೀನಿ ಕಲ್ಯಾಣ” ಎಂಬ ಕೃತಿಯನ್ನು ರಚಿಸಿದಳು. ಈ ಕೃತಿಯಲ್ಲಿ 
ತಿರುಪತಿಯ ಶೀನಿವಾಸನು ಪದ್ಮಿನಿಯೊಂದಿಗೆ ವಿವಾಹ ಮಾಡಿಕೊಂಡಿರುವ ಬಗ್ಗೆ ವಿವರಿಸುತ್ತದೆ"”. 
ಚಿಕ್ಕದೇವರಾಜ ಸ್ಪತಃ ಸಾಹಿತಿಯಾಗಿದ್ದು ತನ್ನ ಕಾಲದಲ್ಲಿ ಕವಿಗಳಿಗೆ ಆಶ್ರಯ ನೀಡಿದನು ಸಾಹಿತಿಗಳ 
ಪಡೆಯನ್ನೇ ನಿರ್ಮಿಸಿದನು. ಸಿಂಗರಾರ್ಯ, ತಿಮ್ಮಕವಿ. ತಿರುಮಲಾರ್ಯ, ಚಿಕುಪಾಧ್ಯಾಯ, 
ಮಲ್ಲಿಕಾರ್ಜುನ, ಶೃಂಗಾರಮ್ಮ ಹೊನ್ನಮೃಲರಿಗೆ ಇವರು ಆಶ್ರಯ ನೀಡಿ ಸಾಹಿತ್ಯಕ್ಕೆ ಪ್ರೋತ್ಸಾಹಿಸಿದರು. 
ಚಿಕುಪಾಧ್ಯಾಯ ತಿಮ್ಮರು ಶ್ರೀ ವೈಷ್ಣವಧರ್ಮದ ಸೈದ್ಧಾಂತಿಕ ಕೃತಿಗಳನ್ನು ರಚಿಸಿದರು. ಸಿಂಗರಾರ್ಯ 
ಕನ್ನಡಪದ ಉಪಲಬ್ದ ನಾಟಕವಾದ "ಮಿತ್ರವಿಂದಾ ಗೋವಿಂದ” ವನ್ನು ಬರೆದನು ಹೀಗೆ ಅನೇಕ 
ಕೃತಿಗಳು ರಚನೆಯಾದವು ಮೈಸೂರಿನ ಇತಿಹಾಸ ಅಂದಿನ ಸಮಾಜದ ಜನರ ಸಂಪ್ರದಾಯ 


ಆಚಾರವಿಚಾರಗಳು, ಧಾರ್ಮಿಕತೆಯನ್ನು ತಿಳಿಯಲು ಈ ಕೃತಿಗಳು ನೆರವಾಗುತ್ತವೆ. 


ಬಿಜ್ಞಾವರ ಮಹಾನಾಡ ಪ್ರಭುಗಳು ನಾಯಕ ಇಮ್ಮಡಿ ಚಿಕ್ಕಭೂಪಾನ ಆಸ್ಥಾನದಲ್ಲಿ 
ಮಲ್ಲಿಕಾರ್ಜುನ ಎಂಬ ಕವಿಯು ಕನ್ನಡ ಸಂಸ್ಕೃತ ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿದ್ದನು. ಇವನ 
ಕನ್ನಡದ ಐತಿಹಾಸಿಕ ಕಾವ್ಯ "ಇಮ್ಮಡಿ ಚಿಕ್ಕಭೂಪಾಲ ಸಾಂಗತ್ಯ" ಇವನು ಸಂಸ್ಕೃತದಲ್ಲಿ ಅಭಿನವ 


180 


ಭರತಸಾರ ಸಂಗಹ'” ಎಂಬ ಕೃತಿಯನ್ನು ರಚಿಸಿದ್ದಾನೆ.” ಇವುಗಳು ಮಹಾನಾಡ ಪ್ರಭುಗಳ ಕಾಲದ 
ಸಮಾಜ ಉಡುಗೆ-ತೊಡುಗೆ ರಾಜಕೀಯ ಧರ್ಮಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. 


ಚನ್ನಪಟ್ಟಣದ ಪಾಳೆಯಗಾರರ ಸಾಹಿತ್ಯ ಪೋಷಕರಾಗಿದ್ದು ಕನ್ನಡ, ತೆಲುಗು, ಸಂಸ್ಕೃತ, 
ಪಾಂಡಿತ್ಯ ಉಳ್ಳ ಕವಿಗಳಿಗೆ ಆಶ್ರಯ ನೀಡಿದ್ದರು. ಪೊನ್ನಪೇಟ ಓಬಳ ಕವಿ ಸಂಸ್ಕೃತ ಮತ್ತು ತೆಲುಗು 
ಭಾಷೆ ಎರಡರಲ್ಲು ಪ್ರಭುತ್ವ ಸಾಧಿಸಿದ್ದು, "ವಾಮನ ಪುರಾಣವನ್ನು” ತೆಲುಗಿಗೆ ಅನಿವಾದಿಸಿ 
ಜಗದೇವರಾಯನಿಗೆ ಅರ್ಪಿಸಿದನು. ಮತ್ತೊಬ್ಬ ಕವಿ ರೆವೂರಿ ಏಕಾಂಬರನಾಥ ಇವನು ಸಂಸ್ಕೃತದಲ್ಲಿ 
ಆಗಾದವಾದ ಪಾಂಡಿತ್ಯವನ್ನು ಹೊಂದಿದ್ದು, "ಜಾಂಬವತಿ ಪರಿಣಯಮ್‌' ಮತ್ತು "ಸತ್ಯವತಿ 
ಪರಿಣಯಮ್‌' ಎಂಬ ಕಾವ್ಯಗಳನ್ನು ರಚಿಸಿದ್ದಾನೆ. ಚನ್ನಪಟ್ಟಣದ ಪಾಳೆಯಗಾರರ ಇಮ್ಮಡಿ 
ಜನದೇವರಾಯನು "ಆಧ್ಯಾತ್ಮ ರಾಮಾಯಣ'ವನ್ನು ತೆಲುಗಿನಲ್ಲಿ ರಚಿಸಿದ್ದಾನೆ." ಹೀಗೆ ಸಾಹಿತ್ಯಕ್ಕೆ 


ಪ್ರೋತ್ಸಾಹ ನೀಡಿದರು. 


ತ) 


ಕಳಲೆ ರಾಜ ಮನೆತನವು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದೆ. 
ವೀರರಾಜಯ್ಯ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾನೆ. ಕನ್ನಡದಲ್ಲಿ 
"ಸಕಲವೈದ್ಯ ಸಂಹಿತ ಸಾರಾರ್ಣವ' ಎಂಬ ವೈದ್ಯ ಚಿಕಿತ್ಸಾ ಕೃತಿಯನ್ನು ಮತ್ತು ತೆಲುಗಿನಲ್ಲಿ "ಅಂಧ 
ವಚನ ಭಾರತಮು' ಎಂಬ ಕೃತಿಯನ್ನು ರಚಿಸಿದ್ದಾನೆ. ವೀರರಾಜಯ್ಯನು ಚೆನ್ನಯ್ಯ ಎಂಬ ಬ್ರಾಹ್ಮಣ 
ಕವಿಗೆ ಆಶ್ರಯ ನೀಡಿದ್ದನು. ಅದೇ ರೀತಿ ಚೆಲುವಾಂಬೆ ಕನ್ನಡದಲ್ಲಿ ಐದು ಕೃತಿಗಳನ್ನು ರಚಿಸಿದ್ದಾಳೆ. 
ದಳವಾಯಿ ನಂಜರಾಜಯ್ಯನು ಹದಿನೆಂಟು ಕನ್ನಡ ಕೃತಿಗಳನ್ನು ಎರಡು ಸಂಸ್ಕೃತ ಕೃತಿಗಳನ್ನು 
ರಚಿಸಿದ್ದಾನೆ.” ಹೀಗೆ ಕಳಲೆ ಮನೆತನವು ಸಾಹಿತ್ಯ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿದೆ. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ 
ಕೊಡುಗೆಯನ್ನು ನಿಡಿದ್ದಾರೆ. ಅನೇಕ ನಾಯಕರು ಸ್ಪತಃಹ ಕವಿಗಳಾಗಿದ್ದು ಸಾಹಿತ್ಯ ಕೃತಿಗಳನ್ನು 
ರಚಿಸಿದ್ದಾರೆ. ನಂತರ ತಮ್ಮ ತಮ್ಮ ಆಸ್ಥಾನಗಳಲ್ಲಿ ಕವಿಗಳಿಗೆ ಆಶ್ರಯವನ್ನು ನೀಡಿ ಸಾಹಿತ್ಯ ಕೃತಿಗಳ 
ರಚನೆಗೆ ಪ್ರೋತ್ಸಾಹಿಸಿ ಹಿಂದಿನ ಕೃತಿಗಳಿಗೆ ವ್ಯಾಖ್ಯಾ, ಟೀಕೆ, ಟಿಪ್ಪಣಿಗಳನ್ನು ಬರೆಯಲು ಅವಕಾಶ 
ಮಾಡಿಕೊಟ್ಟಿರುವುದು ಸ್ಪಾಗತಾರ್ಹವಾಗಿದೆ. 


ಶಿಕಣ: 
[0Y 


ಪ್ರಾಚೀನ ಕಾಲದಿಂದಲೂ ವಿವಿಧ ರೀತಿಯಲ್ಲಿ ಶಿಕ್ಷಣವು ಧಾರ್ಮಿಕ ಹಿನ್ನೆಲೆಯಲ್ಲಿ ಬೆಳೆದು 
ಬಂದಿದೆ. ಭಾರತದಲ್ಲಿ ಶಿಕ್ಷಣವು ನಳಂದ, ಉಜ್ಜಯಿನಿ, ದಂತಪುರಿ, ಕಾಶಿ, ತಕ್ಷಶಿಲೆ ಮುಂತಾದವು. 


181 


ಪ್ರಸಿದ್ಧ ವಿದ್ಯಾಕೇಂದಗಳಾಗಿವೆ. ವೇದಗಳ ಕಾಳದಲ್ಲಿ ವೇದ ಮಂತ್ರಗಳನ್ನು ಬಾಯಿಪಾಠ ಮಾಡಿ 
ಯಗ್ಗೇದ ಕಾಲದಲ್ಲಿ ಅದನ್ನು ಬಾಯಿಂದ ಬಾಯಿಗೆ ಕಲಿಯುತ್ತಾ ಬಂದ ರೀತಿಯೇ ವಿಧ್ಯಾಭ್ಯಾಸದ 


ಮೊದಲು ಘಟ್ಟ ಎನ್ನಬಹುದು. 


ಪ್ರಾಚೀನ ಮತ್ತು ಮಧ್ಯಕಾಲೀನ ಕರ್ನಾಟಕದಲ್ಲಿ ಶಿಕ್ಷಣವು ಪ್ರಮುಖವಾಗಿದೆ. ದೇವಾಲಯ, 
ಅಗಹಾರಗಳು, ಮಠಗಳು. ಬ್ರಹ್ಮಪುರಿಗಳು, ಘಟಿಕಾಸ್ಥಾನಗಳಲ್ಲಿ ನಡೆಯುತ್ತಿತ್ತು ರಾಜರು 
ಅಧಿಕಾರಿಗಳು ಮತ್ತು ಶ್ರೀಮಂತರು ದಾನ-ದತ್ತಿಗಳನ್ನು ನೀಡುವುದರ ಮೂಲಕ ವಿದ್ದಾಂಸರಿಗೆ, 
ಪಂಡಿತರಿಗೆ ಆಶ್ರಯ ನೀಡಿದರು. ಇಲ್ಲಿ ವೈದಿಕ ಕಾಲದ ರೀತಿಯ ಗುರುಕುಲ ಪದ್ಧತಿಯ ಶಿಕ್ಷಣವನ್ನು 
ಬೆಂಬಲಿಸುತ್ತಿದ್ದರು. ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಕಾಲದಲ್ಲಿ ಅಗ್ರಹಾರಗಳು, ಮಠಗಳು, 
ಶೈಕ್ಷಣಿಕ ಕ್ಷೇತ್ರದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದವು. ಅಂದಿನ ಕಾಲದ ಮಠದ ಶಿಕ್ಷಣವು ಕೇವಲ 
ಒಂದು ಮತ ಧರ್ಮದ ಆಚಾರ್ಯಧೋರಣೆಯ ಪೀಠಗಳಾಗಿ ಬಹು ಬಗೆಯ ಚಟುವಟಿಕೆಗಳಲ್ಲಿ 
ತೊಡಗಿಸಿಕೊಳ್ಳುತ್ತಿದ್ದವು. 


ಸೋಮೇಶ್ವರ ಶತಕವು ಅಂದಿನ ಕಾಲದ ಶಿಕ್ಷಣವನ್ನು ಕುರಿತು ಹೀಗೆ ಹೇಳಿದೆ. ರಾಜರ 
ಸಭೆಯು ಕವಿಗಳಿಂದ, ಗಾಯಕರು, ಪೌರಾಣಿಕರು, ಹಾಸ್ಯಗಾರರು, ಚರಿತ್ರಾಕಾರರು, ಜ್ಯೋತಿಷಿಗಳು, 
ಯುದ್ಧಕಲೆ ನಿಪುಣರು. ಚತುರವಾಗ್ಗಿಗಳಿಂದ ಶೋಭಿಸುತ್ತಿತ್ತು ಸೋಮೇಶ್ವರ ಶತಕದ ಪ್ರಕಾರ 
ಶಿಕ್ಷಣವನ್ನು ಯಾವುದರಿಂದ ಕಲಿಯಬೇಕು ಎಂದು ಹೇಳಿರುವುದು ಅತ್ಯಂತ ಮಹತ್ವದ್ದಾಗಿದೆ. 
ಕೆಲವನ್ನು ಬಲ್ಲವರಿಂದ ಕಲಿಯಬೇಕು. ಕೆಲವನ್ನು ಶಾಸ್ತ್ರಗಳಿಂದ ಕಲಿಯಬೇಕು. ಕೆಲವನ್ನು ಇತರರ 
ಕೃತಿಗಳಿಂದ ಅರಿಯಬೇಕು. ಮತ್ತು ಕೆಲವನ್ನು ತನ್ನ ಬುದ್ಧಿಶಕ್ತಿಯಿಂದ ತಿಳಿಯಬೇಕು. ಕೆಲವನ್ನು 
ಸಜ್ಜನ ಸಂಗದಿಂದ ಅರಿಯಬೇಕು. ಈ ರೀತಿಯಿಂದ ಶಿಕ್ಷಣವನ್ನು ಪಡೆಯಬೇಕಾಗಿತ್ತು"”. 


ಅಂದಿನ ಕಾಲದ ಶಿಕ್ಷಣವು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ನೀಡುತ್ತಿದ್ದರು. ಪ್ರಾಥಮಿಕ 
ಹಂತದ ಶಿಕ್ಷಣವನ್ನು “ಬಾಲಭೋಧೆ' ಎಂದು ಕರೆಯುತ್ತಿದ್ದರು. ಪ್ರಾಥಮಿಕ ಹಂತದಲ್ಲಿ ಮರಳು 
ಮತ್ತು ಮಣ್ಣಿನ ಮೇಲೆ ಅಕ್ಷರಾಭ್ಯಾಸ ಮಾಡುತ್ತಿದ್ದರು. ಇದಕ್ಕೆ "'ಧೂಳಾಕ್ಷರ' ಎಂದು ಕರೆಯಲಾಗಿದೆ. 
ಕಲಿತ ಪಾಠವನ್ನು ಮರೆಯದೆ ನೆನಪಿನಲ್ಲಿಟ್ಟುಕೊಳ್ಳಲು ಬಾಯಿಪಾಠಗಳನ್ನು ಮಾಡುತ್ತಿದ್ದರು. ಅಂದಿನ 
ಕಾಲದಲ್ಲಿ ಅಭ್ಯಾಸಮಾಡಬೇಕಾದ ಕೃತಿಗಳೆಂದರೆ ಧರ್ಮಶಾಸ್ತ್ರ, ನಾಟಕ, ಪದ್ಯಗಳು, ಕಾವ್ಯಗಳು, 


ಛಂದಸ್ಸು, ತತ್ನಶಾಸ್ತ, ಪುರಾಣ, ಗಣಿತಶಾಸ್ತ, ಪಂಚತಂತ್ರ, ಜೈಮಿನಿ ಭಾರತ, ಅಮರ ಕೋಶ 


ಮೆ ಮಿ 


(t 


ಜೈಮಿನಿ ಭಾರತ, ಸೋಮೇಶ್ವರಶತಕ, ಸಂಗೀತ, ನೃತ್ಯ ದೇವರ ಮಹಿಮಾ ವಿಶೇಷಗಳನ್ನು 


ಸ್ತುತಿಸುವ ಹಲವು ಬಗೆಯ ಹಾಡುಗಳನ್ನು ಕಲಿಯುತ್ತಿದ್ದರು.” 


182 


ಅರಸರ ಮಕ್ಕಳಿಗೆ ಐದನೇ ವರ್ಷದಲ್ಲಿ ಶಿಕ್ಷಣ ಪ್ರಾರಂಭವಾಗುತ್ತಿತ್ತು. ರಾಜಗುರುಗಳು 
ಇಲ್ಲವೇ ಶ್ರೇಷ್ಠ ವಿದ್ವಾಂಸರ ಸಮ್ಮುಖದಲ್ಲಿ ಒಳ್ಳೆಯ ಮುಹೂರ್ತ ನೋಡಿ ಶಾರದೆ ಪೂಜೆಯೊಂದಿಗೆ 
ಶಿಕ್ಷಣ ಪ್ರಾರಂಭಮಾಡುತ್ತಿದ್ದರು. ಸರಳವಾದ ಅಕ್ಷರಾಭ್ಯಾಸದ ಜೊತೆಗೆ ಓದು-ಬರಹ ಕಲಿಸುತ್ತಿದ್ದರು. 
ರಾಜಕುಮಾರರು ರಾಜ್ಯದ ಮುಂದಿನ ಅರಸನಾಗುವನಾದ್ದರಿಂದ ಆತನಿಗೆ ವಿಶೆಷ ಶಿಕ್ಷಣ 
ಕೊಡಿಸಲಾಗುತ್ತಿತ್ತು. ಹೃದಯ ಸಂಸ್ಕಾರ, ವಿವೇಕ, ಬುದ್ಧಿ ವೈಶಾಲ್ಯ, ಸ್ಟೈರ್ಯ, ಸಹನೆ ಇತ್ಯಾದಿ 
ಗುಣಗಳೊಂದಿಗೆ ಕುಸ್ತಿ ಕುದುರೆಸವಾರಿ, ಆನೆಸವಾರಿ, ಕತ್ತಿವರಸೆ, ಬಿಲ್ಲು ಹೂಡುವಿಕೆ, ಭಲ್ಲೆ 
ಎಸೆಯುವುದು, ಖಿಡ್ಗ್ಮಯುದ್ದ ಮುಂತಾದ ಸಮರಕಲೆಯ ಜೊತೆಗೆ ಶಾಸ್ತ್ರ ಶಿಕ್ಷ, ಲೌಕಿಕ ಶಿಕ್ಷಣ, 
ಶಾಸ್ತ ಪುರಾಣ, ನೀತಿಕತೆ ಮತ್ತು ಜೀವನ ನಡೆಸುವ ರೀತಿ ನೀತಿಗಳನ್ನು ಹೇಳಿಕೊಡಲಾಗುತ್ತಿತ್ತು.'” 
ಶಿಕ್ಷಣದ ಅಭಿವೃದ್ಧಿಗೆ ನಾಯಕ ಮನೆತನಗಳು ಅಗ್ರಹಾರಗಳನ್ನು ದಾನವಾಗಿ ನೀಡುತ್ತಾ ಬಂದಿದ್ದಾರೆ. 
ಉದಾಹರಣೆಗೆ ಮುಮ್ಮಡಿ ಹನುಮಪ್ಪನಾಯಕರು ಭಟರ ವೆಂಕಣ್ಣಯ್ಯಗೆ ಮಂಟರುಗಟ್ಟ ಗ್ರಾಮವನ್ನು 
ಅಗ್ರಹಾರವಾಗಿ ನೀಡಿದನು". ಶ್ರೀ ಕೊಡಲಿ ಶೃಂಗೇರಿ ಮಠಕ್ಕೆ ಚಿಕ್ಕಣ್ಣನಾಯಕರು ಕ್ರಿಶ. 1678ರಲ್ಲಿ 
ಬಾಗೂರು ಸೀಮೆ ವಳಗಣ ಮೂರಬಗಟೆ ಎಂಬ ಗ್ರಾಮಸ್ಥರು ದಾನ ಕೊಟ್ಟನು."' ಹೀಗೆ ಶಿಕ್ಷಣದ 
ಅಭಿವೃದ್ಧಿಗೆ ಅನೇಕ ಮಠಗಳಿಗೆ, ಅಗ್ರಹಾರಗಳಿಗೆ, ದೇವಾಲಯಗಳಿಗೆ ನಾಯಕ ಪಾಳೆಯಗಾರರು 
ದಾನ ನೀಡಿದ್ದಾರೆ. 

ಜನಸಾಮಾನ್ಯರಿಗೆ ಶಿಕ್ಷಣವು ರಾಜಪರಿವಾರದವರಿಗೆ, ಶ್ರೀಮಂತರಿಗೆ ದೊರೆಯುವ 
ರೀತಿಯಲ್ಲಿ ಸಾಮಾನ್ಯ ಜನರಿಗೆ ದೊರೆಯುತ್ತಿರಲಿಲ್ಲ. ಅಂದಿನ ಕಾಲದ ಜಾತಿ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ 
ಮತ್ತು ಮೇಲ್ಪರ್ಗದವರಿಗೆ ಹೆಚ್ಚು ಶಿಕ್ಷಣ ಲಭ್ಯವಾಗುತ್ತಿತ್ತು. ಕೆಳವರ್ಗದ ಶೂದರು ಹಾಗೂ 
ಪಂಚಮರು ಇರುವುದೇ ಮೇಲ್ಪರ್ಗದ ಸೇವೆಗೆ ಎನ್ನುವ ಧೋರಣೆಯಿತ್ತ. ಹರಪ್ಪನಹಳ್ಳಿಯ 
ಮುದಿಬಸಪ್ಪನಾಯಕ ಕ್ರಿಶ. 1664 ರಲ್ಲಿ ಅನಂತಭಟ್ಟ ಜೋಯ್ದರ ಹಿರಿಯರಿಗೆ ವಿದ್ಯಾಪಾರಿತೋಷಕ 
ಎಂದು ಅರಮನೆಯಿಂದ ವರ್ಷಕ್ಕೊಮ್ಮೆ 16 ವರಹ ಕೊಡುವ ವ್ಯವಸ್ಥೆ ಮಾಡಿದ್ದನು." 

ಹೀಗೆ ಶಿಕ್ಷಣ ವ್ಯವಸ್ಥೆಯು ರಾಜ ಹಾಗೂ ರಾಜಾಶ್ರಯದ ಶ್ರೀಮಂತರು, ಬ್ರಾಹ್ಮಣರುಗಳಿಗೆ 
ಶಿಕ್ಷಣ ಪಡೆಯಲು ಅನುಕೂಲಗಳಿದ್ದವು. ಕೆಲವೇ ಕೆಲವು ಕೆಳವರ್ಗದ ಜನರು ಶಿಕ್ಷಣವನ್ನು ಪಡೆದು 
ಕವಿಗಳಾಗಿ ಕೃತಿಗಳನ್ನು ರಚಿಸಿದ್ದಾರೆ. ಉದಾಹರಣೆಗೆ ಚಿಕ್ಕದೇವರಾಜ ಒಡೆಯರ ಊಳಿಗದವಳಾದ 
ಕೆಳವರ್ಗದ ಸಂಜಿಯ ಹೊನ್ನಮ್ಮ "ಹದಿಬದೆಯ ಧರ್ಮ” ಎಂಬ ಕೃತಿಯನ್ನು ರಚಿಸಿ 
ಕವಯತ್ರಿಯಾಗಿದ್ದಾಳು. ಹೀಗೆ ಬೆರಳಣಿಕೆ ಎಷ್ಟು ಸಾಮಾನ್ಯ ಜನರಿಗೆ ಶಿಕ್ಷಣ ಲಭ್ಯವಾಗಿತ್ತು. 
ಒಟ್ಟಾರೆಯಾಗಿ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ತಮ್ಮದೇ 


pe 


ಆದ ಕೊಡುಗೆಯನ್ನು ನೀಡಿ ಪೋಷಿಸಿ ಚೆಳೆಸಿದಾರೆ. 


183 


ಕೊನೆಟಿಪ್ಪಟಣಿಗಳು 


[OY 


ರೋನಾಲ್ಡ್‌, ಇಮ್ಯಾಜಿನಿಂಗ್‌ ಇಂಡಿಯಾ, ಪುಟ-190. 

ಮಹಾಜನ್‌ ಪಿ.ಡಿ, ಏನ್ನಿಯೆಂಟ್‌ ಇಂಡಿಯಾ, ಪುಟ-12]. 

ಚಿದಾನಂದಮೂರ್ತಿ ಎಂ, ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹುಟ-431. 
ಲೂವೀಸ್‌ ರೇನಾನ್‌ .ದಿ, ಸಿವಿಲಿಜೇಷನ್‌ ಆಫ್‌ ಎನ್ನಿಯೆಂಟ್‌ ಇಂಡಿಯಾ, ಪುಟ-42. 
ನಾರಾಯಣ ಪಿ.ವಿ, ವಚನಸಾಹಿತ್ಯ, ಒಂದು ಸಾಂಸ್ಕೃತಿಕ ಅಧ್ಯಯನ, ಪುಟ-95. 


೫ MN WN 


ವೆಂಕಟರಮಣಯ್ಯ ಎನ್‌, ಸ್ಪಡೀಸ್‌ ಇನ್‌ ದಿ ಹಿಸ್ಪರಿ ಆಫ್‌ ದಿ ಥರ್ಡ್‌ ಡೈನಾಡಸ್ಸಿ ಆಫ್‌ 
ವಿಜಯನಗರ, 1935, ಪುಟಗಳು, 354-355. 


7. ಬಿ.ಷೇಕ್‌ ಆಲಿ (ಸಂ), ಕರ್ನಾಟಕ ಚರಿತ್ರೆ, ಸಂ, 3, ಪುಟ-317. 

8. ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಿಕಾ, ಸಂ. 11, ಹಿರಿಯೂರು-10. 
9. ರಾಜಶೇಖರಪ್ಪ .ಬಿ, 2001 ಇತಿಹಾಸ ಕಥನ, ಪುಟ-134. 

10. ರಾಜಶೇಖರಪ್ಪ .ಬಿ, 2001 ದುರ್ಗಶೋಧನ, ಪುಟ-192. 

11. ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ, ಮಾಲೆ-|, ಬಳ್ಳಾರಿ-67. 
12. ಬಿನವಿಲ್‌; ರೈಸ್‌, ಎಫಿಗ್ರಾಫಿಯ ಕರ್ನಾಟಕಾ, ಸಂ. 7, ಚನ್ನಗಿರಿ-42. 
13. ಅದೇ, ಎ.ಕ, ಸಂ, 12, ಚಿಕ್ಕನಾಯಕನಹಳ್ಳಿ-53. 

14. ಅದೇ, ಮಧುಗಿರಿ-12. 

15. ಅದೇ, ಎ.ಕ, 1, ದಾವಣಗೆರೆ-131. 

16. ಅದೇ, ಎ.ಕ, 12, ಪಾವಗಡ-54. 

17. ಅದೇ, ಎ.ಕ, 7, ಚನ್ನಗಿರಿ-35. 

18. ಭಾಷ್ಯಂ ಎ.ಎಲ್‌, ವೆಂಡರ್‌ ದಟ್‌ವಾಸ್‌ ಇಂಡಿಯಾ, ಪುಟ-141. 
19. ಬಿ.ಷೇಕ್‌ ಆಲಿ (ಸಂ), ಪುರ್ಮೋಕ್ತ, ಪುಟ-318. 

20. ಭಾಷ್ಯಂ ಎ.ಎಲ್‌, ಪುರ್ವೋಕ್ತ ಪುಟ-143. 

21. ತಿಪ್ಪೇರುದಸ್ತಾಮಿ ಎಚ್‌. ಕನಾಟಕ ಸಂಸ್ಕೃತಿ ಸಮೀಕ್ಷೆ, ಪುಟ-210. 
22. ಬಿ. ಷೇಕ್‌ ಆಲಿ (ಸಂ). ಪೂರ್ಮ್ವೋಕ್ತ ಪುಟಗಳು, 318-319. 

23. ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ-1, ಹರಪ್ಪನಹಳ್ಳಿ-133. 
24. ಬಿ. ಷೇಕ್‌ ಆಲಿ (ಸಂ), ಪೂರ್ಮೋಕ್ತ ಪುಟ-246. 

25. ನಾರಾಯಣ ಪಿ.ವಿ, ಪೂರ್ವೋಕ್ತ ಪುಟ-66. 

26. ಅದೇ, ಪುಟ-72. 

2 ಬ್ರಿ.ಪಲ್‌; ರೈಸ್‌, ಎಫಿಗ್ರಾಫಿಯಾ ಇಂಡಿಕಾ, ಸಂ, 5, ಪುಟ-189 
28. ನಾರಾಯಣ ಪಿ.ವಿ, ಪೂರ್ವೋಕ್ತ ಪುಟ 66-69. 


184 


29. 
30. 


31. 


೨2 
233 
34. 
33; 
36. 


2 
38. 


39. 
40. 


4]. 


42. 
43. 


44. 
4ನ. 
46. 
47. 
48. 
ಸ್ಸ. 


5೨೦. 


ai 


ವಿ2, 
ನಿತಿ 
೨4. 


ಬಿ.ಎಲ್‌. ರೈಸ್‌, ಮೈಸೂರ್‌ ಗೆಜೆಟಿಯರ್‌, ಸಂ-1, ಪುಟಗಳು, 222-223. 
ಫ್ರಾನಿಸ್‌ ಬುಕನನ್‌ ಎ. ಆರ್ನಿ ಪ್ರಂ ಮದ್ರಾಸ್‌, ಸಂ-1, ಪುಟಗಳು 77-78. 
ಇಂಡಿಯನ್‌ ಆಂಟಿಕ್ಷರಿ, ಸಂ-6, ಪುಟ-24]. 

ಎಂ.ಎ. ಆರ್‌, ಪುಟ-198. 1929. 

ಇಂಡಿಯನ್‌ ಆಂಟಿಕ್ಷರಿ, ಪೋರ್ವೋಕ್ತ, ಪುಟ-165. 

ಚಿದಾನಂದಮೂರ್ತಿ ಎಂ, ಪುರ್ವೋಕ್ತ, ಪುಟ-444. 

ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಿಕಾ, ಸಂ, 1, ಜಗಲೂರು-52. 


ವೀರಪುಗೌಡ ಹೆಚ್‌.ಸಿ, ಚಾರಿತ್ರಿಕ ಹಿನ್ನೆಲೆಯಲ್ಲಿ ಶೃಂಗೇರಿ ಮಹಾಸಂಸ್ಥಾನದ ಆರ್ಥಿಕ 
ಅಧ್ಯಯನ, ಪುಟ-45. 


ಅದೇ, ಪುಟ-44. 


ಎನ್‌ ಚಿನ್ನಸ್ತಾಮಿ ಸೋಸಲೆ, ವಿಜಯನಗರ ಕಾಲದ ಸಾಮಾಜಿಕಸ್ಸಿತಿಗತಿಗಳು ವಿಜಯನಗರ 
ಅಧ್ಯಯನ, ಆರ್‌. ಗೋಪಾಲ್‌ (ಸಂ), ಪುಟ-329. 


ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌, ಪಾಪ್ಕೂಲರ್‌ ಕಲ್ಲರ್‌ ಕರ್ನಾಟಕ, 1937, ಪುಟ-122. 
ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ, ಮಾಲೆ-।, ಸಿರುಗುಪ್ಪ, 53. 

ಬಿ.ಷೇಕ್‌ ಆಲಿ (ಸಂ), ಪೂರ್ಮೋಕ್ತ, ಪುಟಗಳು, 320-321. 

ಎಂ.ಎಸ್‌. ಪುಟ್ಟಣ್ಣ, 1923, ಪಾಳೆಯಗಾರರ: ಐದು ಉಪನ್ಯಾಸಗಳು, ಪುಟಗಳು 80-81. 


ಹೆಚ್‌.ಎಲ್‌. ನಾಗೇಗೌಡ (ಸಂ). 1966, ಪ್ರವಾಸಿ ಕಂಡ ಇಂಡಿಯಾ ಸಂಪುಟ-2, ಪುಟ- 
162 


ಅದೇ ಪುಟ-410. 

ಹೆಚ್‌.ಎಲ್‌. ನಾಗೇಗೌಡ (ಸಂ), ಪೂವೋಕ್ತ ಸಂಪುಟ-।, ಪುಟ-385. 
ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಿಕಾ, 12, ಪಾವಗಡ-46. 
ಎಂ.ಎಸ್‌. ಪುಟ್ಟಣ್ಣ, ಹಾಗಲವಾಡಿ ಪಾಳಯಗಾರರು, ಪುಟ-52. 
ಎಂ.ಎಸ್‌. ಪುಟ್ಟಣ್ಣ, 1997, ಚಿತ್ರದುರ್ಗದ ಪಾಳೆಯಗಾರರು, ಪುಟ-37. 


ಎಂ.ಜಿ. ನಾಗರಾಜ್‌ ಪಿ.ವಿ. ಕೃಷ್ಣಮೂರ್ತಿ (ಸಂ), ಇತಿಹಾಸ ದರ್ಶನ, ಸಂಪುಟ, 18, 
2003. ಪುಟ-266. 


ಎಂ.ಎಸ್‌. ಪುಟ್ಟಣ್ಣ, 1997, ಪೂರ್ವೋಕ್ತ, ಪುಟ-51. 

ಬಿ.ಷೇಕ್‌ ಅಲಿ (ಸಂ), ಪೂರ್ಮೋಕ್ತ, ಪುಟ-321. 

ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಿಕಾ, 12, ಮಧುಗಿರಿ-96. 
ಅದೇ ಪಾವಗಡ-59. 


ಎಂ.ಎಸ್‌. ಪುಟ್ಟಣ್ಣ, ಹಾಗಲವಾಡಿ ಪಾಳೆಯಗಾರರು, ಮಚಟ-1 


185 


ನಿಪ. 


56೦. 
ವಿ7. 


58. 
ಎ9; 
60. 


61. 


62. 
63. 


64. 
65. 
66. 
67. 
68. 


69. 
70. 


Tl. 


72. 
3, 
74. 
7 
76. 


71. 


78. 


ಸ್ಥಿತಾ ರೆಡ್ಡಿ, 2004, ಶಾಸನಗಳಲ್ಲಿ ಸ್ಲೀ ಸಮಾಜ ಕೋಲಾರ ಜಿಲ್ಲೆಯ ಇತಿಹಾಸ ಮತ್ತು 


ಮೆ 


ಪುರಾತತ್ವ ಆರ್‌. ಗೋಪಾಲ್‌ (ಸಂ), ಪುಟ-14. 
ಕೆಳದಿ ಗುಂಡಾಜೋಯಿಸ್‌ (ಸಂ), 1976, ಕೆಳದಿ ನೃಪವಿಜಯ, ಪುಟಗಳು, 190-243. 


ಕುಂ.ಬಾ. ಸದಾಶಿವಪ್ಪ 2006. ಹರಪ್ಪನಹಳ್ಳಿ ಪಾಳೇಯಗಾರರ ಇತಿಹಾಸ ದರ್ಶನ, 
ಪುಟ-43. 


ಅದೇ, ಪುಟಗಳು, 16-20. 
ಎಂ.ಎಸ್‌. ಪುಟ್ಟಣ್ಣ, 1997, ಪೂರ್ವೋಕ್ತ, ಪುಟ-62. 


ಎನ್‌. ಶೇಕ್‌ ಮಸ್ತಾನ್‌. 2001, ಗುಮ್ಮನಾಯಕನಪಳ್ಳಿ ಪಾಳೆಯಗಾರರು, ದಕ್ಷಿಣ 
ಕರ್ನಾಟಕದ ಅರಸು ಮನೆತನಗಳು ಎಂ.ವಿ. ವಸು (ಸಂ), ಪುಟಗಳು 345-346. 


ಎಂ.ಡಿ. ಶ್ರೀನಿವಾಸ, ಮಧುಗಿರಿಯ ಇತಿಹಾಸ, ಪುಟ-13. 
ಎಂ.ಎಂ. ಕಲಬುರ್ಗಿ (ಸಂ) ಕರ್ನಾಟಕದ ಕೈಫಿಯತ್ತುಗಳು. ಬ 


ಚೆನ್ನಕ್ಕ ಪಾವಟೆ, 2005, ಶಾಸನಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮಹಿಳೆಯರು ಚಿತ್ರದುರ್ಗ 
ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ಆರ್‌. ಗೋಪಾಲ್‌ (ಸಂ). ಪುಟ-290. 


ಕುಂ.ಬಾ. ಸದಾಶಿವಪ್ಪ 2006. ಪೂರ್ವೋಕ್ತ, ಪುಟ-76. 
ಬಿ.ಷೇಕ್‌ ಅಲಿ (ಸಂ), ಪುರ್ವೋಕ್ತ, ಪುಟ-322. 
ಎನ್‌. ಚಿನ್ನಸ್ವಾಮಿ ಸೋಸಲೆ, ಪೂರ್ಮೋಕ್ತ ಪುಟ-367. 
ವೀರಪ್ಪಗೌಡ ಹೆಚ್‌.ಸಿ. ಪೂರ್ವೋಕ್ತ, ಪುಟ-49. 


ಪಿ. ಯಶೋದಾ ರಾಜಶೇಖರಪ್ಪ 2009 ಶೃಂಗೇರಿ ಧರ್ಮಸಂಸ್ಥಾನದಲ್ಲಿ ಸ್ತೀಯರ 
ಸ್ಥಾನಮಾನಗಳು, ಚಿಕ್ಕಮಗಳೂರು ಜಿಲ್ಲೆಯ ಮತ್ತು ಪುರಾತತ್ವ, ಆರ್‌. ಗೋಪಾಲ್‌ (ಸಂ) 
ಪುಟ- 327. 


ವೀರಪ್ಪಗೌಡ ಹೆಚ್‌.ಸಿ, ಪೂರ್ವೋಕ್ತ, ಪುಟ-49. 

ಎ೦.ಜಮುನ, ಯಲಹಂಕ ನಾಡಪ್ರಭುಗಳ ಜಾನಪದ ಸಾಹಿತ್ಯ, ಪುಟಗಳು, 411-412. 
ನಾ.ಪ್ರಭಾಕರ್‌. ಮದಕರಿ ನಾಡಿನಲ್ಲಿ, ಪುಟ-12. 

ಹೆಚ್‌.ಎಲ್‌. ನಾಗೇಗೌಡ (ಸಂ), ಪೂರ್ಮೋಕ್ತ ಸಂ-2, ಪುಟಗಳು, 139-140. 
ಅದೇ, ಪುಟ-296. 

ಎಂ.ಎಸ್‌. ಪುಟ್ಟಣ್ಣ, 1997, ಪೂರ್ವೋಕ್ತ, ಪುಟ-25. 

ಹೆಚ್‌.ಎಲ್‌. ನಾಗೇಗೌಡ (ಸಂ) ಪೂರ್ವೋಕ್ತ ಸಂ-4, ಪುಟಗಳು, 264-267. 


ಶೈಲಜಾ ಹೊಸಳ್ಳೇರೆ, ಬೂದಿಹಾಳು ಪಾಳೆಯಗಾರರು, ದಕ್ಷಿಣ ಕಾಣ್ಣಕದ ಅರಸು 


ಮನೆತನಗಳು, ಎಂ.ವಿ. ವಸು (ಸಂ). ಪುಟ-149 


ಎನ್‌. ವೆಂಕಟರಮಣಯ್ಯ, ಸ್ಟಡೀಸ್‌ ಇನ್‌ ದಿ ಹಿಸ್ಟರಿ ಆಫ್‌ ಥರ್ಡ್‌ ಡೈನ್‌ ಸ್ಪೀ ಆಫ್‌ 
ವಿಜಯನಗರ, ಪುಟ-401. 


ಹೆಚ್‌.ಎಲ್‌. ನಾಗೇಗೌಡ (ಸಂ), ಪೂರ್ಮೋಕ್ತ ಸಂ-2, ಪುಟ-292. 


186 


79. 
80. 


81. 


82. 
83. 
84. 
85. 
86. 
87. 
88. 
89. 


90. 


9]. 


9; 
9ರ 
94. 
95, 
96. 


97, 
98. 


99. 


ಕೆ.ಆರ್‌. ಬಸವರಾಜು, ಹಿಸ್ಪರಿ ಎಂಡ್‌ ಕಲ್ಲರ್‌ ಆಫ್‌ ಕರ್ನಾಟಕ, 1984, ಪು-459. 


ಎನ್‌. ಸರಸ್ಪತಿ, ದಿ ಹೊಸೆಷನ್‌ ಆಫ್‌ ವಿಮನ್‌ ಡ್ಯೂರಿಗ್‌ ದಿ ವಿಜಯನಗರ ಪಿರಿಯಡ್‌, 
ಪುಟ-150. 


ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ ಮಾಲೆ-1 ಸಿರಿಗುಪ್ಪ, 48, ಹಗರಿಬೊಮ್ಮನಹಳ್ಳಿ. 
30, ಹಡಗಲಿ 14, ಹರಪ್ಪನಹಳ್ಳಿ 136. 


ಬಿ. ಷೇಕ್‌ ಅಲಿ, ಪೂರ್ವೋಕ್ತ, ಪುಟ-323. 
ನಾ. ಪ್ರಭಾಕರ, ಪೂರ್ವೋಕ್ತ ಪುಟ-36. 
ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ ಮಾಲೆ-|, ಹರಪ್ಪ್ತನಹಳ್ಳಿ-38, 
ಅದೇ, ಹರಪನಹಳ್ಳಿ-31. 
0) ೪ 
ಅದೇ, ಹೊಸಪೇಟೆ 25. 
ಬಿ. ಷೇಕ್‌ ಅಲಿ, ಪೂರ್ವೋಕ್ತ, ಪುಟ-354. 
ಎನ್‌. ಚಿನ್ನಸ್ತಾಮಿ ಸೋಸಲೆ, ಪೂರ್ವೋಕ್ತ, ಪುಟ-374, 


ವೈ.ಹೆಚ್‌. ನಾಯಕವಾಡಿ, ಚಿತ್ರದುರ್ಗ ನಾಯಕರು ಸಾಂಸ್ಕೃತಿಕ ಇತಿಹಾಸ ದಕ್ಷಿಣ 
ಕರ್ನಾಟಕದ ಅರಸು ಮನೆತನಗಳು, ಎಂ.ವಿ. ವಸು (ಸಂ), ಪುಟ-127. 


ಅದೇ ಮಟ-128. 


ಜಯಮ್ಮ ಕರಿಯಣ್ಣ, ಬೆಂಗಳೂರಿನ ಉತ್ಸವಗಳು, ಜಾತ್ರೆಗಳು ಮತ್ತು ಪರಿಷೆಗಳು, 
ಬೆಂಗಳೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ಆರ್‌. ಗೋಪಾಲ್‌ (ಸಂ), ಪುಟಗಳು 
399-400. 


ಅದೇ, ಪುಟಗಳು, 402-405. 

ಎಂ.ಶ್ರೀಧರ ಮೂರ್ತಿ, ಅರವತ್ತನಾಲ್ಕು ಕಲೆಗಳು, ಪುಟ, 27-29. 

ಎಂ.ಎಂ. ಕಲಬುರ್ಗಿ, ಇಮ್ಮಡಿ ಚಿಕ್ಕಭೂಪಾಲನ ಸಾಂಗತ್ಯ ಪುಟಗಳು, 11-73. 
ಅದೇ, 11-79. 


ರಾಜಶೇಖರಪ್ಪಬಿ. ಚಿತ್ರದುರ್ಗ ಪಾಳೆಯಗಾರರ ಕಾಲದ ತಿಂಡಿ ತಿನಿಸುಗಳು, 2001, 
ಪುಟ-12. 


ಬಿ. ಷೇಕ್‌ ಅಲಿ, ಪೂರ್ವೋಕ್ತ, ಪುಟ-329. 


ಅಮರೇಶ ಯತಗಲ್‌, ಕರ್ನಾಟಕ ನಾಯಕ ಅರಸುಮನೆತನಗಳು ವಿಶಿಷ್ಟ 
ಸಾಂಸ್ಕೃತಿಕಾಚರಣೆಗಳು, ಹುಟಗಳು, 309-310. 


ಅದೇ, ಪುಟಗಳು, 311-312. 


100. ಅದೇ, ಪುಟಗಳು, 313-314. 


101. ಬಿ. ಷೇಕ್‌ ಅಲಿ, ಪೂರ್ವೋಕ್ತ ಪುಟ-330. 
102. ಎನ್‌. ನಂದೀಶ್ವರ, ಚಿಕ್ಕಮಗಳೂರು ಜಿಲ್ಲೆಯ ಭಕ್ಷ್ಯ ಭೋಜ್ಯಗಳು ಚಿಕ್ಕಮಗಳೂರು ಜಿಲ್ಲೆಯ 


ಇತಿಹಾಸ ಮತ್ತು ಪುರಾತತ್ವ ಆರ್‌. ಗೋಪಾಲ್‌ (ಸಂ), ಪುಟಗಳು, 330-342. 


187 


103. ಸುವ್ಪಿಮಲ್ಲಮ್ಮ ತೋಂಟದ ಸಿದ್ದೇಶ್ವರ ಸಾಂಗತ್ಯ, ಪುಟಗಳು, 5-49. 
104. ಅಮರೇಶ ಯತಗಲ್‌, ಪೂರ್ವೋಕ್ತ ಪುಟ-294, 

105. ಅದೇ, ಪುಟ-296. 

106. ಅದೇ, ಪುಟ-299. 

107. ಸುವ್ಪಮಲ್ಲಮ್ಮ ಪೂರ್ವೋಕ್ತ, ಪುಟಗಳು, 4-40. 

108. ಅದೇ, 5-52. 

109.ಅದೇ, 4-38-39. 

110. ಅದೇ, 4-56. 

111. ಅದೇ, 5-47. 

112. ಅದೇ, 5-48. 

113. ಬಿ. ಷೇಕ್‌ ಅಲಿ, ಪೂರ್ವೋಕ್ತ ಪುಟ-330. 

114. ಅಮರೇಶ ಯತಗಲ್‌, ಪೂರ್ವೋಕ್ತ ಪುಟ-108. 

115. ಎಂ.ಡಿ. ಶೀನಿವಾಸ, ಪೂರ್ವೋಕ್ತ ಪುಟ, 39-40. 

116. ಬಿ.ಷೇಕ್‌ ಅಲಿ, ಪೂರ್ವೋಕ್ತ, ಪುಟ-331. 

117. ಎಂ.ಎಂ. ಕಲಬುರ್ಗಿ, ಪೂರ್ವೋಕ್ತ ಪುಟಗಳು, 6-3. 

118. ಬಿ.ಎಲ್‌. ರೈಸ್‌. ಎಫಿಗ್ರಾಫಿಯ ಕರ್ನಾಟಿಕಾ, 11, ಜಗಳೂರು-31. 
119. ಜಿ.ಎಸ್‌. ದೀಕ್ಷಿತ್‌ (ಸಂ). ಕೆಳದಿ ಐತಿಹಾಸಿಕ ನಿಬಂಧಗಳು, ಪುಟ-110 
120.ಅದೇ ಪುಟಗಳು, 112-113. 

121. ಅದೇ ಪುಟಗಳು, 111-115. 

122.ವೈ.ಹೆಚ್‌. ನಾಯಕವಾಡಿ, ಪೂರ್ವೋಕ್ತ, ಪುಟಗಳು, 113-114. 
123. ಅಮರೇಶ ಯತಗಲ್‌, ಪೂರ್ವೋಕ್ತ ಪುಟ-408. 

124.ಅದೇ, ಪುಟಗಳು, 410-412. 


125. ವೈ.ಸಿ. ಭಾನುಮತಿ, ಯಲಹಂಕ ಪ್ರಭುಗಳ ಕಾಲದ ಸಾಹಿತ್ಯ ಕೃತಿಗಳು, ನಾಡಪ್ರಭು 
ಕೆಂಪೇಗವಡರ ಜೀವನ ಮತ್ತು ಸಾಧನೆಗಳು ಆರ್‌. ಗೋಪಾಲ್‌ (ಸಂ) ಪುಟಗಳು. 318- 
320. 


126. ಅದೇ, ಪುಟ-32]. 

127. ಅದೇ, ಪುಟಗಳು, 324-325. 

128. ಆರ. ನರಸಿಂಹಾಚಾರ್ಯ, ಕನಾಟಕ ಕವಿಚರಿತೆ, ಸಂ-2, ಪುಟ-532. 
129. ಡಿ.ಎನ್‌. ಯೋಗಿಶ್ವರಪ್ತ, ಹಾಗಲವಾಡಿ ನಾಯಕರು, ಪುಟ-154. 
130. ಅದೇ, ಪುಟ-180. 


188 


131. ಕುಂ.ಬಾ. ಸದಾಶಿವಪ್ಪ. 2006 ಪೂರ್ವೋಕ್ತ, ಪುಟ-10. 
132.ಬಿ. ಷೇಕ್‌ ಅಲಿ, ಪೂರ್ವೋಕ್ತ ಪುಟ-322. 
133. ಅದೇ, ಪುಟಗಳು, 396-397. 


134. ಆರ್‌. ಕಾವಲಮ್ಮ ಬಿಜ್ಞಾವರ ಮಹಾನಾಡಪಭುಗಳು, ದಕ್ಷಿಣ ಕರ್ನಾಟಕದ ಅರಸು 
ಮನೆತನಗಳು, ಎಂ.ವಿ. ವಸು (ಸಂ), ಪುಟ-240. 


135. ಎಂ.ವಿ. ಶೀನಿವಾಸ್‌-ಚನ್ನಪಟ್ಟಣದ ಪಾಳೆಯಗಾರರು, ದಕ್ಷಿಣ ಕರ್ನಾಟಕದ ಅರಸು 
ಮನೆತನಗಳು, ಎಂ.ವಿ. ವಸು (ಸಂ) ಪುಟಗಳು, 310-311. 


136. ಬಿ.ಎ. ಸುಧಾಮಣಿ, ಕಳಲೆ ರಾಜಮನೆತನದ, ದಕ್ಷಿಣ ಕರ್ನಾಅಕದ ಅರಸು ಮನೆತನಗಳು, 
ಎಂ.ವಿ. ವಸು (ಸಂ) ಪುಟಗಳು. 410-411. 


137. ಎನ್‌. ಚಿನ್ನಸ್ತಾಮಿ ಸೋಸಲೆ, ಪೂರ್ವೋಕ್ತ ಪುಟ-385. 

138. ಅದೇ, ಪುಟ-384. 

139. ಕೆ.ಜಿ. ವೆಂಕಟೇಶ ಜೋಯಿಸ, ಕೆಳದಿ ಶಾಸನಗಳ ಸಂಸ್ಕೃತಿಕ ಅಧ್ಯಯನ, 1996, ಪು-126. 
140. ಬಿಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಕಾ, ಸಂ. 7, ಚೆನ್ನಗಿರಿ-35. 


141. ಶ್ರೀ ಮಜ್ಜಗದ್ದೂರು ಶ್ರೀ ಕೂಡ್ಗೀ-ಶೃಂಗೇರಿ ಸಂಸ್ಥಾನದ ಪ್ರಾಚೀನ ಶಾಸನ ಲೇಖನ ಸಂಗಹ 
ಭಾಗ-1 ಲೇಖನ 98, ಪುಟ-73. 


142.ಕುಂ.ಬಾ. ಸದಾಶಿವಪ್ಪ, 2006, ಪೂರ್ವೋಕ್ತ ಪುಟ-110. 


143. ಬಿ. ಷೇಕ್‌ ಅಲಿ, ಪೂರ್ವೋಕ್ತ ಪುಟ-322. 


189 


ಅಧ್ಯಾಯ-6 
ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಧಾರ್ಮಿಕತೆ 


ಕನ್ನಡ ಪ್ರದೇಶದ ನಾಯಕ ಮನೆತನಗಳು ವಿಜಯನಗರ ಅರಸರ ಧಾರ್ಮಿಕತೆಯನ್ನು 
ಮುಂದುವರೆಸಿಕೊಂಡು ಹೋಗಿವೆ. ಅಂದಿನ ಸಮಾಜವು ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು 
ನೀಡಿತ್ತು. ಧರ್ಮ ಸಮಾಜದ ಅವಿಭಾಜ್ಯ ಅಂಗ ಬೇರೆ ಬೇರೆ ಮತ ಧರ್ಮಗಳು ಸಮಾಜದಲ್ಲಿ 
ನೆಲೆಸಿದ್ದವು. ನಾಯಕ ಪಾಳೆಯಗಾರರು ಅವುಗಳನ್ನು ಪೋಷಿಸುತ್ತಿದ್ದರು. ಕನ್ನಡ ಪ್ರದೇಶದ 
ನಾಯಕ ಮನೆತನಗಳ ಧಾರ್ಮಿಕತೆಯು ಏಕತೆಗಿಂತ ವೈವಿಧ್ಯತೆಯಿಂದ ಅಂದಿನ ಸಮಾಜದಲ್ಲಿ 
ರೂಪುಗೊಂಡಿತ್ತು ಎಂದು ಸಮಕಾಲೀನ ಆಧಾರಗಳಿಂದ ತಿಳಿಯುತ್ತದೆ. ಭಾರತದ ಚರಿತ್ರೆಯಲ್ಲಿ 
ಧಾರ್ಮಿಕ ಇತಿಹಾಸವು ಪ್ರಮುಖವಾಗಿದ್ದು, ಪ್ರಾಚೀನ ಕಾಲದಿಂದ ವೈಧಿಕ, ಶೈವ, ವೈಷ್ಣವ, ಬೌದ್ಧ, 
ಜೈನ, ಧರ್ಮಗಳು ಬೆಳವಣಿಗೆಯಾಗಿ, ನಂತರ ಕಾಲದಲ್ಲಿ ಕೈಸ್ತ, ಧರ್ಮ, ಮುಸ್ಲಿಂ ಧರ್ಮಗಳು 


ಖ 


ಉಗಮಗೊಂಡಿವೆ. ಈ ರೀತಿಯಾಗಿ ಸಮಾಜವು ಹಲವಾರು ಧರ್ಮಗಳ ತವರೂರಾಗಿದೆ. 


ಪ್ರಾಚೀನವಾದ ಇತಿಹಾಸವನ್ನು ಹೊಂದಿರುವ ಶೈವ ಧರ್ಮವು ವೇದಗಳ ಕಾಲಕ್ಕಿಂತಲೂ 
ಮುಂದೆ ಹೋಗಿ ಹರಪ್ಪ-ಮಹೆಂಜೊದರೊಗಳ ಕಾಲದ ಸಿಂಧೂ ನಾಗರೀಕತೆಯಲ್ಲಿ ದೊರೆತಿರುವ 
ಮುದಿಕೆಗಳು ಮತ್ತು ಲಿಂಗಗಳಲ್ಲಿ ಶೈವಧರ್ಮದ ಲಕ್ಷಣಗಳು ಗೋಚರಿಸುತ್ತವೆ. ನಂತರ ವೇದ 
ಮತ್ತು ಉತ್ತರ ವೇದಗಳ ಕಾಲದಲ್ಲಿ ವರ್ಣ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆಯಿಂದ ಸಮಾಜದಲ್ಲಿ 
ಅಸಮಾನತೆ ಉಂಟಾಗಿ ಮೇಲು, ಕೀಳು ಎಂಬ ಭಾವನೆ ಹೆಚ್ಚಾಗಿತ್ತು. ಇದರಿಂದ ವೈಧಿಕ ಧರ್ಮದ 
ಬಗ್ಗೆ ಜನರಲ್ಲಿ ಜಿಗುಪ್ತೆ, ತಾತ್ಲಾರ ಭಾವನೆ ಉಂಟಾಗಿ ಬೌದ್ದ, ಜೈನ ಧರ್ಮಗಳು ತಲೆಯೆತ್ತಿದವು. 
ನಂತರ ಈ ಎರಡೂ ಧರ್ಮಗಳು ಕಾಲಕಳೆದಂತೆ ತಮ್ಮ ಪ್ರಭಾವವನ್ನು ಕಳೆದುಕೊಂಡವು 
ತದನಂತರ ವೈಷ್ಣವ, ಶೈವ, ವೀರಶೈವ, ಕೈಸ್ತ ಧರ್ಮ, ಮುಸ್ಲಿಂ ಧರ್ಮ ಹೀಗೆ ಅನೇಕ ಧರ್ಮಗಳ 
ಜನರು ಭಾರತೀಯ ಸಮಾಜದಲ್ಲಿ ಜೀವಿಸುತ್ತಿದ್ದಾರೆ. ಅಶೋಕನು ಧರ್ಮವನ್ನು ಕುರಿತು ಹೀಗೆ 
ಹೇಳಿದ್ದಾನೆ. ಮನುಷ್ಯನು ತನ್ನ ಧರ್ಮಕ್ಕೆ ಮಾತ್ರ ಭಕ್ತಿ ತೋರುವುದಲ್ಲದೆ ಪರರ ಧರ್ಮವನ್ನು 
ವಿನಾಕಾರಣ ತೆಗಳಬಾರದು. ಈ ಪ್ರಕಾರ ನಡೆದುಕೊಂಡರೆ ತನ್ನ ಮತದ ಘನತೆಯನ್ನು ಏರಿಸಿ, 
ಪರರ ಮತದ ಸೇವೆಗೈದಂತಾಗುವುದು. ಯಾರು ತನ್ನ ಮತಕ್ಕೆ ಮಾತ್ರ ಅಂಟಿಕೊಂಡು ಅದರ 
ಕೀರ್ತಿಗೌರವ ಬೆಳೆಸಬೇಕೆಂದು ಬೇರೆಯವರ ಮತಗಳನ್ನು ಖಂಡಿಸಿ ತನ್ನ ಮತವನ್ನು 
ಹೊಗಳುತ್ತಾನೋ ಅವರು ವಾಸ್ತವವಾಗಿ ತನ್ನ ಮತಕ್ಕೇ ಅಧಿಕವಾದ ಕೆಡುಕನ್ನು ಮಾಡುತ್ತಾನೆ". 


190 


6.1 ವೈಷ್ಣವ ಧರ್ಮ: 


ಪ್ರಾಚೀನ ಕಾಲದಿಂದಲೂ ವೈಷ್ಣವ ಧರ್ಮದಲ್ಲಿ ಭಾಗವತ, ಶ್ರೀ ವೈಷ್ಣವ ಮತ್ತು ದ್ವೈತ 
ಎಂದು ಮೂರು ಪಂಥಗಳಿವೆ. ವೈಷ್ಣವ ಧರ್ಮದ ಬ್ರಾಹ್ನಣರು ಅಗ್ರಹಾರದ ಮಹಾಜನರೆನಿಸಿ, 
ಅಲ್ಲಿನ ಆಡಳಿತಗಳನ್ನು ನೋಡಿಕೊಳ್ಳುವುದರ ಜೊತೆಗೆ ಷಟ್ಕರ್ಮಗಳಲ್ಲಿ ನಿರತರಾಗಿರುತ್ತಿದ್ದರು.? 
ತಮಿಳುನಾಡಿನ ರಾಮಾನುಜಾಚಾರ್ಯರು ಹೊಯ್ದಳರ ಆಳ್ಳಿಕೆಯ ಕಾಲಾವಧಿಯಲ್ಲಿ ಕರ್ನಾಟಕಕ್ಕೆ 
ಬಂದರು. ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ ನಂತರ ತೊಣ್ಣೂರು, 
ಸಾಲಿಗ್ರಾಮ ಮತ್ತು ಮೇಲುಕೋಟೆಗಳು ಪ್ರಧಾನವಾಗಿ ಶೈವ ವೈಷ್ಣವ ಅಗಹಾರಗಳಾಗಿ 
ಮಾರ್ಪಾಟ್ದವು. ಇವುಗಳ ಜೊತೆಗೆ ಐದು ಪ್ರಮುಖ ವೈಷ್ಣವ ಕೇಂದಗಳಿದ್ದವು. ಅವುಗಳೆಂದರೆ ಗುಬ್ಬಿ. 
ಕಡಬ, ನೊಣವಿನಕೆರೆ ನುಗ್ಗೇಹಳ್ಳಿ, ಬಿಂಡಿಗನವಿಲೆ, ಮಾಯಸಂದ್ರ ಪ್ರಮುಖ ಶೀವೈಷ್ಠವ 
ಕೇಂದಗಳಾಗಿವೆ". ಕನ್ನಡ ಪ್ರದೇಶದ ಬಹುತೇಕ ನಾಯಕ ಮನೆತನಗಳು ವೈಷ್ಣವ ಧರ್ಮದ 
ಅನುಯಾಯಿಗಳಾಗಿದ್ದವು. 


ಚಿತ್ರದುರ್ಗದ ಪಾಳೆಯಗಾರರು ವೈಷ್ಣವ ಧರ್ಮದ ಅನುಯಾಯಿಗಳಾಗಿದ್ದರು. ಇವರು 
ತಮ್ಮ ಮನೆದೇವರನ್ನು ಆಹೋಬಲನರಸಿಂಹಸ್ತಾಮಿ ಎಂದು ಕರೆದುಕೊಂಡಿದ್ದಾರೆ. ಇವುಗಳ 
ಜೊತೆಗೆ ರಂಗಯ್ಯ, ಸಿದ್ಧಯ್ಯ, ಚಿತ್ರದೇವರು ಪ್ರಮುಖವಾಗಿದ್ದು ಕೋಟಿಯ ಹಬ್ಬಾಗಿಲುಗಳಿಗೆ 
ದೇವರುಗಳ ಹೆಸರನ್ನು ಇಟ್ಟಿದ್ದಾರೆ. ನರಸಿಂಹನ ಬಾಗಿಲು ರಂಗಯ್ಯನ ಬಾಗಿಲು, ಸಿದ್ದಯ್ಕನ 
ಬಾಗಿಲು, ಚಿತ್ರದುರ್ಗ ಪಾಳಯಗಾರರು ನೀರ್ಥಡಿಯ ರಂಗನಾಥ ದೇವಾಲಯವನ್ನು 
ಪೂಜಿಸುತ್ತಿದ್ದರು. ಮತ್ತಿ ತಿಮ್ಮಣ್ಣ ನಾಯಕನು ವಿಜಯನಗರ ಅರಸರಿಂದ ಅಮರ ಮಾಗಣಿಯಾಗಿ 
ಹೊಳಲೈರೆಯನ್ನು ಪಡೆದಾಗ ಅದರ ನೆನಪಿಗಾಗಿ ಹೊಳಲ್ವಿರೆಯಲ್ಲಿ ಗೋಪಾಲಕೃಷ್ಣ 
ದೇವಾಲಯವನ್ನು ಕಟ್ಟಿಸಿದನು. ನಂತರ ಹಿರಿಯೂರಿನಲ್ಲಿ ವೀರಭದ್ರ ದೇವಾಲಯವನ್ನು 
ನಿರ್ಮಿಸಿದನು". ಚಿತ್ರದುರ್ಗ ಪಾಳೆಯಗಾರರ ಕಾಲದಲ್ಲಿ ಅನೇಕ ಶಿಲ್ಲಗಳು ಸ್ಥಾಪನೆಯಾಗಿವೆ. 
ಅವುಗಳಲ್ಲಿ ನೀರ್ಥಡಿಯ ರಂಗನಾಥಸ್ವಾಮಿ ದೇವಾಲಯದಲ್ಲಿ ಕೆತ್ತಲಟ್ಟ, ಬೇಡರ ಕಣ್ಣಪುನ ವಿಗಹ, 
ನರಸಿಂಹನ ವಿಗಹಗಳು ಪ್ರಮುಖವಾಗಿದ್ದವು. ಗೋಪಾಲಕೃಷ್ಣ ದೇವಾಲಯವು ಅಂದಿನ ಕಾಲದ 
ಪ್ರಮುಖ ದೇವಾಲವಾಗಿತ್ತು ದಾವಣಗೆರೆ ತಾಲ್ಲೂಕು ನೀರ್ಥಡಿಯ ರಂಗನಾಥಸ್ತಾಮಿ 
ದೇವರಗುಡಿಯು ಮೂಲದಲ್ಲಿ ಆಹೋಬಲನರಸಿಂಹ ದೇವರ ಗುಡಿಯಾಗಿದ್ದಿತು. ಚಿತ್ರದುರ್ಗ 
ನಾಯಕರು ತಮ್ಮ ಮೂಲ ನೆಲೆಯಿಂದ ಜೊತೆಗೆ ತಂದ ದೇವರುಗಳಲ್ಲಿ ಆಹೋಬಲನರಸಿಂಹ 
ದೇವರೂ ಒಂದು. ಕ್ರಿಶ. 1696 ರ ಏಪ್ರೀಲ್‌ ನಲ್ಲಿ ಮೊಗಲರ ಸೇನೆಯು (ಡಿಳ್ಳಿ ಬಾದಷಾಹರ 


191 


ದಂಡು) ಬಂದು ಈ ಗುಡಿಯನ್ನು ಶಿಥಿಲಗೊಳಿಸಿದಾಗ ಕಿ.ಶ. 1698ರಲ್ಲಿ ಭರಮಣ್ಣ ನಾಯಕನು 
ನೂತನವಾಗಿ ರಂಗನಾಥದೇವರ ವಿಗ್ರಹವನ್ನು ನಿರ್ಮಾಣ ಮಾಡಿಸಿ ಗುಡಿಯನ್ನು ಕಟ್ಟಿಸಿ 
ಜೀರ್ಣೋದ್ದಾರ ಮಾಡಿ ದೇವರ ಅಮೃತಪಡಿ ನಂದಾದೀಪಕ್ಕೆ ಭರಮಸಾಗರದ ಪಟಬ್ಟಡಿಗೆ ಸೇರಿದ 
ಯಮ್ಮೆಹಟ್ಟಿಗ್ರಾಮವನ್ನು ಧಾರಾಪೂರ್ವಕ ಕೊಟ್ಟರು ಎಂಬ ವಿಷಯವನ್ನು ಶಾಸನವು 
ಉಲ್ಲೇಖಿಸುತ್ತದೆ". ಕಸ್ತೂರಿ ರಂಗಪುನಾಯಕನು ದಾನ ಶಾಸನಗಳಲ್ಲಿ ಮಾತಾ-ಸಪಿತೃಗಳಿಗೆ 
ಪುಣ್ಯವಾಗಲೆಂದು ಶ್ರೀರಾಮಾರ್ಪಿತವಾಗಿ ದಾನ ಕೊಟ್ಟಿದ್ದಾರೆ". ಚಿತ್ರದುರ್ಗದ ಪಾಳಯಗಾರರು 
ಆಂದ್ರ ಪ್ರದೇಶದ ತಿರುಪತಿಯ ಪರಿಸರದಿಂದ ಬಂದವರಾಗಿದ್ದು ತಮ್ಮ ಮನೆದೇವರು ಪ್ರಖ್ಯಾತ 
ಶ್ರೀವೈಷ್ಣವ ದೈವಗಳಲ್ಲೊಂದಾದ ಆಹೋಬಲದನರಸಿಂಹ ದೇವರು ಆಗಿತ್ತು. ಈ ದೇವರನ್ನು ಆಂದ್ರ 
ಪ್ರದೇಶದಲ್ಲಿ ಪ್ರಸ್ತುತ ದಿನಗಳಲ್ಲಿ ಕಾಣಬಹುದಾಗಿದೆ. ಹೀಗೆ ಚಿತ್ರದುರ್ಗದ ನಾಯಕರು ವೈಷ್ಣವ 
ಮತದ ಪೋಷಕರಾಗಿ ತಮ್ಮ ಕಾಲಾವಧಿಯಲ್ಲಿ ಎಲ್ಲಾ ಮತಗಳನ್ನು ಸಮಾನ ದೃಷ್ಟಿಯಿಂದ 
ನೋಡುತ್ತಿದ್ದರು. 


ಯಲಹಂಕ ಪ್ರಭುಗಳ ಕೆಂಪೇಗೌಡರ ಕಾಲದಲ್ಲಿ ಶೀ ವೈಷ್ಣವರು ನೆಲೆಸಿದ್ದರು. ಮುಖ್ಯವಾಗಿ 
ಮಾಗಡಿಯ ರಂಗನಾಥ ದೇವಾಲಯದಲ್ಲಿ ಆಗಮದನ್ಹಯ ಪೂಜಾ ವಿಧಾನಗಳು ನಡೆಯುತ್ತಿದ್ದವು. 
ಮತ್ತೊಂದು ವೈಷ್ಣವ ನೆಲೆಯಾದ ಚಿಕ್ಕಬಳ್ಳಾಪುರ ಬಳಿಯ ರಂಗಸ್ಥಳ, ಬೆಂಗಳೂರಿನ 
ರಂಗನಾಥಸ್ವಾಮಿ ದೇವಾಲಯ, ಲಕ್ಷ್ಮೀನರಸಿಂಹ ಮತ್ತು ಸುಗೀವ ದೇವಾಲಯ ಹಾಗೂ ತುಳಸಿ 
ತೋಟದ ಬಳಿಯಿರುವ ವೈಷ್ಣವ ದೇವಾಲಯ ಹೀಗೆ ಕೆಂಪೇಗೌಡರ ವ್ಯಾಪ್ತಿಯಲ್ಲಿದ್ದ ರಾಮನಗರ 
ಮಾಗಡಿ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಚನ್ನಪಟ್ಟಣ್‌. ಮೊದಲಾದ ಕಡೆ ವೈಷ್ಣವ ಧರ್ಮವು 
ಪ್ರಚಲಿತದಲ್ಲಿದ್ದ ಬಗ್ಗೆ ಮಾಹಿತಿ ಲಭ್ಯವಾಗುತ್ತದೆ. 


ಹಾಗಲವಾಡಿ ನಾಯಕರು ವೈಷ್ಣವ ಮತಕ್ಕೆ ಪ್ರೋತ್ಸಾಹ ನೀಡಿದ್ದರು. ಇಲ್ಲಿ ವಿವಿಧ ಹೆಸರಿನ 
ವಿಷ್ಣು ದೇವಾಲಯಗಳಿದ್ದವು. ಉದಾಹರಣೆಗೆ ನೊಣವಿನಕೆರೆಯ ಗೋಪಿನಾಥ ದೇವಾಲಯ, 
ತಿರುಮಲ ದೇವಾಲಯ, ತುರುವೆಕೆರೆಯ ಚೆನ್ನಿಗರಾಯ ದೇವಾಲಯ, ತಂಡಗದ ಚೆನ್ನಿಗರಾಯ 
ದೇವಾಲಯ, ಚನ್ನಕೆಶವ ದೇವಾಲಯ, ಹೊನ್ನವಳ್ಲಿಯ ಲಕ್ಷ್ಮೀನಾರಾಯಣ ದೇವಾಲಯ, 
ಚಳಲಕೇರಿಯ ತಿರುಮಲ ದೇವಾಲಯ, ಕೆರೆಗೋಡಿನ ರಂಗಸ್ತಾಮಿ ದೇವಾಲಯ, ರಂಗಾಪುರದ 
ರಂಗಸ್ವಾಮಿ ದೇವಾಲಯ, ಚಿಕ್ಕನಾಯಕನ ಹಳ್ಳಿಯ ವೆಂಕಟರಮಣಸ್ಪಾಮಿ ದೇವಾಲಯ, 
ಹಾಗಲವಾಡಿಯ, ಚನ್ನಕೇಶವ ದೇವಾಲಯ, ಕಂದಿಕೆರೆ ಗೋಪಾಲಕೃಷ್ಣ ದೇವಾಲಯ, 
ತುರುವೆಕೆರೆಯ ಬೆಟರಾಯ. ಶೆಟ್ಟಿಕೆರೆಯ ಯೋಗನರಸಿಂಹ ದೇವಾಲಯಗಳನ್ನು ಹೆಸರಿಸಬಹುದು. 


192 


ಜಾತಿಯಲ್ಲಿ ಬೇಡರಾಗಿದ್ದ ಹಾಗಲವಾಡಿ ನಾಯಕರು ಆರಂಭದಲ್ಲಿ ವಷ್ಟು ಭಕ್ತರಾಗಿದ್ದು, 
ಯೆರಿಮಾದಿನಾಯಕನು ಲಕ್ಷ್ಮೀ ನರಸಯ್ಯನೆಂಬ ಬ್ರಾಹ್ಮಣನ ಕೈಲಿದ್ದ ಲಕ್ಷ್ಮೀನಾರಾಯಣ ಮೂರ್ತಿ 
ಸಾಲಿಗ್ರಾಮವನ್ನು ಬಲವಂತದಿಂದ ತೆಗೆದುಕೊಂಡು ಅದನ್ನು ಪೂಜಿಸುತ್ತಿದ್ದುದ್ದನೆಂದು ಅವರ 
ಕಾಗದದ ಸುರುಳಿಯು ತಿಳಿಸುತ್ತದೆ. ಹೀಗೆ ಶ್ರೀವೈಷ್ಣವ ಧರ್ಮ ಹಾಗಲವಾಡಿ ಪ್ರದೇಶದಲ್ಲಿ 


ಪ್ರಚಲಿತವಾಗಿತ್ತು". 


ಕೆಳದಿಯ ಮುಮ್ಮಡಿ ಸೋಮಶೇಖರ ನಾಯಕರು ಕ್ರಿಶ. 1758ರಲ್ಲಿ ರತ್ನಖಚಿತ 
ಗೋಪಾಲಕೃಷ್ಣ ದೇವರಿಗೆ ಅಮೃತಪಡಿ, ನಂದಾದೀಪ ಬಗ್ಗೆ ಅಭಿನವ ಸಚ್ಚಿದಾನಂದ ಭಾರತೀಗಳಿಗೆ 
360 ವರಹ ಮತ್ತು 4 ಹಣುವಿನ ಸ್ಪಾಸ್ಥೆಯನ್ನು ಉತ್ತಾರವಾಗಿ ನೀಡಿರುವುದು ಕಂಡುಬರುತ್ತದೆ". 
ಎರಡನೇ ವೆಂಕಟಪ್ಪನಾಯಕನು ಒಂದು ವಿಶಿಷ್ಠಾದ್ವೈತ ಮಠಕ್ಕೆ ಮತ್ತು ವೆಂಕಟೇಶ್ವರ ದೇವರಿಗೆ 
ಒಂದು ಹಳ್ಳಿಯನ್ನು ದಾನ ಮಾಡಿದನು. ರತ್ನಾಪುರ ಪೇಟೆಯಲ್ಲಿದ್ದು ವೆಂಕಟೇಶ್ವರ ದೇವಸ್ಥಾನವು 
2 ವರಾಹ 5 ಹಣ ಬೆಲೆಯುಳ್ಳ ಭೂದಾನ ಪಡೆಯಿತು. ದೇವಸ್ಥಾನದ ಅಧಿಕಾರಿಗಳು ಅದರಲ್ಲಿ 
ತೆಂಗಿನ ಮತ್ತು ಅಡಕೆಯ ಮರಗಳನ್ನು ನೆಟ್ಟರು ಅವುಗಳ ಆದಾಯದಿಂದ ದೇವರ ಸೇವೆಗೆ ಇನ್ನಷ್ಟು 
ಧನ ಸಹಾಯವಾಗಲೆಂಬುದು ದಾನ ಶಾಸನದ ಉದ್ದೇಶವಾಗಿತ್ತು. ಕ್ರಿಶ. 1630 ರಲ್ಲಿ ವೀರಭದ 
ನಾಯಕನು ವೆಂಕಟೇಶ್ವರ ದೇವರ ಮುಂದೆ ಶಾಶ್ವತವಾಗಿ ದೀಪ ಬೆಳಗಲೆಂದು ದಾನ ಕೊಟ್ಟನು. 
ಜೊತೆಗೆ ಕ್ರಿಶ. 1640 ರಲ್ಲಿ ಲಕ್ಷ್ಮೀನರಸಿಂಹ ಮತ್ತು ಸಚ್ಚಿದಾನಂದೇಶ್ವರ ದೇವರ ಸೇವೆಗಾಗಿ 
ಭೂದಾನ ಕೊಟ್ಟನು. ಕ್ರಿಶ. 1665 ರಲ್ಲಿ ಸೋಮಶೇಖರ ನಾಯಕನು ವಿಷ್ಣುವಿನ ವರಾಹ 
ಅವತಾರವನ್ನು ಅವಾಹಿತ ಮಾಡಿ ದತ್ತಿಕೊಟ್ಟನು. ಕೆಳದಿಯ ಚೆನ್ನಮ್ಮಾಜಿಯು ಅನಲೆಕೊಪ್ಪ 
ಸೀಮೆಯ ಕೋಟೆಪುರದ ರಾಮಾನುಜಕೂಟ ಮಠಕ್ಕೆ ಭೂಮಿಯನ್ನು ಉಂಬಳಿಯಾಗಿ ಕೊಟ್ಟಳು, 
ನಂತರ ಪುತ್ತೂರಿನ ವೆಂಕಟೇಶ್ವರ ದೇವರ ಸೇವೆಗಾಗಿ ಬ್ರಾಹ್ಹಣ ರಾಮಚಂದನಿಗೆ ದತ್ತಿ ಕೊಟ್ಟಳು". 
ಹೀಗೆ ಕೆಳದಿ ನಾಯಕರು ಶೈವ, ವೀರಶೈವ, ವೈಷ್ಣವ, ಜೈನ, ಮುಸ್ಲಿಂ, ಕೈಸ್ತ ಧರ್ಮಗಳಿಗೆ ದಾನ 
ದತ್ತಿಗಳನ್ನು ನೀಡಿ ಸರ್ವಧರ್ಮಗಳಿಗೂ ಅವಕಾಶ ಕಲ್ಲಿಸಿದ್ದರು. 


ಮತೋಡು ಪಾಳೆಯಗಾರರು ಯಳನಾಡು ಸಿದ್ದರಾಮೇಶ್ವರ ದೇವರು ಭಕ್ತರಾಗಿದ್ದು ಪ್ರತಿ 
ದಿನ ಸೂರ್ಯೋದಯಕ್ಕೆ ಮುಂಚೆ ಕುದುರೆಯ ಮೇಲೆ ಅಲ್ಲಿಗೆ ಹೋಗಿ ಸಿದ್ದರಾಮೇಶ್ವರ ದೇವರ 
ದರ್ಶನ ಮಾಡಿಕೊಂಡು ಬರುತ್ತಿದ್ದರು. ಈಗಲೂ ಅಲ್ಲಿನ ಜನ ದೊಡ್ಡ ದೇರಾರೊಂದನ್ನು ತೋರಿಸಿ 
ಪಾಳೆಯಗಾರರು ದೇವರಿಗೆ ಕೊಟ್ಟಿದ್ದು ಎಂದು ಹೇಳುತ್ತಾರೆ. ಈ ಎರಡು ಕಂಚಿನ ನಗಾರಿಗಳನ್ನು 
ಕೊಡಲಾಗಿತ್ತು. ಇವುಗಳ ಜೊತೆಗೆ ವಜದ ರಾಮದೇವರು, ಕಂಚಿಪುರದ ವರದರಾಜು, ಕಾಶೀಹಳ್ಳಿ 


193 


ಹನುಮಂತ”. ಹೀಗೆ ಧಾರ್ಮಿಕ, ಸಾಂಸ್ಕೃತಿಕ ಬಾಂದವ್ಯವನ್ನು ಮತೋಡು ಪಾಳೆಯಗಾರರ 


ಕಾಲದಲ್ಲಿ ಕಾಣಬಹುದಾಗಿದೆ. 


ಸಂತೆಬೆನ್ನೂರು ಪಾಳೆಯಗಾರರ ಕುಲದೇವರು ರಂಗನಾಥಸ್ವಾಮಿ, ಇದು ಶೀವೈಷ್ಠವ 
ಮತದ ಪ್ರಚಾರದಲ್ಲಿ ಬೆಳೆದು ಬಂದ ದೇವರಾಗಿದೆ". ಅವತಿನಾಡ ಪ್ರಭುಗಳು 
ದೇವನಹಳ್ಳಿಯಲ್ಲಿರುವ ಶ್ರೀ ಮದನಗೋಪಾಲಸ್ತಾಮಿ ದೇವಾಲಯವು ಅವತಿನಾಡಿನ ವೈಷ್ಣವ 
ಧರ್ಮದ ಕಾರ್ಯ ಚಟುವಟಿಕೆಗಳ ಕೇಂದವಾಗಿತ್ತು. ಕ್ರಿಶ. 1697 ರಲ್ಲಿ ಅವತಿನಾಡ ಪ್ರಭುವಾಗಿದ್ದ 
ಇಮ್ಮಡಿ ಸೊಣ್ಣಬೈರೇಗೌಡನ ಪುತ್ರನಾದ ಗೋಪಾಲಗೌಡನು ಈ ದೇವಾಲಯದಲ್ಲಿ ಪೂರ್ಣ 
ಕೈಂಕರ್ಯಗಳು ಎಂದೆಂದಿಗೂ ವೈಭವ ಪೂರ್ಣವಾಗಿ ಅಬಾಧಕವಾಗಿ ನಡೆಯುವಂತೆ ಅನೇಕ 
ಗ್ರಾಮಗಳನ್ನು ದತ್ತಿ ಬಿಟ್ಟಿರುವುದು ಗಮನ ಸೆಳೆಯುತ್ತದೆ. ಹೀಗೆ ದತ್ತಿ ಬಿಟ್ಟಿರುವ ಸಂಗತಿಯನ್ನು 
ತಿಳಿಸುವ ಶಾಸನಗಳು ದೇವನಹಳ್ಳಿಯ ಮದನಗೋಪಾಲಸ್ವಾಮಿಯ ದೇವಾಲಯದಲ್ಲಿ ಮತ್ತು ದತ್ತಿ 
ಬಿಟ್ಟಿರುವ ಗ್ರಾಮಗಳಿಂದ ಸೇತೋಷಹಳ್ಳಿ ಸಂಗೇಪಹಳ್ಳಿ, ಹೊಸಕೆರೆ, ಸಿಂಗಂಹಳ್ಳಿ, ಗೋಪಾಲಸಾಗರ, 
ಉಪ್ಪಾರಹಳ್ಳಿ ಇತ್ಯಾದಿ ಈ ದೇವಾಲಯಗಳಲ್ಲಿ ನಿತ್ಯೋತ್ತವ, ಮಾಸೋತ್ಸವ, ಪಕ್ಷೋತ್ಸವ, 
ಸಂವತ್ಸರೋತ್ತವ, ಮುಗುಳು ರಥೋತ್ಸವಗಳು ನಡೆಯುತ್ತವೆ. ಈ ಉತ್ಸವ ಸಂದರ್ಭದಲ್ಲಿ 
ನಿತ್ಯಪಡಿತರ, ದೀಪಾರಾಧನೆ ಕಾಣಿಕೆ ಮುಂತಾದವುಗಳಿಗೂ ವ್ಯವಸ್ಥೆ ಮಾಡಲಾಗಿದೆ. ಉಪ್ಪಾರಹಳ್ಳಿ 
ಗ್ರಾಮಕ್ಕೆ ಗೋಪಾಲಸಾಗರವೆಂದು ಪ್ರಶಿನಾಮವಿಟ್ಟು ಅಗಹಾರವನ್ನಾಗಿಸಿ ಇಪತ್ತೈದು ವೃತ್ತಿಗಳನ್ನಾಗಿ 
ಮಾಡಿ, ಅರ್ಚಕರಿಗೆ ದಾನಬಿಟ್ಟರು ಸಂಗತಿಯೂ ಶಾಸನಗಳಲ್ಲಿ ಲಭ್ಯವಾಗಿವೆ". 
ಹರತಿಪಾಳೆಯಗಾರರು ವೆಂಕಟರಮಣ ಸ್ವಾಮಿಯನ್ನು ತಮ್ಮ ಕುಲದೈವವನ್ನಾಗಿಸಿಕೊಂಡು ಕ್ರಿ.ಶ. 
1586 ರ ದೊಡ್ಡೇರಿ ಶಾಸನದಲ್ಲಿ ಶ್ರೀವೆಂಕಟೇಶಾಯ ನಮಃ ಶ್ರೀವೆಂಕಟೇಶ್ವರ ದೇವರ ದಿವ್ಯ ಶೀ 
ಚರಣಾರವಿಂದ ಸಮೂರಾಧಕರು ಎಂದು ಶಾಸನದಲ್ಲಿ ಉಲ್ಲೇಖವಿದೆ. ಕನ್ನಡ ಪ್ರದೇಶದ 
ನಾಯಕ, ಪಾಳೆಯಗಾರರು ಅನೇಕ ವಿಷ್ಣುವಿನ ದೇವಾಲಯಗಳನ್ನು ನಿರ್ಮಿಸಿ ಜೀರ್ಣೋದ್ದಾರ 
ಮಾಡಿ ದಾನದತ್ತಿಗಳನ್ನು ನೀಡಿದ್ದಾರೆ ಅವುಗಳೆಂದರೆ, ಲಕ್ಷ್ಮೀದೇವಿ", ವೆಂಕಟರಮಣಸ್ತಾಮಿ', 
ಅಹೋಬಲನರಸಿಂಹ*  ಮದನಗೋಪಾಲಕೃಷ್ಣ”  ಹನುಮಂತದೇವರು”.  ಚನ್ನಿಗರಾಯ"”. 
ಇವುಗಳೊಂದಿಗೆ ಬೇಟೆರಾಯ, ಯೋಗನರಸಿಂಹ, ಜನಾರ್ಧನಸ್ತಾಮಿ, ಮಿಡಿಗೇಶಿಯ 
ವೆಂಕಟರಮಣಸ್ವಾಮಿ ವೀರನಾರಾಯಣ. ಹೀಗೆ ಇನ್ನೂ ಅನೇಕ ದೇವಾಲಯಗಳನ್ನು ನಿರ್ಮಿಸಿ 
ಜೀರ್ಣೋದ್ದಾರ ಮಾಡಿ ವೈಷ್ಣವ ಮತವನ್ನು ಅವಲಂಭಿಸಿದ್ದರು. ವೈಷ್ಣವ ಧರ್ಮದೊಂದಿಗೆ ಇತರೆ 
ಧರ್ಮಗಳನ್ನು ಸಮಾನವಾಗಿ ನೋಡುತ್ತಿದ್ದರು. ಧರ್ಮ ಸ್ಪಪ್ಟಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದರು. 


ವ 


194 


6.2 ಶೈವ ಧರ್ಮ: 


ಶೈವಧರ್ಮವು ಪುರಾತನ ಧರ್ಮವಾಗಿದೆ. ಶೈವಧರ್ಮವು ಭಾರತದಲ್ಲಿ ಇತಿಹಾಸ ಪೂರ್ವ 
ಕಾಲದಿಂದ ಪ್ರಚಾಲಿತದಲ್ಲಿತ್ತು. ಎಂದು ಸಂಪ್ರದಾಯ ಪರಂಪರೆ ಹೇಳುತ್ತದೆ. ಕರ್ನಾಟಕದ ಶೈವ 
ಇತಿಹಾಸದಲ್ಲಿ ಕಪಾಲಿಕರ ಸಂಖ್ಯೆ ಕಡಿಮೆಯಿದ್ದು, ಕಾಳಮುಖ, ಪಾಶುಪತರ ಸಂಖ್ಯೆ ಸಾಕಷ್ಟಿದ್ದು, 
ವೀರಶೈವರ ಪ್ರಭಾವ ಬಹಳವಾಗಿತ್ತು ಘೋರ ಆಚರಣೆಗಳಿಂದ ಕಾಪಾಲಿಕರು ಸಮಾಜದ ಒಂದು 
ಘಟಕವಾಗಿ ಬೆಳೆಯದೇ ಹೋದರೂ, ಭಕ್ತಿ ಮಾರ್ಗದಲ್ಲಿ ನಂಬಿಕೆಯುಳ್ಳ ಅವರು ಕ್ರಮೇಣ ತಮ್ಮ 
ವಾಮಾಚಾರವನ್ನು ಮರೆತು ಪಾಶುಪತ ಕಾಳಾಮುಖರಲ್ಲಿ ಸೇರಿ ಹೋದಂತೆ ಕಂಡುಬರುತ್ತದೆ.” 
ಕನ್ನಡ ಪ್ರದೇಶದ ನಾಯಕ ಪಾಳೆಯಗಾರರು ತಮ್ಮ ಕಾಲಾವಧಿಯಲ್ಲಿ ಶೈವ ದೇವಾಲಯಗಳಿಗೆ, 
ನೈವೇದ್ಯಕ್ಕೆ ಪೂಜೆಗೆ ನಂದಾದೀಪ ಸೇವೆಗೆ ದೇವರ ಅಂಗಭೋಗ, ರಂಗಭೋಗ, 
ಜೀರ್ಣೋದ್ದಾರಗಳಿಗೆ ದಾನದತ್ತಿಗಳನ್ನು ನೀಡಿರುವ ಬಗ್ಗೆ ಅನೇಕ ಶಾಸನಗಳಲ್ಲಿ ಮಾಹಿತಿ 
ದೊರೆಯುತ್ತದೆ. 


ಹಿರಿಯ ಕೆಂಪೇಗೌಡನೊಬ್ಬ ಧರ್ಮನಿಷ್ಠ ಪ್ರಭುವಾಗಿದ್ದನು. ಆತನ ಕುಲದೈವ 
ಭೈರವನಾದರೂ ಇವನ ಒಲುಮೆ ಶೈವಧರ್ಮದ ಕಡೆಗೆ ಇತ್ತೆಂಬುದು ವ್ಯಕ್ತವಾಗುತ್ತದೆ. ಇವನು 
ಬೆಂಗಳೂರು ಸ್ಥಾಪಿಸಿದ ನಂತರ ಅನೇಕ ದೇವಾಲಯಗಳನ್ನು ನಿರ್ಮಿಸಿದನು. ಕೋಟೆಯ ಪಶ್ಚಿಮ 
ದಿಕ್ಕಿನಲ್ಲಿರುವ ಗವಿಗಂಗಾಧರಪುರವೆಂಬ ಗ್ರಾಮದಲ್ಲಿ ಗವಿಗಂಗಾಧರೇಶ್ವರ ದೇವಾಲಯ 
ಸ್ಥಾಪಿಸಿದನು. ಈ ದೇವಾಲಯದ ನೆಲದ ಮಟ್ಟದಿಂದ ಸುಮಾರು 20 ಅಡಿಗಳ ಕೆಳೆಗೆ ಗವಿಯಲ್ಲಿ 
ಶಿವಲಿಂಗವನ್ನು ಗರ್ಭಗೃಹದಲ್ಲಿ ಪ್ರತಿಷ್ಠಾಪಿಸಿರುವುದು ಈ ದೇವಾಲಯದ ವಿಶೇಷತೆ. ಇಮ್ಮಡಿ 
ಕೆಂಪೇಗೌಡನು ದೊಡ್ಡ ಬಸವಣ್ಣ ನಂದೀಶ್ವರ ದೊಡ್ಡ ಗಣಪತಿ, ಮಲ್ಲಿಕಾರ್ಜುನ 
ದೇವಾಲಯಗಳನ್ನು ನಿರ್ಮಿಸಿದನು.” ಇವುಗಳ ಜೊತೆಗೆ ಬೇಡರ ಕಣ್ಣಪ್ತ ಹಲಸೂರು 
ಸೋಮೇಶ್ವರ ದೇವಾಲಯಗಳು ಪ್ರಮುಖವಾಗಿದ್ದವು. ಹೀಗೆ ಶೈವಧರ್ಮದ ಅಭಿವೃದ್ಧಿಗೆ ಇವರು 


ಶ್ರಮಿಸಿದ್ದಾರೆ. ಹಾಗಲವಾಡಿ ನಾಯಕರು ಶೈವ ಧರ್ಮದ ಪ್ರತಿಪಾದಕರಾಗಿದ್ದರು. 


ಹಾಗಲವಾಡಿಯ ಭೈರಪುನಾಯಕನ ಕಾಲದಲ್ಲಿ ರಾಮೇಶ್ವರ ಆ ಮನೆತನದ 
ಮನೆದೇವರಾಗಿತ್ತು. ಇವನು ತೀರ್ಥಪುರದ ಹತ್ತಿರದ ವಜದಲ್ಲಿ ರಾಮೇಶ್ವರ ದೇವರಿಗೆ ದೇವಾಲಯ 
ನಿರ್ಮಿಸಿ ಆ ದೇವರಿಗೆ ನಿತ್ಯ ಅರ್ಚನೆ, ಆರಾಧನೆ, ಮೊದಲಾದ ಸೇವೆಗೆ ತಕ್ಕ ಏರ್ಪಾಟು ಮಾಡಿ 
ಅದನ್ನು ತನ್ನ ಮನೆ ದೇವರನ್ನಾಗಿ ಮಾಡಿಕೊಂಡರು”. ಈ ಮನೆತನದ ಯೆರಿಮಾದಿನಾಯಕನು 
ಶೈವ ಧರ್ಮದ ಆರಾಧಕನಾಗಿದ್ದನು*”. ಈ ಮನೆತನದಲ್ಲಿ ಶಿವನು ವಿವಿಧ ಹೆಸರುಗಳಿಂದ 


195 


ಭೀಮೇಶ್ವರ, ಮಲ್ಲಿಕಾರ್ಜುನ, ಕಲ್ಲೇಶ, ಕಲ್ಲಿನಾಥ, ಶಂಕರಲಿಂಗ, ಸಿದ್ದೇಶ್ವರ, ಸೋಮೇಶ್ವರ, 
ಚಂದ್ರಶೇಖರ, ರಾಮೇಶ್ವರ, ಕತ್ತಲೆಮಲ್ಲಪ್ವ್ತ ಪ್ರಸನ್ನ ರಾಮೇಶ್ವರ ಎಂಬ ಹೆಸರುಗಳಿಂದ 
ಕರೆಯುತ್ತಿದ್ದರು. ವಿಘ್ನೇಶ್ವರ ದೇವರ ಅಂಗಭೋಗಕ್ಕೆ ಮತ್ತು ರಂಗಭೋಗಕ್ಕೆ ಎರಡು ಖಂಡುಗದ 
ಗದ್ದೆ 4 ತೋಟ ವೆರಡಕ್ಕಂ ಬೆದ್ದಲ ಭೂಮಿಗಳಿಂತಿರುವ ಮಾನ್ಯ ತೆರೆ, ಸಿದ್ದಾಯ, ಕಾಣಿಕೆ, ಬಿರಾಡ, 
ಬೀಜವರಿ ಮುಂತಾದ ಎಲ್ಲಾ ತೆರಿಗೆಯನ್ನು ಸರ್ವಮಾನ್ಯವಾಗಿ ಬಿಟ್ಟಿದುದನ್ನು ಪ್ರಸ್ತಾಪಿಸುತ್ತದೆ”. 


ಹಂಡೆ ಮನೆತನದ ಹಿರೇ ರಾಮಪ್ಪನಾಯಕನು ಕೊಟ್ಟೂರು ಸ್ವಾಮಿಗೆ ಭೂದಾನ ನೀಡಿದನು”. ಕ್ರಿ.ಶ. 


ಕ್ತಿ 
ಪ 


1512ರಲ್ಲಿ ಕುರುಗೋಡಿನ ಬಸವಣ್ಣನಾಯಕನ ಮಗನಾದ ಮಲ್ಲಪ್ಪ ನಾಯಕನ ಪತ್ನಿ 
ಬಲುಕುಂದೆಯ ಮಲ್ಲವ್ವ ನಾಗತಿಯು ಹೂಜಿಹಾಳ ಶಾಂತಮಲ್ಲಿಕಾರ್ಜುನ ದೇವಾಲಯದ 


ಬಾವಿಯ ಜೀರ್ಣೋದ್ಧಾರಕ್ಕೆ ತೋಟದಾನ ಮಾಡಿದ ಉಲ್ಲೇಖ ಶಾಸನದಲ್ಲಿ ದೊರೆಯುತ್ತದೆ”. 


ಚಿತ್ರದುರ್ಗದ ಅದಿದೇವತೆ ಏಕನಾಥೇಶ್ವರ ಸಹ ಶೈವದೇವತೆಯಾಗಿದ್ದಳು ಚಿತ್ರದುರ್ಗ 
ಪಾಳೆಯಗಾರರು ಸಂಪಿಗೆಸಿದ್ದೇಶ್ವ್ಷರನ  ಪರಮಭಕ್ಷರಾಗಿದ್ದರು. ಕಡೆಯ ಮದಕರಿನಾಯಕನ 
ಕಾಲದವರೆಗೂ ಸಂಪಿಗೆಸಿದ್ದೇಶ್ವರ ದೇವಸ್ಥಾನದಲ್ಲಿ ಪಟ್ಟಾಭೀಷೇಕ ಆಚರಿಸಿಕೊಂಡರು. ಎಂದು 
ಎಂ.ಎಸ್‌. ಪುಟ್ಟಣ್ಣ ಹೇಳಿದ್ದಾರೆ”. ಇವುಗಳೊಂದಿಗೆ, ಪಾತಳೇಶ್ವರಗುಡಿ, ಕಾಳಿಗುಡಿ, ಕಾಶಿವಿಶ್ವೇಶ್ವರನ 
ಗುಡಿ, ಬನಶಂಕರಿಗುಡಿ ಪಮುಖ ದೇವಾಲಯಗಳಾಗಿವೆ. ಸಂತೆಬೆನ್ನೂರು ಪಾಳೆಯಗಾರರ ಇಮ್ಮಡಿ 
ಹನುಮಪ್ಪನಾಯಕನು ಕೆಂಡದ ದೇವರಿಗೆ ವಿಭೂತಿ ಮುಂತಾದ ಗಣಂಗಳ ಸಾಕ್ಷಿಯಾಗಿ ದಾನ 
ನೀಡಿದ್ದೇವೆ. ಎಂದು ಕ್ರಿಶ. 1576ರ ವಡೇರಹಳ್ಳಿ ಶಾಸನದಲ್ಲಿ ಉಲ್ಲೇಖವಿದೆ”. ಹರತಿಯ 
ಕೆಂಚಪ್ಪನಾಯಕನು ಕಂಚಿ ಅಲ್ಲಾಳನಾಥೇಶ್ವರನಿಗೆ ಚಿಕ್ಕ ಕಪುರದಕಟ್ಟೆ ಗ್ರಾಮವನ್ನು ಅರ್ಪಿಸಿದನು". 
ಕ್ರಿ.ಶ. 1712ರಲ್ಲಿ ಉಜನಿ ಸಿದ್ದೇಶ್ಷರನ ದೇವಸ್ಥಾನಕ್ಕೆ ಬಾಗುಳಿಯ ಮುಮ್ಮಡಿ ಬಸಪ್ತನಾಯಕನು 
ಗಂಟೆಯ ದಾನ ಮಾಡಿದನು. ಸುಗುಟೂರು ಪ್ರಭುಗಳು ಅಂತರಗಂಗೆ ತೀರದಲ್ಲಿ ಏಕಾಂಬರನಾಥ 
ಮತ್ತು ಕಾಮಾಕ್ಷಿಯಮ್ಮ ದೇವತೆಗಳನ್ನು ಪ್ರತಿಷ್ಠಾಪಿಸಿ ಗ್ರಾಮಕ್ಕೆ ಶಿವಕಾಂಚಿಪುರವೆಂದು ಹೆಸರಿಟ್ಟರು. 
ಕ್ರಿಶ. 1657ರ ಚಿನ್ನಹೊಳಲಿ ಗ್ರಾಮದ ಶಾಸನವು ಚಿಕ್ಕರಾಯ ತಮ್ಮಗೌಡನು ಶಿವಾಲಯವನ್ನು 
ನಿರ್ಮಿಸಿ ಅದರಲ್ಲಿ ಮಹಾದೇವನನ್ನು ಪ್ರತಿಷ್ಠಾಪಿಸಿದಂತೆ ವಿವರ ನೀಡುತ್ತದೆ”. ಹೀಗೆ ಕನ್ನಡ 
ಪ್ರದೇಶದ ನಾಯಕ ಮನೆತನಗಳು ಶೈವ ಧರ್ಮದ ಅಭಿವೃದ್ಧ್ದೀಗೆ ದಾನ ದತ್ತಿಗಳನ್ನು ನೀಡಿ 
ದೇವಾಲಯಗಳ ನಿರ್ಮಾಣ ಹಾಗೂ ಅವುಗಳು ಜೀರ್ಣೋದ್ದಾರ ಮಾಡಿರುವ ಬಗ್ಗೆ ಅನೇಕ 
ಶಾಸನಗಳಲ್ಲಿ ಮಾಹಿತಿ ಉಲ್ಲೇಖವಿದೆ. 


196 


6.3 ವೀರಶೈವ ಧರ್ಮ: 


ಕ್ರಿಶ. 12 ನೇ ಶತಮಾನದಲ್ಲಿ ನಡೆದ ವಚನಕಾರರ ಚಳುವಳಿ ಯಿಂದ ವೀರಶೈವ ಧರ್ಮವು 
ಜನಪ್ರಿಯವಾಯಿತು. ಅಲ್ಲಿಂದ ಬೆಳೆಯುತ್ತಾ ಒಂದು ವಿಜಯನಗರ ಕಾಲದಲ್ಲಿ ರಾಜಾಶ್ರಮ 
ಪಡೆದುಕೊಂಡು ನಂತರದ ದಿನಗಳಲ್ಲಿ ನಾಯಕ ಪಾಳೆಯಗಾರರ ಕಾಲದಲ್ಲಿ ರಾಜಾಶ್ರಯ 
ಪಡೆಯಿತು. ಹಾಗಲವಾಡಿ, ಬೂದಿಹಾಳು, ಮತ್ತೋಂದು ಪಾಳೆಯಗಾರರು ಮೂಲದಲ್ಲಿ ಗೊಲ್ಲ, 
ಬೇಡ, ಶೈವ ಧರ್ಮದವರಾಗಿದ್ದು, ಅನಂತರ ವೀರಶೈವ ಧರ್ಮವನ್ನು ಸ್ಟೀಕರಿಸಿದರು. ಅನೇಕ 
ಪಾಳೆಯಗಾರರು ಕೆಲವೊಮ್ಮೆ ಈ ಧರ್ಮದ ಅವಲಂಬಿಗಳು ಆಗಿದ್ದರು. ಈ ಮತವು 
ಅಷ್ಟವರ್ಣಗಳಿಂದ ಲಿಂಗ, ರುದ್ರಾಕ್ಷಿ, ವಿಭೂತಿ, ಪಂಚಾಕ್ಷರಿ, ಜಂಗಮ, ತೀರ್ಥ ಮತ್ತು ಪ್ರಸಾದಗಳಿಗೆ 
ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದೆ. ಚಿತ್ರದುರ್ಗ ಪಾಳೆಯಗಾರರು ವೀರಶೈವ ಮತದ 
ಪೋಷಕರಾಗಿದ್ದರು. ತಮ್ಮ ಕಾಲಾವಧಿಯಲ್ಲಿ ವೀರಶೈವ ಮತ ಬೆಳೆಯಲು ಸರ್ವ ರೀತಿಯಲ್ಲೂ 
ಪ್ರೋತ್ಸಾಹ ಸಹಕಾರಗಳನ್ನು ನೀಡಿದ್ದರು. ಮಠಗಳನ್ನು ಸ್ಥಾಪಿಸಿ ಮಠ ಮಾನ್ಯತೆಗಳಿಗೆ ಅನೇಕ 
ರೀತಿಯ ದಾನ-ದತ್ತಿಗಳನ್ನು ನೀಡಿದರು. ಚಿತ್ರದುರ್ಗದಲ್ಲಿ ಬಿಚ್ಚುಗತ್ತಿ ಭರಮಣ್ಣ ನಾಯಕನು 
ಚಿತ್ರದುರ್ಗದ ಬೆಟ್ಟದಲ್ಲಿ ಕ್ರಿ.ಶ. 1717ರಲ್ಲಿ ಮುರುಗಿಮಠ ಮತ್ತು ದೊಡ್ಡಮಠಗಳನ್ನು ನಿರ್ಮಿಸಿದನು". 
ಕ್ರಿ.ಶ. 1678ರಲ್ಲಿ ಶೃಂಗೇರಿ ಮಠದ ಶಂಕರ ಭಾರತೀಸ್ಪಾಮಿಗಳ ಕೃಪೆಯಿಟ್ಟು ಉಡುಗೊರೆ, ವಿಭೂತಿ, 
ಪ್ರಸಾದವನ್ನು ಅರಸ ಚಿಕ್ಕಣ್ಣನಾಯಕರಿಗೆ ಕಳುಹಿಸಿದರು. ಅದನ್ನು ತೆಗೆದುಕೊಂಡು ಶ್ರೀ ಸದ್ಗುರುಗಳ 
ಮಠಕ್ಕೆ ಬಾಗೂರು ಸೀಮೆ ಮೂದಗಟ್ಟ ಎಂಬ ಗ್ರಾಮವನ್ನು ದಾನಪತ್ರ ಬರೆಸಿ ಉಡುಗೊರೆ ಸಹಿ 
ಬ್ರಹ್ಮಭಟ್ಟರ ಮೂಲಕ ಗುರುಗಳ ಸನ್ನಿಧಾನಕ್ಕೆ ಕಳುಹಿಸಿದನು". ಶಿವಮೊಗ್ಗ ಜಿಲ್ಲೆಯ ಕೂಡಲೀ 
ಶೃಂಗೇರಿ ಮಠಕ್ಕೆ ಭರಮಣ್ಣನಾಯಕ, ಚಿಕ್ಕಣ್ಣನಾಯಕ, ಹಿರಿಯ ಮದಕರಿನಾಯಕರು, ಅನನ್ಯ 
ಭಕ್ತರಾಗಿದ್ದರು. ಇವರು ಮಠಕ್ಕೆ ಅನೇಕ ದಾನ ದತ್ತಿಗಳನ್ನು ಕೊಟ್ಟಿದ್ದಾರೆ. ಶೃಂಗೇರಿ ಮಠದ ಒಂದು 
ಶಾಖೆಯನ್ನು ಚಿತ್ರದುರ್ಗದಲ್ಲಿ ಸ್ಥಾಪಿಸಿ ಆದರ ಬೆಳವಣಿಗೆಗೆ ವ್ಯಸವೈೆ ಮಾಡಿದರು. 
ಭರಮಣ್ಣನಾಯಕನು ಚಿತ್ರದುರ್ಗದ ಬೃಹನ್ನಠಕ್ಕೆ ಗಂಟಿಯೊಂದನ್ನು ನೀಡಿದನು. ಒಂದನೆಯ 
ಕಸ್ತೂರಿ ರಂಗಪ್ಪುನಾಯಕನು ದಳವಾಯಿ ಭರಮಪ್ಪನಾಯಕನು ಜಗಳೂರು ವಿರಕ್ಷಮಠಕ್ಕೆ 
ಗ್ರಾಮದಾನ ಮಾಡುವುದರ ಮೂಲಕ ವೀರಶೈವ ಧರ್ಮವನ್ನು ಪ್ರೋತ್ಸಾಹಿಸಿದರು. 


ಹಾಗಲವಾಡಿ ಪಾಳೆಯಗಾರ ಭೈರವನಾಯಕನು ಸಿದ್ದೇಶ್ವರ ಸ್ಥಾಮಿಗಳ ಪ್ರಭಾವದಿಂದಾಗಿ 
ವೀರಶೈವನಾದನು". ಎಡೆಯೂರ ಸಿದ್ದಲಿಂಗೇಶ್ವರರ ಆಶೀರ್ವಾದದಿಂದ ಜನಿಸಿದ 
ಮುದಿಯಪ್ಪನಾಯಕನು ಸಹಜವಾಗಿಯೇ ವೀರಶೈವ ಮತದಲ್ಲಿ ಹೆಚ್ಚಿನ ಒಲವು ತೊರಿ ತನ್ನ 


197 


ಆಡಳಿತದ ಅವಧಿಯಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಠಗಳನ್ನು ಸ್ಥಾಪಿಸಿದನು. ಹಾಗಲವಾಡಿಯ 
ಮೊದಲನೇ ಮುದಿಯಪ್ಪ ನಾಯಕನು ಕ್ರಿ.ಶ. 1625ರಲ್ಲಿ ಹಟ್ಟ ಗಾಮದಲ್ಲಿ ಬಸವರಾಜ ದೇವರು 
ಎಂಬ ಗುರುಗಳಿಗೆ ಹೊಸದಾಗಿ ಮಠವೊಂದನ್ನು ಕಟ್ಟಿಸಿ ಅದರ ನಿರ್ವಹಣೆಗೆ ಆ ಊರಿನ ಕೆರೆಯ 
ಹಿಂದಿನ ಗದ್ದೆಯನ್ನು ದಾನ ಮಾಡಿದರನು. ಇವನ ಕಾಲದಲ್ಲಿ ಮಹಾಮತ್ತಿನ ಮಠ ಎಂಬ ವರ್ಗದ 
ಮಠವಿತ್ತು''. ಹಾಗಲವಾಡಿ ನಾಯಕ ಇಮ್ಮಡಿ ಮುದಿಯಪ್ಪ ನಾಯಕನು ತಮ್ಮ ಗುರುಗಳಾದ 
ಮುದ್ದೀರ ಸ್ವಾಮಿಗಳಿಗೆ ಹಾಗಲವಾಡಿಯಲ್ಲಿ ಮಠವನ್ನು ಕಟ್ಟಿಸಿ ಅದರ ನಿರ್ವಹಣೆಗಾಗಿ ಗೇರಹಳ್ಳಿ 
ಗ್ರಾಮಕ್ಕೆ ಲಿಂಗಸಾರ ಎಂಬ ನೂತನ ಹೆಸರನ್ನಿಟ್ಟು ಆ ಗ್ರಾಮಕ್ಕೆ ಸಲ್ಲುವ ಗದ್ದೆ, ಬೆದ್ದಲು. ತೋಟ, 
ಅಡಿಕೆ, ಆಣೆ, ಅಚ್ಚುಕಟ್ಟು ಮುಂತಾದ ಸಕಲ ಸುವರ್ಣ ಆದಾಯವನ್ನು ನೀಡಿರುವುದನ್ನು ಕ್ರಿ.ಶ. 
1736ರ ಶಾಸನವು ತಿಳಿಸುತ್ತದೆ. ಹಾಗಲವಾಡಿ ಸಂಸ್ಥಾನದಾಧ್ಯಂತ ಬೇರೆ ಬೇರೆ ಮಠಗಳಿಗೆ 
ಒಪ್ಪತ್ಕೈಯಿನ ಮಠ, ಕಣಗೀಲುಮಠ, ಕಾಂತಸ್ಥಾಮಿ ಮಠ, ಗುರುಪಾದಸ್ಥಾಮಿಮಠ, ನಿರಂಜನ 
ಸ್ಪಾಮಿಮಠ, ವಿರಕ್ಷಮಠ, ಲಿಂಗಪುನವರ ಮಠ, ಸಿದ್ದಪುನವರ ಮಠ, ದಾಸೋಹ ಮಠ, ಇತ್ಯಾದಿ 
ಅದೇರೀತಿ ಗುಬ್ಬ ತಾಲೂಕಿನಲ್ಲಿರುವ ಮಠಗಳು ಚನ್ನಪ್ಪನ ಮಠ, ತಂಗುಮಠ, ಅರಸಿನಮಠ, 
ಕೋರಿಮಠ, ಕರಲುಮಠ, ಚೌಕಿಮಠ, ಕಂತೇದೇವರಮಠ, ಕಾಡಸಿದ್ದೇಶ್ಷರಮಠ, ಕಲ್ಲುಮಠ, ಹೀಗೆ 
ಅನೇಕ ಮಠಗಳು ಹಾಗಲವಾಡಿ ನಾಯಕರ ಕಾಲದಲ್ಲಿ ಸ್ಥಾಪನೆಯಾಗಿ ವೀರಶೈವ ಧರ್ಮವು ಹೆಚ್ಚು 


ಹೆಚ್ಚು ಪ್ರಜಾರ ಪಡೆಯಿತು.೫ 


ಯಲಹಂಕ ನಾಡ ಪ್ರಭುಗಳ ಕಾಲದಲ್ಲಿ ಗಗನಾದಾರ್ಯರೆಂಬ ಗುರುಗಳು ಸಂಚರಿಸುತ್ತಾ 
ಮಾಗಡಿಗೆ ಬಂದರು ಇಮ್ಮಡಿ ಕೆಂಪೇಗೌಡನು ಆ ಗುರುವಿನಲ್ಲಿ ಭಕ್ತಿಯನ್ನು ಪ್ರಕಟಿಸುತ್ತಾ ಅವರಿಗೆ 
ಶಿಷ್ಯನಾಗಿ ಲಿಂಗಧಾರಣೆ ಮಾಡಿಸಿಕೊಂಡನು ಹಾಗೂ ಮಾಗಡಿಯ ಸುತ್ತಮುತ್ತಲೂ 66 
ವಿರಕ್ಷಮಠಗಳು ಕಾಲಕ್ರಮೇಣ ತಲೆಯೆತ್ತಲು ಕಾರಣನಾದನು. ಈ ಗುರುವಿನ ಪರಮ 
ಭಕ್ತನಾಗಿದ್ದನೆಂದೂ "ನಿರಂಜನ ವಂಶಾರತ್ನಾಕರ' ವೆಂಬ ಗಂಥದಲ್ಲಿ ಉಲ್ಲೇಖಿತವಾಗಿದೆ. ಈ 
ಗುರುವು ಮಾಗಡಿ ಹತ್ತಿರವಿರುವ ಭೈರವ ದುರ್ಗದಲ್ಲಿ ಮುಕ್ತನಾದನೆಂದು ಇವನ ಗದ್ದುಗೆಯ ಭೈರವ 
ದುರ್ಗದಲ್ಲಿದೆಯೆಂದೂ ಇದೇ ಗಂಥದಲ್ಲಿ ವಿವರಿಸಲಾಗಿದೆ. ಈ ದಾಖಲೆಯ ಪಕಾರ ಮಾಗಡಿಯ 
ಸುತ್ತಮುತ್ತ ಹಲವಾರು ವೀರಶೈವ ಮಠಗಳು ಕಂಡುಬರುತ್ತವೆ”. ಯಲಹಂಕ ಪ್ರಭುಗಳ ಕಾಲದಲ್ಲಿ 
ಮಾಗಡಿ ಎರಡನೇ ರಾಜಧಾನಿಯಾದ ಬಳಿಕ ತಮ್ಮ ಆಡಳಿತ ವ್ಯಾಪ್ತಿಯಲ್ಲಿದ್ದ ರಾಮನಗರ, 
ಬೆಂಗಳೂರು. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ನೆಲಮಂಗಲ, ಕೋಲಾರ, ಮೊದಲಾದ 
ಪ್ರದೇಶಗಳಲ್ಲಿ ವೀರಶೈವ ಮತಾವಲಂಬಿಗಳಿಗೆ ಹಾಗೂ ಈ ಸಂಪ್ರದಾಯದ ಮಠಮಾನ್ಯಗಳಿಗೆ 


198 


ಉದಾತ್ತವಾದ ರಾಜಾಶ್ರಯವನ್ನು ನೀಡಿರುವ ಬಗ್ಗೆ ಶಾಸನಗಳಿಂದ ತಿಳಿದು ಬರುತ್ತದೆ". 
ಉದಾಹರಣೆಗೆ ವೀರಶೈವ ಮಠಗಳಾದ ಚಿಕ್ಕಪೇಟಿಯ ಮಹಂತಮಠ, ಸರ್ಪಭೂಷಣ ಮಠ, 
ಶಂಭಪುನ ಮಠ, ಬೇಲಿಮಠ ಇತ್ಯಾದಿ ಮಠಗಳು ಯಲಹಂಕ ನಾಡಪಭುಗಳ ಕಾಲದಲ್ಲಿ 
ಸ್ಥಾಪಿತವಾಗಿ ವೀರಶೈವ ಧರ್ಮದ ಬೆಳವಣಿಗೆಗೆ ಕಾರಣವಾಗಿವೆ. ಹೀಗೆ ಕೆಂಪೇಗಾೌಡನು 
ವೈಯಕ್ತಿಕವಾಗಿ ಶೈವಧರ್ಮದವನಾಗಿದ್ದರು. ಎಲ್ಲಾ ಧರ್ಮಗಳಾದ ಜೈನ, ಶೈವ ಮತ್ತು ವೈಷ್ಣವ 
ಧರ್ಮಗಳಿಗೆ ಸಮಾನವಾದ ರಾಜಾಶ್ರಯ ನೀಡಿರುವ ಬಗ್ಗೆ ಆಧಾರಗಳಿಂದ ತಿಳಿದುಬರುತ್ತದೆ". 


ಕೆಳದಿ ನಾಯಕರ ಕಾಲದಲ್ಲಿ ಅದ್ವೈತ ಮಠಗಳಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ 
ಶೃಂಗೇರಿಮಠವು ಅತ್ಯುನ್ನತ ಸ್ಥಾನ ಪಡೆದಿದೆ. ಕೆಳದಿಯ ವೆಂಕಟಪುನಾಯಕನು ಶೃಂಗೇರಿ ಮಠದ 
ಅಭಿನವ ನರಸಿಂಹಭಾರತಿಸ್ವಾಮಿಯವರನ್ನು ಇಕ್ಕೇರಿಯ ಆಸ್ಥಾನಕ್ಕೆ ಕರೆಯಿಸಿ ಸತ್ಯರಿಸಿದನು. 
ಮುಕ್ತಾರ್ನಾಡಿಯ ಭೂಮಿಯನ್ನು ದತ್ತಿಕೊಟ್ಟು ಶೃಂಗೇರಿಯ ಪುನರ್‌ಸ್ಸಾಪಕ ಎಂಬ ಬಿರುದು 
ಪಡೆದನು". ಕ್ರಿ.ಶ. 1666 ರಲ್ಲಿ ಸೋಮಶೇಖರ ನಾಯಕನು ಮುಳಬಾಗಿಲು ಮಠದ ಗುರುಗಳಾದ 
ಸಚ್ಚಿದಾನಂದ ಸ್ಥಾಮಿಗಳಿಗೆ ಭದ್ರಸಮುದದ ಹಳ್ಳಿಯನ್ನು ದತ್ತಿಕೊಟ್ಟನು. ಎರಡನೇ ಭದಪ್ಪ 
ನಾಯಕನು ಶೃಂಗೇರಿ ಮಠದ ಎರಡು ಹಳ್ಳಿಗಳನ್ನು ಪುನಃ ಅದರ ವಶಕ್ಕೆ ಕೊಡಿಸಿದನು. ಹೀಗೆ 
ಕೆಳದಿ ನಾಯಕರು ವೀರಶೈವ ಮತ ಜನಪ್ರಿಯವಾಗಿತ್ತು. ಅಲ್ಲಿ ಅನೇಕ ಮಠಗಳು ಸ್ಥಾಪನೆಯಾಗಿ 
ಅವುಗಳಲ್ಲಿ ಮಹತ್ತಿನ ಮಠದ ಶಾಖೆಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದವು. ಭವನಗಿರಿ ದುರ್ಗದಲ್ಲಿದ್ದ 
ಮಠ, ಆನಂದಪುರದಲ್ಲಿನ ಚಂಪಕ ಸರಸ್ಸಿನ ಮಹತ್ತಿನಮಠಕ್ಕೆ, ಜೈನಕಟ್ಟೆಯಲ್ಲಿನ ವಿರಕ್ಷಮಠಕ್ಕೆ ಕೆಳದಿ 
ನಾಯಕರು ದಾನದತ್ತಿಗಳನ್ನು ನೀಡಿ ಸಾಮಾನ್ಯವಾಗಿ ಇವೆಲ್ಲಾ ವೀರಶೈವ ಮಠಗಳಾಗಿವೆ. ಇವು 
ಶಿಕ್ಷೂ ಮತ್ತು ಧರ್ಮದ ಕೇಂದ್ರಗಳಾಗಿವೆ. ಹಾಗೂ ಇವು ವೀರಶೈವ ಮತದ ಧಾರ್ಮಿಕ 
ಸಾಹಿತ್ಯವನ್ನು ಉಳಿಸಿದವು. ಸೋಮಶೇಖರ ನಾಯಕನು ಬಿದನೂರಿನ ಬಾಳಕೊಪ್ಪದಲ್ಲಿ ವಶೀಕೃತ 
ಮಠವನ್ನು ಕಟ್ಟಿಸಿದನು. ಕೆಂಚವುಳ್ಳ ಬಾಗುಂಜಿ ಸೀಮೆಯಲ್ಲಿ ಸೀತಾನದಿಯ ದಡದ ಮೇಲೆ 
ಊಳಿಗದ ಕೈಸೋಡಿ ಬಸವನು ಉಡುಗಣಿಯ ಮಾರುಕಟ್ಟೆಯ ಹತ್ತಿರ ವಿರಕ್ಷಮಠಗಳನ್ನು 
ಕಟ್ಟಿಸಿದರು. ಹೀಗೆ ಕೆಲವು ಜನಸಾಮಾನ್ಯರು ಮಠಗಳನ್ನು ಕಟ್ಟಿಸಿದ್ದಾರೆ. ಬಸವಪ್ಪನಾಯಕನು 
ಸೋಮವಾರಪೇಟೆಯಲ್ಲಿ ವಿರಕ್ಷಮಠವನ್ನು ಕಟ್ಟಿಸಿದನು. ನಂತರ ಚಿತ್ರದುರ್ಗದ 
ಮುರಿಗಿಸ್ಟಾಮಿಗಳಾದ ಶಾಂತವೀರಸ್ವಾಮಿಗೆ ಉಂಬಳಿ ಕೊಟ್ಟನು. ಹೀಗೆ ಚಿತ್ರದುರ್ಗದ ಸ್ಹಾಮಿಗಳಿಗೂ 
ಕೆಳದಿಯ ನಾಯಕರಿಗೂ ಸೌಹಾರ್ದದ ಸಂಬಂಧವಿತ್ತು". ಹೀಗೆ ಕೆಳದಿನಾಯಕರು ವೀರಶೈವ 
ಧರ್ಮವನ್ನು ಅನುಸರಿಸಿ ಧರ್ಮದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. 


199 


ಬಳ್ಳಾರಿಯ ಪಾಳೆಯಗಾರರು ವೀರಶೈವ ಮತವನ್ನು ಅನುಸರಿಸಿದ್ದರು. ಬಳ್ಳಾರಿಯ 
ಹನುಮನಾಯಕನು ಕೊಟ್ಟೂರು ಮಠದ ಶೀಕಪ್ಪಿನ ಚನ್ನಬಸವಸ್ತಾಮಿಗಳ ಶ್ರೀ ಮಠಕ್ಕೆ ದಾನವನ್ನು 
ನೀಡಿದ ಉಲ್ಲೇಖ ಶಾಸನದಿಂದ ತಿಳಿದುಬರುತ್ತದೆ". ಹಂಡೆ ನೀಲಮ್ಮ ರಾಮಪ್ಪ ನಾಯಕಿ 
ವುಳೇನೂರು ವಿರಕ್ರಮಠದಲ್ಲಿ ಬಳ್ಳಾರಿಯ ಮರಿಮಹಂತಸ್ವಾಮಿಗಳಿಗೆ ದಾಸೋಹ ನಡೆಸಲು 
ವುಳೇನೂರು ಗ್ರಾಮವನ್ನು ದಾನವಾಗಿ ಕೊಡುತ್ತಾಳೆ". ಸಂತೆಬೆನ್ನೂರು ಪಾಳೆಯಗಾರರು 
ಸಿದ್ದಲಿಂಗಮತಠಕ್ಕೆ*, ಕೋಗುಂಡೆ ಬಸವಪ್ಪದೇವರ ಹೊನ್ನು ಮಠಕ್ಕೆ ದಾನ ನೀಡಿದರು*'. ಬಾಗಳಿ 
ಸೋಮಶೇಖರನಾಯಕನ ಮಗ ಬಸಪ್ಪನಾಯಕನು ಹಾಲಪ್ಪ ಶ್ರೀ ಗುರುಗಳಿಗೆ ಸರ್ವಮಾನ್ಯವಾಗಿ 
ಭೂಮಿದಾನ ಮಾಡಿದನು*. ಬಾಗಳಿಯ ಮುಮ್ಮಡಿ ಬಸಪುನಾಯಕಯ್ಯನವರು ಶ್ರೀ 
ಶೃಂಗೇರಿಮಠಕ್ಕೆ ಬಸವಾಪುರದ ಗ್ರಾಮವನ್ನು ಪಂಚಭೂತಗಳ ಸಾಕ್ಷಿಯಾಗಿ ದಾನ ಕೊಟ್ಟಿರುವುದಕ್ಕೆ 
ಶಾಸನಗಳಲ್ಲಿ ಉಲ್ಲೇಖವಿದೆ”. ಗುಡೇಕೋಟಿಯ ಮುಮ್ಮಡಿ ಬೊಮ್ಮಣ್ಣ ನಾಯಕನು ಶೃಂಗೇರಿ 
ಮಠದ ದೀಪಾರಾಧನೆಗೆ ಕೊಂಬೇಹಳ್ಳಿ ಗ್ರಾಮವನ್ನು ದಾನವಾಗಿ ಕೊಟ್ಟಿರುವನು"'. 


ಬೂದಿಹಾಳು ಪ್ರಥಮ ಕಲ್ಯಾಣವೆನಿಸಿತ್ತು. ಗುರುಸೇವೆ, ಜಂಗಮ ದಾಸೋಹಗಳು 
ಹೆಚ್ಚಾಗಿದ್ದವು. ಈಶ್ವರನ ಗುಡಿ. ವೀರೇಶಾಲಯ ಬಸವನಗುಡಿಗಳಿಂದಾಗಿ ಇಲ್ಲಿ ವೀರಶೈವ 
ವಾತಾವರಣವುಂಟಾಯಿತು. ಜಂಗಮದ ಬಿಡಾರವೆನಿಸಿದ್ದ ನಿರಾಸೆ ಮಠ ಅಲ್ಲಿತು. ಇಲ್ಲಿ ವೀರಶೈವ 
ಮತಪ್ರಬಲವಾಗಿದ್ದು. ಸಿರುಮನ ಕುಟುಂಬವು ವೀರಶೈವ ಮತಾವಲಂಬಿಯಾಗಿ ಬದಲಾಯಿತು. 
ಹೀಗೆ ಬೂದಿಹಾಳು ಕಾಲದಲ್ಲಿ ವೀರಶೈವ ಮತ ಬೆಳವಣಿಗೆಯಾಯಿತು"' ಮತ್ತೋಡು 
ಪಾಳೆಯಗಾರರು ಆರಂಭದಲ್ಲಿ ಬೇಡ ಕುಲದವರಾಗಿದ್ದರು. ದೊಡ್ಡ ಹಾಲಪ್ಪನಾಯಕನ ಕಾಲದಲ್ಲಿ 
ಇವರು ಲಿಂಗಧಾರಣೆ ಮಾಡಿಸಿಕೊಂಡು ವೀರಶೈವರಾದರು. ಈ ನಾಯಕನು ಚಿತ್ರದುರ್ಗದ 
ಪುಸಿದ್ಧ ವೀರಶೈವ ಮಠವಾದ ಮುರಿಗೆಮಠ ಮತ್ತು ಅದರ ಗುರುಗಳ ಬಗ್ಗೆ ವಿಶೇಷ ಶ್ರದ್ಧಾ 
ಭಕ್ತಿಗಳನ್ನು ಹೊಂದಿದ್ದನು. ಹಾಗೂ ಮುರಿಗಾಸ್ತಾಮಿಗಳಿಗೆ ಮಠವೊಂದನ್ನು ಕಟ್ಟಿಸಿ ಅದರ 
ನಿರ್ವಹಣೆಗೆ ಅರೆಹಳ್ಳಿ ಎಂಬ ಗ್ರಾಮವನ್ನು ದತ್ತಿ ಬಿಟ್ಟನು". ಮಹಾನಾಡ ಪ್ರಭುಗಳು ವೀರಶೈವ 
ಧರ್ಮವನ್ನು ನಿಷ್ಠೆಯಿಂದ ಆಚರಿಸಿ ಗಣ. ಆಚಾರ, ಕಾಯಕ, ದಾಸೋಹ, ಅನುಭವ, ಭಕ್ತಿ, ಶಕ್ತಿ 
ಅಂಗಲಿಂಗ ಮುಂತಾದವುಗಳಿಗೆ ಪ್ರಮುಖಸ್ಥಾನ ನೀಡಿದ್ದರು. ಹಿರೇ ಚಿಕ್ಕಪ್ಪಗೌಡನು ಪುಟ್ಟೇಶ್ತರ 
ಮಠ ಮತ್ತು ಶಿವಭಕ್ಷಿಯಾದ ಅಮವ್ವೆ ಮಠಗಳನ್ನು ನಿರ್ಮಿಸಲಾಗಿದೆ. ನಂತರ ನಂಜಮ್ಮನ 
ಮಠವನ್ನು ಸ್ಥಾಪಿಸಿದನು”. ಈ ರೀತಿಯಾಗಿ ಕನ್ನಡ ಪ್ರದೇಶದ ಅನೇಕ ನಾಯಕ ಪಾಳೆಯಗಾರರು 
ತಮ್ಮ ಸಂಸ್ಥಾನಗಳಲ್ಲಿ ಮಠಗಳನ್ನು ಸ್ಥಾಪಿಸಿಕೊಂಡು ರಾಜಗುರುಗಳನ್ನಾಗಿ ಸ್ಪೀಕರಿಸಿದ್ದರು. 


200 


6.4 ಜೈನ ಧರ್ಮ: 


ವಿಜಯನಗರ ಪೂರ್ವ ರಾಜ್ಯಗಳಲ್ಲಿ ರಾಜಾಶ್ರಯವನ್ನು ಪಡೆದಿದ್ದ ಜೈನಧರ್ಮ, ಶೈವ 
ಹಾಗೂ ವೈಷ್ಣವ ಧರ್ಮಗಳ ಪ್ರಚಾರದಿಂದ ತನ್ನ ಪಾಮುಖ್ಯತೆಯನ್ನು ಕಳದುಕೊಡಿತು. ಕನ್ನಡ 
ಪ್ರದೇಶದ ಅನೇಕ ನಾಯಕ ಮನೆತನಗಳು ಬಸದಿಗಳಿಗೆ ದಾನ ದತ್ತಿಗಳನ್ನು ಕೊಟ್ಟಿದ್ದಾರೆ. 


ಕೆಳದಿಯ ಅರಸರು ಜೈನಮತಕ್ಕೆ ಸಹ ಆಶ್ರಯ ಕೊಟ್ಟಿದ್ದಾರೆಂಬುದು ಮಹತ್ವ ಪೂರ್ಣ 
ಸಂಗತಿಯಾಗಿದೆ. 1557 ರಲ್ಲಿ ಸದಾಶಿವನಾಯಕನು ಹದಿನೈದನೇ ಜೈನತೀರ್ಥಂ೦ಕರ ಧರ್ಮನಾಥನ 
ಬಸದಿಗೆ ಭೂದಾನ ಕೊಟ್ಟಿದ್ದನ್ನು ನೊಂದಾಯಿಸಿದೆ. ಅಭಿನವ ಕೀರ್ತಿದೇವನ ಶಿಷ್ಕ್ಠನಾದ 
ಮುನಿಚಂದ್ರ ದೇವನೆಂಬ ತನ್ನ ಗುರುವಿನ ಆತ್ಮ ಕಲ್ಯಾಣಕ್ಕಾಗಿ ದೇವಚಂದ್ರ ದೇವನೆಯ ಜೈನ 
ಭೋಧಕನ ಹೇಳಿಕೆಯ ಮೇರೆಗೆ ಈ ದಾನ ಕೊಟ್ಟನು. ಮೊದಲನೆ ವೆಂಕಟಪ್ಪನು ಬಿದುರೆಯಲ್ಲಿ 
ಚಂದನಾಥಸ್ವಾಮಿಗೆ ಅರ್ಪಿತವಾದ ತ್ರಿಭವನ ತಿಲಕವೆಂಬ ಚೈತ್ಯಾಲಯದ ಜೀರ್ಣೋದ್ಧಾರಕ್ಕೆ 


ಧನಸಹಾಯ ಮಾಡಿದನು". 


ರತ್ನಗಿರಿಯ ಪಾಳಿಯಗಾರರು ಜೈನರ ಬಸದಿಗಳನ್ನು ಪೋಷಿಸಿದರು. ಜೈನರ ಶಾಂತಿನಾಥ 
ತೀರ್ಥ೦ಕರನ ಬಸದಿ ಊರಿನ ಕೊನೆಯಲ್ಲಿರುವ ಜೈನರ ಪಾಳುಬಿದ್ದ ಮಠದ ಪಕ್ಕದಲ್ಲಿದೆ. 
ಬಸದಿಯ ಆವರಣ ದೊಡ್ಡದಾಗಿದ್ದರೂ ಬಸದಿಯ ಗೋಡೆ ಕಂಬಗಳ ಮೇಲೆ ವಿಶೇಷ 
ಕೆತ್ತನೆಗಳೇನಿಲ್ಲ ಬಸದಿಯಲ್ಲಿ ಶಾಂತಿನಾಥ ತೀರ್ಥಂಕರನ ಶಿಲಾ ವಿಗಹವಿದೆ. ಬೇರೆ ಒಂದೆರಡು 
ಯಕ್ಷ, ಯಕ್ಷಿ ಹಾಗೂ ಶಾರದೆಯ ಲೋಹ ವಿಗ್ರಹಗಳು ಇವೆ. ಬಸದಿ ಹಾಗೂ ಮೂಲ ವಿಗ್ರಹಗಳು 
ಏಳೆಂಟು ಶತಮಾನಗಳಷ್ಟು ಹಳೆಯದಾಗಿದೆ". 


ಮಧುಗಿರಿಯಲ್ಲಿ ಬೆಟ್ಟದ ಕೆಳಗೆ ಮಲ್ಲಿನಾಥನ ಬಸದಿಯಿದೆ. ಗುಬ್ಬ ಸಂತೆಮಾಳದ ಪಕ್ಕದಲ್ಲಿ 
ಒಂದು ಸುಂದರವಾದ ಆದಿ ತೀರ್ಥಂಕರ ಬಸದಿಯಿದೆ. ಬಿಜ್ಞಾವರದ ಪ್ರಭುಗಳ ಜೈನಬಸದಿಗಳ 
ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟರು. ಚಿತ್ರದುರ್ಗ ಪ್ರದೇಶದಲ್ಲಿ ಜಾನಕಲ್ಲು ಎಂದು 
ಕರೆಯಲ್ಲಡುವ ಗ್ರಾಮವಿದೆ. ಇಲ್ಲಿ ಹಿಂದೆ ಸುಮಾರು ಒಂದು ಸಾವಿರ ಜೈನ ಮನೆತನಗಳಿದ್ದವು 
ಎಂದು ತಿಳಿದುಬರುತ್ತದೆ. ಹಾಗಾಗಿ ಈ ಊರನ್ನು ಹಿಂದೆ ಜಿನಕಲ್ಲು ಎಂದು ಕರೆಯಲಾಗುತ್ತಿತ್ತು. 
ಈ ಊರಿನಲ್ಲಿ ಜೈನ ಬಸದಿಯು ಸುಮಾರು ಒಂದು ಸಾವಿರ ವರ್ಷಗಳಷ್ಟು ಪುರಾತನವಾದುದು 
ಎಂದು ಊಯಿಸಲಾಗಿದೆ. ಇಂದಿಗೂ ಇಲ್ಲಿನ ನೇಮಿನಾಥಸ್ತಾಮಿ ಹಾಗೂ ಪದ್ಮಾವತಿ ದೇವಿಯನ್ನು 


ಪೂಜಿಸಲಾಗುತ್ತಿದೆ. ಪಾಳೆಯಗಾರರ ಕಾಲದಲ್ಲಿಯು ಇದರ ಆರಾಧನೆಗೆ ಯಾವುದೇ 


201 


ದಕ್ಕೆಯಾಗಿರಲಿಲ್ಲ*'. ರತ್ನಗಿರಿಯಲ್ಲಿ ಜೈನರ ಮಠವಿದೆ. ಈ ಊರಿನಲ್ಲೀಗ ಜೈನರ ಮೂರ್ನಾಲ್ಕು 
ಮನೆಗಳಿರುವ ಬೀದಿಯ ಕೊನೆಯ ಕಟ್ಟಡ ಎತ್ತರವಾಗಿದ್ದು ಭವ್ಯವಾಗಿದೆ. ಮುಂಭಾಗದಲ್ಲಿ 
ಸುಮಾರು ಮೇಲಿನ ಛಾವಣಿಗೆ ಆಧಾರವಾಗಿವೆ. ಬೋರಿಗೆಗಳು ಸುಂದರವಾಗಿವೆ. ಇಕ್ಕೇರಿ ಮತ್ತು 
ಬಿದನೂರಿನ ನಾಯಕರು ಜೈನಧರ್ಮದ ಮೇಲೆ ದ್ವೇಷ ಮನೋವೃತ್ತಿ ತಾಳಿ, ಬಾರಕೂರು ಮತ್ತು 
ಭಟ್ಕಳಗಳ ಜೈನ ದೊರೆಗಳನ್ನು ಸೋಲಿಸಿದರು. ಮತ್ತು ಬಾರಕೂರನ್ನು ಹಾಳುಗೆಡವಲಾಯಿತು. 
ಅಲ್ಲದೆ ಅಮೂಲ್ಯ ಜೈನ ಸ್ನಾರಕಗಳನ್ನು ನಾಶ ಮಾಡಿದರು. ಇಕ್ಕೇರಿ ಮತ್ತು ಬಿದನೂರಿನ ನಾಯಕ 
ದಾಳಿಯಿಂದ ಕಾರ್ಕಳದ ಬೈರಸರ ರಾಜವಂಶವು ಮರೆಯಾಯಿತು. ಆದರೆ ಹಳೆಯ ಮೈಸೂರು 
ರಾಜ್ಯದಲ್ಲಿ ಜೈನಧರ್ಮವು ರಾಜಾಶ್ರಯವನ್ನು ತಕ್ಕಮಟ್ಟಿಗೆ ಪಡೆಯುವಂತಾಯಿತು. ಅಚ್ಛುತರಾಯನ 
ಆಳ್ಲಿಕೆಯವಧಿಯಲ್ಲಿ ಶ್ರವಣಬೆಳಗೊಳದಲ್ಲಿ ಜೈನರಿಗೂ ವೈಷ್ಣವರಿಗೂ ಭಾರಿ ಹೋರಾಟಗಳಾಗಿ 
ಅಪಾರ ಕಷ್ಟ-ನಷ್ಟಗಳು ಸಂಭವಿಸಿದವು. ಕೊನೆಗೆ ವಿಜಯನಗರ ಅಚ್ಛುತರಾಯನ ನೇತೃತ್ವದಲ್ಲಿ ಜೈನ 
ಮತ್ತು ಶ್ರೀವೈಷ್ಣವರ ನಡುವೆ ಧಾರ್ಮಿಕ ಶಾಂತಿ ಸಂಧಾನವನ್ನು ಮಾಡಿಸಿರುವ ಬಗ್ಗೆ 
ಶ್ರವಣಬೆಳಗೊಳದ ಶಿಲಾಶಾಸನದಲ್ಲಿ ಉಲ್ಲೇಖವಾಗಿದೆ. ಕೆಂಪೇಗೌಡನ ಕಾಲದಲ್ಲಿ ಮಾಗಡಿಯ 
ಕಾಲಾದಲ್ಲೂ ಜೈನ ಶ್ರೀವೈಷ್ಣವ ಕಲಹಗಳು ಸಂಭಿವಿಸಿದವು ನಂತರ ಧಾರ್ಮಿಕ ಶಾಂತಿ ಸಂಧಾನ 
ಮಾಡಲಾಯಿತು. 


ಕೆಳದಿ ಅರಸರ ಆಶ್ರಯದಲ್ಲಿ ಕೈಸ್ತ ದರ್ಮವು ಅಸ್ಥಿತ್ವದಲ್ಲಿತ್ತು. ಶಿವಪ್ಪನಾಯಕನ ಕಾಲದಲ್ಲಿ 
ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಕಿಶ್ಚಿಯನ್ನರಿದ್ದರೆಂದು ತಿಳಿದುಬರುತ್ತದೆ. ಕೈಸ್ತ ಪಾರ್ದಿಗಳಿಗೆ ಧರ್ಮ 
ಉಪದೇಶ ಮಾಡುವುದಕ್ಕೆ ಮತ್ತು ಧರ್ಮಾಂತರ ಮಾಡಲು ಅನುಮತಿಕೊಟ್ಟಿದ್ದನು, ಆದರೆ ಕೈಸರ 
ಚರ್ಚುಗಳಲ್ಲಿ ಭಾರತೀಯರೇ ಅಧಿಕಾರಿಯಾಗಿರಬೇಕೆಂದು ಒತ್ತಾಯಪಡಿಸಿದ್ದನು. ಮೊದಲನೇ 
ಬಸಪುನಾಯಕನು ಚರ್ಚುಗಳನ್ನು ಕಟ್ಟಲು ಅವಕಾಶ ಕೊಟ್ಟಿದ್ದನು. ಕ್ರೈಸ್ತರಿಗೆ ಹಿಂದೂ 


ಖ 


ಮಹಿಳೆಯರನ್ನು ಮದುವೆಯಾಗಲು ಅನುಮತಿ ಕೊಡುತ್ತಿರಲಿಲ್ಲ. ಮತ್ತು ವ್ಯಭಿಚಾರಿ ಕ್ರೈಸ್ತರನ್ನು 


ಮಂಗಳೂರು ಸೆರೆಮನೆಗೆ ಕಳುಹಿಸಿಕೊಡುತ್ತಿದ್ದನು. 


ಕೆಳದಿ ನಾಯಕರ ಕಾಲದಲ್ಲಿ ಮುಸಲ್ಲಾನರಿಗೆ ಕೆಳದಿ ನಾಯಕರು ಅನೇಕ ದಾನದತ್ತಿಗಳ 
ನೀಡಿದರು. ಮುಸ್ಲಿಮರಲ್ಲಿ ಕೆಲವರು ಸೈನ್ಯದಲ್ಲಿ ಮತ್ತೇ ಕೆಲವರು ವರ್ತಕರಾಗಿ, ಕುದುರೆ 
ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದರು. ಮೊದಲನೆ ವೆಂಕಟಪುನಾಯಕನು ಕ್ರಿಶ. 1628ರಲ್ಲಿ 
ಭುವನಗಿರಿದುರ್ಗದಲ್ಲಿ ಮಸೀದಿಯನ್ನು ಕಟ್ಟಿಸಿ ಧನಸಹಾಯ ಮಾಡಿದನು. ಅದೇ ರೀತಿ ವೀರಭದ್ರ 


202 


ನಾಯಕನು ಆನಂದಪುರ ಸೀಮೆಯಲ್ಲಿದ್ದ ತಾವರಗೆರೆಯ ಮಳಲಗೊಪುದ ಹೊಂಡದ ಹತ್ತಿರಕಟ್ಟಿದ್ದ 
ಮಸೀದಿಯ ಸೇವೆಗಾಗಿ ಯಡೇಹಳ್ಳಿ ಹನ್ನೇರಡು ವರಹದ ಭೂಮಿಯನ್ನು ದಾನವಾಗಿ ಕೊಟ್ಟನು. 


ಯಲಹಂಕ ನಾಡಪ್ರಭು ಕೆಂಪೇಗೌಡರ ಕಾಲದ ಕೊನೆಯಲ್ಲಿ ಬಿಜಾಪುರದ ಆದಿಲ್‌ ಷಾಹಿ 
ಸುಲ್ದಾನನ ಸೇನಾಧಿಪತಿಯಾಗಿದ್ದ ರಣದುಲ್ಲಾಖಾನನು ದಾಳಿಯಿಂದ ಇಲ್ಲಿ ಮುಸ್ಲಿಂ ಧರ್ಮ ಈ 
ಭಾಗಗಳಲ್ಲಿ ಪರಿಚಯವಾಯಿತು. ನಂತರ ಮೊಘಲರ ಔರಂಗಜೇಬನ ಸೇನಾಧಿಪತಿ 
ಖಾಸಿಂಖಾನನು ಕ್ರಿಶ. 1687 ರಲ್ಲಿ ಬೆಂಗಳೂರನ್ನು ವಶಪಡಿಸಿಕೊಂಡು ಮೂರು ವರ್ಷಗಳ ಕಾಲ 
ಬೆಂಗಳೂರಿನಲ್ಲಿದ್ದನು. ಎಂದು ಹಯವದನರಾವ್‌ ಗೆಜೆಟಿಯರನಲ್ಲಿ ಉಲ್ಲೇಖವಿದೆ. ಈ 
ಅವಧಿಯಲ್ಲಿ ತಾರಾಮಂಡಲ ಪೇಟೆಯಲ್ಲಿ ಸಂಗೀನ್‌ ಮಸೀದಿಯನ್ನು ನಿರ್ಮಿಸಿದನು. ಇದೇ 
ಬೆಂಗಳೂರಿನ ಮಸೀದಿಗಳಲ್ಲೆಲ್ಲಾ ಮೊದಲನೆಯದು ಎಂಬ ಅಭಿಪ್ರಾಯವಿದೆ 


ಒಟ್ಟಾರೆಯಾಗಿ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಸರ್ವಧರ್ಮ ಸಮನ್ವಯತೆಯ 
ಅಡಿಯಲ್ಲಿ ರಾಜ್ಯ ಭಾರಮಾಡುತ್ತಿದ್ದರು. ಶೈವ, ವೈಷ್ಣವ, ಜೈನ, ಮುಸ್ಲಿಂ, ಕೈಸ್ತ ಧರ್ಮಗಳ ಜನರು 
ತಮ್ಮ ಪ್ರದೇಶಗಳಲ್ಲಿ ನೆಲೆಸಲು ಸಮಾನ ಅವಕಾಶ ಕಲ್ಪಿಸಿಕೊಟ್ಟಿದ್ದರು. ನಾಯಕ ಪಾಳೆಯಗಾರರ 
ಕಾಲದಲ್ಲಿ ಶೀವೈಷ್ಠ್ಣವ ಮತಕ್ಕೆ ಸೇರಿದವರು ಅಧಿಕವಾಗಿದ್ದರು ಬಹುತೇಕ ಕನ್ನಡ ಪ್ರದೇಶದ ಬೇಡ 
ನಾಯಕರು ಶ್ರೀವೈಷ್ಣವ ಮತಕ್ಕೆ ಸೇರಿರಬಹುದು. ಆದರೆ ಎಲ್ಲಾ ಪಾಳಯಗಾರರು ತಮ್ಮ 
ಪ್ರದೇಶಗಳಲ್ಲಿ ಶೈವ, ವೀರಶೈವ, ವೈಷ್ಣವ, ಶ್ರೀವೈಷ್ಣವ, ಜೈನ, ಮುಸ್ಲಿಂ ಹಾಗೂ ಕೈಸ್ತ ಧರ್ಮಗಳಿಗೆ 


ಪ್ರೋತ್ಸಾಹವನ್ನು ನೀಡಿ ಹಲವಾರು ದೇವಾಲಯಗಳು, ಮಠಗಳು ಮತ್ತು ಮಸೀದಿಗಳನ್ನು ನಿರ್ಮಿಸಿ 
ದಾನದತ್ತಿಗಳನ್ನು ನೀಡಿದ್ದಾರೆ. 


203 


ಕೊನೆಟಿಪ್ಪಟಣಿಗಳು: 


[Oy 


ಜಿ.ಎಸ್‌. ದೀಕ್ಷಿತ್‌ (ಸಂ), ಕೆಳದಿ ಐತಿಹಾಸಿಕ ನಿಬಂಧಗಳು, ಪುಟ-123. 
ಸೀತಾರಾಮ ಜಾಗೀರ್‌ದಾರ್‌, ಕರ್ನಾಟಕದ ಧಾರ್ಮಿಕ ಜೀವನ, ಪುಟ-526. 
ಬಿ.ಎಲ್‌. ರೈಸ್‌, ಮೈಸೂರ್‌ ಗೆಜಿಟಿಯರ್‌ ಸಂ-2, ಪುಟ-185. 

ಎಂ.ವಿ. ವಸು (ಸಂ), ಪೂರ್ವೋಕ್ತ ಪುಟಗಳು, 118-119. 

ಲಕ್ಷ್ಮಣ್‌ ತೆಲಗಾವಿ, ಚಿತ್ರದುರ್ಗದ ರಾಜಾ ಬಿಚ್ಚುಗತ್ತಿ ಭರಮಣ್ಣನಾಯಕ, ಪುಟ-22. 
ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಿಕಾ ಸಂ.1|, ದಾವಣಗೆರೆ-131. 1708. 

ಬಿ. ರಾಜಶೇಖರಪ್ತ ದುರ್ಗ ಶೋಧನೆ, ಪುಟ-136. 

ಆರ್‌. ಗೋಪಾಲ್‌ (ಸಂ), 2010, ಪೂರ್ವೋಕ್ತ, ಪುಟ-189. 

ಡಿ.ಎನ್‌. ಯೋಗೀಶ್ವರಪ್ಪ, 1999, ಪೂರ್ವೋಕ್ತ್ಕ, ಪುಟಗಳು, 144-145. 


10. ಹೆಚ್‌.ಸಿ. ವೀರಪಗೌಡ, ಚಾರಿತ್ರಿಕ ಹಿನ್ನೆಲೆಯಲ್ಲಿ ಶೃಂಗೇರಿ ಮಹಾಸಂಸ್ಥಾನದ ಆರ್ಥಿಕತೆ 
ಅಧ್ಯಯನ (ಕ್ರಿ.ಶ. 1336-1959), ಪುಟ-55. 


11. ಜಿ.ಎಸ್‌. ದೀಕ್ಷಿತ್‌ (ಸಂ), ಪೂರ್ವೋಕ್ತ ಪುಟ-129. 


v AN HN ೫ YH MN 


12. ಎಂ.ವಿ. ವಸು. (ಸಂ), ಪೂರ್ವೋಕ್ತ ಪುಟ-177. 
13. ರಾಜಾರಾಮ ಹೆಗಡೆ, 2001, ಲೌಕಿಕ ಅಲಾಕಿಕ, ಪುಟ-182. 
14. ಎಂ.ವಿ. ವಸು (ಸಂ) ಪೂರ್ವೋಕ್ತ ಪುಟಗಳು, 331-332. 


15. ಆರ್‌. ಗಣೇಶ, ಶೇಷಶಾಸ್ಲಿ (ಸಂ) 2001, ಆಂಧ್ರಪ್ರದೇಶದ ಕನ್ನಡ ಶಾಸನಗಳು, ಭಾಗ-1, 
ಮೆ 
ಶಾಸ.ಸಂ., 74, ಕ್ರಿ.ಶ. 1586, ಪುಟ-77-78. 


16. ಬಿ.ಎಲ್‌. ರೈಸ್‌, ಎಫಿಗ್ರಾಫಿಯ ಕರ್ನಾಟಿಕಾ, ಸಂ-11, ಚಿತ್ರದುರ್ಗ, 50-83. 
7, eI 

18. ಅದೇ, ದಾವಣಗೆರೆ-164, 165. 

19. ಅದೇ, ಹೊಳಲ್ಫರೆ-6. 

20. ಅದೇ, ಚಿತ್ರದುರ್ಗ-41, ಚಳ್ಳಕೆರೆ-14, ಹೊಳಲೈರೆ-55. 

21. ಅದೇ, ಎ. ಕ, ಸಂ-12. ತಿಪಟೂರು-33. 

22. ಶೆಟ್ಟಾರ್‌, ಸಮಗಸಾಹಿತ್ಯ ಚರಿತ್ರೆ ಸಂ-3. ಪುಟ-31. 


23. ಆರ್‌. ಗೋಪಾಲ್‌ (ಸಂ), 2010 ನಾಡಪ್ರಭು ಕೆಂಪೇಗೌಡರ ಜೀವನ ಮತ್ತು ಸಾಧನೆಗಳು, 
ಹುಟ-185. 


24. ಪುಟ್ಟಣ್ಣ ಎಂ.ಎಸ್‌, ಹಾಗಲವಾಡಿ ಪಾಳೆಯಗಾರರು, ಪುಟಗಳು, 8-9. 
25. ಅದೇ, ಪುಟ-2. 


26. ಡಿ.ಎನ್‌. ಯೋಗೀಶ್ವರಪ್ಪ. ಹಾಗಲವಾಡಿ ನಾಯಕರು, ಪುಟ-143. 


204 


27, 
28. 
29. 
20: 
aL 
ಫ2: 


೨3 


34. 
35. 
36. 
47: 
38. 
39, 
40. 
4]. 


42. 
43. 
44, 
45. 
46. 
47. 
48. 
49. 


5೦. 
51. 
ವಿಶ: 
ವತಿ: 


ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪಮಮಾಲೆ-1, ಹೊಸಪೇಟಿ-5. 

ಅದೇ, ಬಳ್ಳಾರಿ-10. 

ಎಂ.ಎಸ್‌. ಪುಟ್ಟಣ್ಣ, 1997, ಚಿತ್ರದುರ್ಗದ ಪಾಳೆಯಗಾರರು, ಪುಟಗಳ, 27-28. 
ಬಿಎಲ್‌. ರೈಸ್‌, ಎಫಿಗ್ರಾಫಿಯ .ಕರ್ನಾಟಿಕಾ. 11, ದಾವಣಗೆರೆ-158. 1576. 
ಅದೇ, ಹಿರಿಯೂರು-85. 


ಎಂ೦.ಏ. ವಸು (ಸಂ), ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಪುಟಗಳು, 372- 
373; 


ಲಕ್ಷ್ಮಣ್‌ ತೆಲಗಾವಿ, ಚಿತ್ರದುರ್ಗದ ರಾಜಾ ಬಿಚ್ಚುಗತ್ತಿ ಭರಮಣ್ಣನಾಯಕ, 2015, ಪುಟ- 
16. 


ರಾಜಬಿಚ್ಚುಗತ್ತಿ ಭರಮಣ್ಣನಾಯಕ, ಗಜಕೇಸರಿ, ಪುಟ-81. 
ಎಂ.ವಿ. ವಸು (ಸಂ). ಪೂರ್ಮ್ವೋಕ್ತ ಪುಟಗಳು, 122-123. 
ಎಂ.ಎಸ್‌. ಪುಟ್ಟಣ್ಟ. ಪೂರ್ವೋಕ್ತ, ಪುಟಗಳು, 10-11. 
ಡಿ.ಎನ್‌. ಯೋಗಿಶ್ವರಪ್ಪ, ಪೂರ್ವೋಕ್ತ, ಪುಟ-148. 

ಅದೇ, ಪುಟಗಳು, 149-150. 

ಆರ್‌. ಗೋಪಾಲ್‌ (ಸಂ), ಪೂರ್ವೋಕ್ತ ಪುಟ-186. 
ಅದೇ, ಪುಟ-191. 


ಆರ್‌. ಗೋಪಾಲ್‌ (ಸಂ), 2013 ಬೆಂಗಳೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ತ್ವ, 
ಪುಟ-183. 


ಜಿ.ಎಸ್‌. ದೀಕ್ಷಿತ್‌ (ಸಂ), ಪೂರ್ವೋಕ್ತ, ಪುಟ-124. 

ಆದೇ, ಪುಟಗಳು, 126-127. 

ನಾಗಭೂಷಣ .ಸಿ. ಕನ್ನಡ ಸಾಹಿತ್ಯ ಸಂಸ್ಕೃತಿ ಶೋಧನೆ, ಪುಟ-187. 

ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ, ಮಾಲೆ-|, ಹೊಸಪೇಟೆ-?. 

ಬಿ.ಎಲ್‌. ರೈಸ್‌ (ಸಂ), 1902, ಎಫಿಗ್ರಾಫಿಯ ಕರ್ನಾಟಿಕಾ, ಸಂ-7, ಚನ್ನಗಿರಿ-25, 1610. 
ಅದೇ, ಚನ್ನಗಿರಿ-14. 

ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ ಮಾಲೆ-|, ಹಡಗಲಿ-44. 


ಶ್ರೀ ಕೂಡಲಿ ಶೃಂಗೇರಿ ಸಂಸ್ಥಾನದ ಪ್ರಾಚೀನ ಶಾಸನ ಲೇಖನಗಳ ಸಂಗ್ರಹ, ದಾನ ಶಾಸನ- 
142. 


ಅದೇ, 151. 
ಎಂ.ವಿ. ವಸು (ಸಂ), ಪೂರ್ವೋಕ್ತ ಪುಟ-55. 
ಅದೇ, ಪುಟ-176. 


ಅದೇ, ಪುಟ-241. 


205 


೨4. 
5೨, 
೨6: 
ವಿ] 
58. 
ನಿ; 
60. 
61. 


ಜಿ.ಎಸ್‌. ದೀಕ್ಷಿತ್‌ (ಸಂ), ಪೂರ್ವೋಕ್ತ, ಪುಟಗಳು, 129-130. 
ಎಂ.ವಿ. ವಸು (ಸಂ). ಪೂರ್ವೋಕ್ತ ಪುಟ-270. 

ಎಂ.ಎಂ. ಕಲಬುರ್ಗಿ (ಸಂ), ಮಹಾನಾಡ ಪ್ರಭುಗಳು, ಪುಟ-80. 
ಎಂ.ವಿ. ವಸು (ಸಂ). ಪೂರ್ವೋಕ್ತ ಪುಟ-122. 

ಅದೇ, ಪುಟ-27]. 

ಆರ್‌. ಗೋಪಾಲ್‌ (ಸಂ), 2010 ಪೂರ್ವೋಕ್ತ, ಪುಟಗಳು 186-187. 
ಜಿ.ಎಸ್‌. ದೀಕ್ಷಿತ್‌ (ಸಂ), ಪೂರ್ವೋಕ್ತ, ಪುಟ-130. 


ಆರ್‌. ಗೋಪಾಲ್‌ (ಸಂ), 2010, ಪೂರ್ವೋಕ್ತ ಪುಟಗಳು-192. 


206 


ಅಧ್ಯಾಯ-7 
ಉಪಸಂಹಾರ 


ದಕ್ಷಿಣ ಭಾರತದ ಮಧ್ಯಕಾಲೀನ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯದ ಉದಯವು 
ಒಂದು ಪ್ರಮುಖ ಕಾಲಗಟ್ಟವಾಗಿದೆ. ವಿಜಯನಗರ ಕಾಲದಲ್ಲಿ ಅಮರನಾಯಕ ವ್ಯವಸ್ಥೆಯು 
ವಿಜಯನಗರ ರಾಜಕೀಯದಲ್ಲಿ ಒಂದು ಹೊಸ ವ್ಯವಸ್ಥೆ ಉಗಮಕ್ಕೆ ಕಾರಣವಾಯಿತು. ಈ 
ಅಮರನಾಯಕ ವ್ಯವಸ್ಥೆಯು ವಿಜಯನಗರ ಸಾಮ್ರಾಜ್ಯ ಅಸ್ಥಿತ್ವಕ್ಕೆ ಬರುವುದಕ್ಕೂ ಪೂರ್ವದಲ್ಲಿ 
ಇದ್ದಂತಹ ರಾಜ ಮನೆತನಗಳಲ್ಲಿ ವಿವಿಧ ಹೆಸರುಗಳಿಂದ ಜಾರಿಯಲ್ಲಿತ್ತು. ನಂತರ ಆಂದ್ರ ಪ್ರದೇಶದ 
ವಾರಂಗಲ್ಲಿನ ಕಾಕತೀಯರ ರಾಜ್ಯದ ರಾಣಿ ರುದ್ರಮ್ಮದೇವಿ ಮತ್ತು ಪ್ರತಾಪ ರುದನ ಕಾಲದಲ್ಲಿ ಈ 
ವ್ಯವಸ್ಥೆಯು ಮೊದಲು ಅಸ್ಥಿತ್ವಕ್ಕೆ ಬಂದಿತು. 


ವಿಜಯನಗರ ಸಾಮ್ರಾಜ್ಯದ ಆರಂಭದಲ್ಲಿ ಮಂಡಲೇಶ್ವರ, ಮಹಾಮಂಡಲೇಶ್ವರ, 
ಸಾಮಂತ, ಮನ್ನೆಯ, ಮಹಾಸಾಮಂತಾಧಿಪತಿ, ದಂಡನಾಯಕ ಹೀಗೆ ವಿವಿಧ ಹೆಸರುಗಳಿಂದ 
ಕರೆಯಲ್ಲಟ್ಟತ್ತು. ಇವರನ್ನು ರಾಜನು ವರ್ಗಾವಣೆ ಮಾಡುವ ಅಧಿಕಾರ ಹೊಂದಿದ್ದನು. 
ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲೂ ವ್ಯಾಪಿಸಿದ್ದು, 
ವಿವಿಧ ಭಾಷೆಗಳಿಂದ ಕೂಡಿತ್ತು. ವಿಜಯನಗರ ಕಾಲದ ಅಮರನಾಯಕ ವ್ಯವಸ್ಥೆಯು 16-17 ನೇ 
ಶತಮಾನದಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಸಂಪೂರ್ಣವಾಗಿ ಅಸ್ಥಿತ್ವಕ್ಕೆ ಬಂದು ಉಚ್ಛ್ರಾಯ 
ಸ್ಥಿತಿಯನ್ನು ತಲುಪಿತ್ತು. 

ವಿಜಯನಗರ ಸಾಮ್ರಾಜ್ಯವು ವಿಶಾಲವಾದ ಭೂ ಪ್ರದೇಶವನ್ನು ಏಕಚಕ್ರಾಧಿಪತ್ಯದ ಮೂಲಕ 
ನಿಯಂತ್ರಿಸುವುದು ಕಷ್ಟಸಾಧ್ಯವಾಗಿತ್ತು. ಮತ್ತು ವಿಜಯನಗರವು ಅಕ್ಕ-ಪಕ್ಕದ ರಾಜ್ಯಗಳೊಂದಿಗೆ 
ಯುದ್ದದಲ್ಲಿ ತೊಡಗುತ್ತಿದ್ದ ಮಿಲಿಟರಿ ಆಡಳಿತವಾಗಿತ್ತು. ಹಾಗಾಗಿ ಸೈನ್ಯದ ಅಗತ್ಯತೆ ಹೆಚ್ಚಾಗಿತ್ತು. 
ಪ್ರಭುತ್ವ ರಕ್ಷಣೆ ಮತ್ತು ನಿರ್ವಹಣೆಗಾಗಿ ಸೈನ್ಯ ಮತ್ತು ರೈತ ಬೆಂಬಲ ಬಹಳ ಪ್ರಮುಖವಾಗಿತ್ತು 
ರಾಜನೊಬ್ಬನೇ ಬೃಹತ್‌ ಸೈನ್ಯದ ನಿರ್ವಹಣೆಯನ್ನು ಮಾಡಲು ಸಾಧ್ಯವಾಗದ ಕಾರಣ 
ಅಧಿಕಾರವನ್ನು ವಿಕೇಂದ್ರೀಕರಿಸಿ ಮಾನ್ಯತೆ ಪಡೆದ ಅಮರನಾಯಕರನ್ನು ಷರತ್ತಿನ ಮೇರೆಗೆ ವಿವಿಧ 
ಪ್ರದೇಶಗಳಿಗೆ ನೇಮಕ ಮಾಡಿ ಅವರಿಂದ ಸೈನ್ಯಸೇವೆ ಮತ್ತು ನಿಗಧಿಪಡಿಸಿದ ಕಂದಾಯವನ್ನು 
ಸಕಾಲದಲ್ಲಿ ಪಡೆಯುತ್ತಿದ್ದನು. ವಿಜಯನಗರ ಅರಸರು ನಿಗಧಿಪಡಿಸಿದ ಸೈನ್ಯವನ್ನು ನಾಯಕರು 


ಸದಾ ಸಿದ್ದವಾಗಿಟ್ಟುಕೊಂಡಿರಬೇಕಾಗಿತ್ತು. ರಾಜರಿಗೆ ಅಗತ್ಯವಾದಾಗ ಸೈನ್ಯವನ್ನು ಪೂರೈಸುತ್ತಿದ್ದರು 


207 


ಜೊತೆಗೆ ಆಡಳಿತ ನಿರ್ವಹಣೆಗೆ ಕೃಷಿವರ್ಗದ ಬೆಂಬಲ ಅಗತ್ಯವಾಗಿತ್ತು. ನಾಯಕರು ತಮ್ಮ ಪ್ರದೇಶದ 
ವ್ಯಾಪಿಗೆ ಒಳಪಡುವ ಭೂ ಪ್ರದೇಶವನ್ನು ರೈತರಿಂದ ಸಾಗುವಳಿ ಮಾಡಿಸಿ ನಿರ್ಧಿಷ್ಟ ಪ್ರಮಾಣದ 
ಕಂದಾಯವನ್ನು ಸಂಗಹಿಸಿ ವಿಜಯನಗರ ಅರಸರಿಗೆ ನೀಡಬೇಕಾಗಿತ್ತು. ವಿಜಯನಗರ ಅರಸರಿಂದ 
ಅಮರನಾಯಕರಿಗೆ ಭೂಮಿಯನ್ನು ಮಂಜೂರು ಮಾಡಲಾಗುತ್ತಿತ್ತು ಈ ಭೂ ಪ್ರದೇಶವನ್ನು 
ಅಮರಮಾಗಣಿ, ಅಮರಮಹಲೆ, ಅಮರಅಂಬಲಿ, ಅಮರನಾಯಕ, ಅಮರಪಂದೆಯನಾಯಕ 
ಹೀಗೆ ವಿವಿಧ ಹೆಸರುಗಳಿಂದ ಕರೆಯುತ್ತಿದ್ದರು. ನ್ಯೂನೀಜ್‌ ರವರ ಪ್ರಕಾರ ಭೂಮಿಯಲ್ಲವೂ 
ರಾಜನಿಗೆ ಸೇರಿದೆ ಅವನಿಂದ ಪಡೆದ ಸೇನಾ ನಾಯಕರು ಅದನ್ನು ಆಳುತ್ತಿದ್ದರು. ಈ ರೀತಿಯಲ್ಲಿ 
ವಿಜಯನಗರ ರಾಜ್ಯವು 200 ಕ್ಕೂ ಹೆಚ್ಚು ಜನ ಅಮರನಾಯಕರಲ್ಲಿ ವಿಭಜನೆಗೊಂಡಿತ್ತು. 
ಅವರೆಲ್ಲರೂ ಬೇರೆ ಬೇರೆ ಧರ್ಮಿಯರಾಗಿದ್ದು ಅವರು ಹೊಂದಿರುವ ಭೂ ಪ್ರದೇಶ ಮತ್ತು ಅವರಿಗೆ 
ಇರುವ ವರಮಾನಗಳ ಆಧಾರದಿಂದ ರಾಜನು ಅವರ ಕಾಪಾಡಬೇಕಾದ ಸೈನ್ಯದ ಪ್ರಮಾಣವನ್ನು 
ಹಾಗೂ ಪ್ರತಿ ವರ್ಷ ತನಗೆ ಕೊಡಬೇಕಾದ ವರಮಾನವನ್ನು ನಿಗಧಿಪಡಿಸುತ್ತಾನೆ. ಅದನ್ನು ಅವರು 
ಸೆಪ್ಪಂಬರ್‌ ತಿಂಗಳ ಮೊದಲ ಒಂಬತ್ತು ದಿನಗಳ ಒಳಗಾಗಿ ಪಾವತಿ ಮಾಡಬೇಕಾಗಿತ್ತು. 


ವಿಜಯನಗರ ಕಾಲದ ಅಮರನಾಯಕ ಪದ್ಧತಿಯನ್ನು ವಿವಿದ ಪ್ರದೇಶಗಳಲ್ಲಿ ಬೇರೆ ಬೇರೆ 
ರೀತಿಯಲ್ಲಿ ಕರೆಯುತ್ತಿದ್ದರು. ತಮಿಳು ಪ್ರದೇಶದಲ್ಲಿ ನಾಯಕ್ಕತಂ, ತೆಲುಗು ಪ್ರದೇಶದಲ್ಲಿ ನಾಯಂಕರ, 
ಕನ್ನಡ ಪ್ರದೇಶದಲ್ಲಿ ನಾಯಕತನ ಎಂದು ಕರೆಯುತ್ತಿದ್ದರು. ಅಮರನಾಯಕ ವ್ಯಸವೈೆಯನ್ನು ಕೆಲವು 
ವಿದ್ವಾಂಸರು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ವಿವರಿಸಿದ್ದಾರೆ. ಪ್ರಮುಖವಾಗಿ ಕೆ.ಎ.ನೀಲಕಂಠಾಸ್ತ್ರಿ ರವರು 
ಕೇಂದಕೃತ ಪ್ರಭುತ್ವ ಸಿದ್ದಾಂತ, ಬರ್ಟನ್‌ಸ್ಟೇನ್‌ ರವರ ಘಟಕರಾಜ್ಯ ಸಿದ್ಧಾಂತ (ಸೆಗ್‌ಮೆಂಟರಿ 
ಸ್ಟೇಟ್‌)ದ ಪ್ರಕಾರ ವಿಜನಗರ ಸಾಮ್ರಾಜ್ಯವು ಒಂದು ಖಂಡಾಂತರ ರಾಜ್ಯವಾಗಿದೆ ಈ ಸಾಮ್ರಾಜ್ಯ 
ಅನೇಕ ತುಂಡುರಾಜ್ಯಗಳಿಂದ ಆವೃತವಾಗಿದೆ ಎಂದಿದ್ದಾರೆ. ಜಪಾನಿನ ವಿದ್ಧಾಂಸ ನೊಬೋರು 
ಕರಾಷಿಮಾ ರವರು ಊಳಿಗಮಾನ್ಯ ರಾಜ್ಯಾಸಿದ್ದಾಂತ ಹೀಗೆ ಭಿನ್ನ ರೀತಿಯಲ್ಲಿ ಅಮರನಾಯಕ 
ವ್ಯವಸ್ಥೆಯನ್ನು ಚರ್ಚಿಸಿದ್ದಾರೆ. ನಂತರ ವಿಜಯನಗರ ಕಾಲದ ಊಳಿಗಮಾನ್ಯ ಅಂಶಗಳು ಮತ್ತು 
ಯುರೋಪಿನ ಊಳಿಗಮಾನ್ಯ ಅಂಶಗಳಿಗೂ ವ್ಯತ್ಯಾಸಗಳಿದ್ದವು. ಆದರೆ ಕೆಲವು ಊಳಿಗಮಾನ್ಯ 
ಅಂಶಗಳನ್ನು ಕಾಣಬಹುದಾಗಿತ್ತು ಹದಿನಾರನೇ ಶತಮಾನದಲ್ಲಿ ಕೃಷ್ಣದೇವರಾಯ ಮತ್ತು 
ಸದಾಶಿವರಾಯರ ಕಾಲದಲ್ಲಿ ಇಂತಹ ಕೆಲವು ಊಳಿಗಮಾನ್ಯ ಲಕ್ಷಣಗಳನ್ನು ಹೊಂದಿರುವ ನಾಯಕ 
ಮನೆತನಗಳು ಉಗಮಗೊಂಡವು. 


208 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ವಿಜಯನಗರ 
ಸಾಮ್ರಾಜ್ಯದ ಷರತ್ತಿಗೆ ಒಪ್ಪ ಆಳ್ದಿಕೆಯನ್ನು ಮಾಡುತ್ತಿದ್ದವು. ಉದಾಹರಣೆಗೆ ಕೆಳದಿ, ಚಿತ್ರದುರ್ಗ, 
ಯಲಹಂಕ, ಹಾಗಲವಾಡಿ, ಹರಪ್ಪನಹಳ್ಳಿ ಜರಿಮಲೆ, ನಾಯಕನಹಟ್ಟಿ, ಗುಮ್ಮನಾಯಕನಹಳ್ಳಿ, 
ಮೈಸೂರು ಕಳಲೆ, ಉಮ್ಮತ್ತೂರು ಹೀಗೆ ಇನ್ನೂ ಹಲವಾರು ನಾಯಕ ಮನೆತನಗಳು ಕನ್ನಡ 
ಪ್ರದೇಶದಲ್ಲಿ ಆಳಿಕೆ ಮಾಡುತ್ತಿದ್ದವು. ಕನ್ನಡ ಪ್ರದೇಶದ ನಾಯಕ ಮನೆತನಗಳನ್ನು ಯಾವ 
ರೀತಿಯಲ್ಲಿ ನೇಮಕ ಮಾಡುತ್ತಿದ್ದರು ಎಂದರೆ ಪ್ರಮುಖವಾಗಿ ಅವರ ಧೈರ್ಯ, ಶೌರ್ಯ, ಸಹಾಸ, 
ಹಾಗೂ ನಾಯಕತ್ವದ ಗುಣಗಳನ್ನು ಹೊಂದಿರಬೇಕಾಗಿತ್ತು. ನಾಯಕತನಗಳನ್ನು ನೀಡುವಾಗ 
ಯಾವುದೇ ಜಾತಿ, ಮತ, ಧರ್ಮವನ್ನು ಪರಿಗಣಕಿಸುತ್ತಿರಲಿಲ್ಲ. ಆದ್ದರಿಂದಲೇ ಕನ್ನಡ ಪ್ರದೇಶದ 
ನಾಯಕ ಪಾಳೆಯಗಾರರಲ್ಲಿ ಎಲ್ಲಾ ಜಾತಿ ಜನರು ಇದ್ದಾರೆ ಉದಾಹರಣೆಗೆ. ವೀರಶೈವರು, ಬೇಡರು, 
ಗೌಡರು, ಬಣಜಿಗರು, ಗೊಲ್ಲರು, ಇನ್ನೂ ಅನೇಕ ಜಾತಿ ಜನಗಳು ನಾಯಕತನವನ್ನು ಪಡೆದಿದ್ದರು. 
ನಾಯಕ ಎಂಬುವುದು ಜಾತಿಯ ಸೂಚಕವಾಗಿರಲಿಲ್ಲ. ಇದು ಒಂದು ಪದವಿಯಾಗಿತ್ತು ಧೈರ್ಯ 
ಸಾಹಸಗಳಿಗೆ ಹೆಸರಾಗಿದ್ದ ಬೇಡ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದರಿಂದ ನಂತರದ 
ದಿನಗಳಲ್ಲಿ ನಾಯಕ ಎಂಬುವುದನ್ನು ಜಾತಿ ಸೂಚಕವಾಗಿ ಬಳಸಲಾಗಿದೆ. ನಾಯಕ ಮನೆತನಗಳಲ್ಲಿ 
ಲಭ್ಯವಿರುವ ಸಂಪನ್ಮೂಲ ಮತ್ತು ಭೂ ಪ್ರದೇಶದ ವ್ಯಾಪ್ತಿ ಆಧಾರದ ಮೇಲೆ ಮೂರು ವರ್ಗಗಳಾಗಿ 
ವಿಂಗಡಿಸಲಾಗಿದೆ. ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಪ್ರಮುಖವಾಗಿ ವಿಜಯನಗರ 
ಆಡಳಿತ ವ್ಯವಸ್ಥೆಯನ್ನು ಪೂರ್ವ ಮರ್ಯಾದೆಯನ್ನು ಪಾಲಿಸಿಕೊಂಡು ಬಂದಿವೆ. ಆಡಳಿತದಲ್ಲಿ 
ರಾಜನು ಪ್ರಮುಖನಾಗಿದ್ದು ಎಲ್ಲಾ ಅಧಿಕಾರಗಳಾದ ಸೈನ್ಯಾಡಳಿತ, ನ್ಯಾಯಾಡಳಿತ, ಇತರೆ 
ಅಧಿಕಾರಗಳಲ್ಲಿ ರಾಜನ ತೀರ್ಮಾನ ಅಂತಿಮವಾಗಿತ್ತು. ರಾಜನು ಮಂತ್ರಿಮಂಡಲದ ಸಲಹೆ 
ಮೇರೆಗೆ ತೀರ್ಮಾನಗಳನ್ನು ಕೈಗೊಳ್ಳುತ್ತಿದ್ದನು. ರಾಜ್ಯ ಮತ್ತು ಪುಜೆಗಳ ರಕ್ಷಣೆ ರಾಜನ 
ಕರ್ತವ್ಯವಾಗಿತ್ತು. ಪ್ರಾಂತ್ಯಗಳಲ್ಲಿ ತಮ್ಮ ಸಂಬಂಧಿಕರನ್ನು ಇಲ್ಲವೆ ಮಕ್ಕಳನ್ನು ಪ್ರಾಂತ್ಯಾಧಿಕಾರಿಗಾಳಗಿ 
ನೇಮಕ ಮಾಡಲಾಗುತ್ತಿತ್ತು. ಸೈನ್ಯಾಡಳಿತ ನಿರ್ವಹಣೆಯಲ್ಲಿ ದಂಡನಾಯಕನ ಪಾತ್ರ ಮುಖ್ಯವಾಗಿತ್ತು. 
ಗ್ರಾಮಾಡಳಿತವು ನಾಯಕ ಪಾಳೆಯಗಾರರ ಕಾಲದಲ್ಲಿ ಪ್ರಮುಖ ಆಡಳಿತ ಘಟಕವಾಗಿದ್ದು ಆದಾಯ 
ಸಂಗಹಣೆಯಲ್ಲಿ ಗ್ರಾಮದ ಗೌಡ, ಶಾನುಭೋಗರ ಪಾತ್ರ ಪ್ರಮುಖವಾಗಿತ್ತು ಇವರ ಜೊತೆ 
ಆಯಗಾರರು ತಮ್ಮ ತಮ್ಮ ವೃತ್ತಿಗಳಲ್ಲಿ ನಿರತರಾಗಿ ರಾಜ್ಯದ ಅಭಿವೃದ್ದಿಗೆ ಶ್ರಮಿಸುತ್ತಿದ್ದರು. ಗ್ರಾಮವು 
ಸ್ವಯಂ ಆಡಳಿತದ ಸ್ವತಂತ್ರ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿತ್ತು ಇತರೆ ಆಡಳಿತ 
ವಿಭಾಗಗಳಾದ ದೇಶ, ವೆಂಠೆ, ವಳಿತ, ನಾಡು, ಸೀಮೆ, ಸ್ಥಳ ಗ್ರಾಮ ಎಂಬ ಆಡಳಿತ 


ವಿಭಾಗಗಳಾಗಿದ್ದವು. ಇವುಗಳಲ್ಲಿ ಗ್ರಾಮವು ಮುಖ್ಯ ಆಡಳಿತ ಘಟಕವಾಗಿತ್ತು. 


209 


ನಾಯಕ ಮನೆತನಗಳ ಕಾಲದ ನ್ಯಾಯಾಡಳಿತ ವ್ಯವಸ್ಥೆಯಲ್ಲಿ ರಾಜನೇ ಅಂತಿಮ 
ನ್ಯಾಯಾಧೀಶನಾಗಿದ್ದನು. ಸೈನ್ಯಾಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಕಾಲಾಳು, ಆಶ್ವದಳ, ಗಜದಳ, 
ಪಿರಂಗಿದಳಗಳು ಪ್ರಮುಖ ಸೈನ್ಯವಾಗಿದವು. ಪಾಳೆಯಗಾರರು ತಮ್ಮದೇ ಆದ ಯುದ್ದ ನೀತಿ ಮತ್ತು 
ತಂತ್ರಗಾರಿಕೆಯನ್ನು ಹೊಂದಿದ್ದರು. ಯುದ್ದಗಳಾದ ತುರುಕಾಳಗ, ಬಯಲುಕಾಳಗ, ಕೋಟಿ ಕಾಳಗ 
ಹೀಗೆ ಹಲವಾರು ರೀತಿಯಲ್ಲಿ ಯುದ್ದಗಳನ್ನು ತಮ್ಮ ಅವಧಿಯಲ್ಲಿ ಮಾಡುತ್ತಿದ್ದರು ಯುದ್ದ 
ಮಾಡಲು ವಿವಿಧ ರೀತಿಯ ಯುದ್ಧೋಪಕರಣಗಳನ್ನು ಬಳಸುತ್ತಿದ್ದರು. ಕತ್ತಿ, ಗುರಾಣಿ, ಬಿಲ್ಲು. 
ಬಾಣ, ಕೊಡಲಿ, ಈಟಿ, ಭರ್ಜಿ, ಗದೆ, ಸಿಡಿಮದ್ದು, ಬಂದೂಕು, ಪಿರಂಗಿ, ಇತ್ಯಾದಿ ಉಪಕರಣಗಳ 
ಮೂಲಕ ಯುದ್ದಗಳನ್ನು ಮಾಡುತ್ತಿದ್ದರು. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಆಡಳಿತದ ಕಾಲದಲ್ಲಿ ಕೃಷಿಯು ಆರ್ಥಿಕ 
ಸುಧಾರಣೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸಿತ್ತು. ಕೃಷಿಯಲ್ಲಿ ಅನೇಕ ಬದಲಾವಣೆಗಳನ್ನು 


ತರುವುದರ ಮೂಲಕ ಕೆರೆಗಳ ಅಭಿವೃದ್ಧಿ, ವ್ಯವಸಾಯಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ 
ಮಾಡಿದ್ದರು. ರಾಜ್ಯದ ಆದಾಯ ಹೆಚ್ಚಳಕ್ಕಾಗಿ ಅನೇಕ ರೀತಿಯಾದ ತೆರಿಗೆಗಳನ್ನು ವಿಧಿಸುತ್ತಿದ್ದರು. 
ಅವುಗಳೆಂದರೆ ಭೂಕಂದಾಯ, ಕೃಷಿ ಮೂಲದ ತೆರಿಗೆ, ಕೃಷಿಯೇತರ ತೆರಿಗೆ ಪ್ರಮುಖವಾದ 
ಆಧಾಯ ಮೂಲಗಳಾಗಿದ್ದವು. ಅಂದಿನ ಕಾಲದಲ್ಲಿ ವ್ಯಾಪಾರ-ವಹಿವಾಟು ಸಂತೆ, ಪಟ್ಟಣ ವಿದೇಶಿ 
ಕೇಂದಗಳಲ್ಲಿ ವ್ಯಾಪಾರವು ನಡೆಯುತ್ತಿತ್ತು ಪ್ರಮುಖವಾಗಿ ವಿದೇಶಿಯರಿಗೆ ಸಾಂಬಾರು 
ಪದಾರ್ಥಗಳಾದ ಏಲಕ್ಕಿ, ಮೆಣಸು, ಇತ್ಯಾದಿಗಳನ್ನು ರಫ್ತು ಮಾಡಿ ವಿದೇಶಿಗಳಿಂದ ಕುದುರೆ, ಹವಳ, 
ಮುತ್ತು ರತ್ನಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಸಾಮಾನ್ಯ ಜನರಿಗೆ ದಿನ ಬಳಕೆ ವಸ್ತುಗಳು 
ಸಂತೆ, ಪೇಟೆಗಳಲ್ಲಿ ಸಿಗುತ್ತಿದ್ದವು. ವಸ್ತುಗಳ ಸಾಗಾಣಿಕೆಗಾಗಿ ಎತ್ತು ಕತ್ತೆ ಕೋಣ, ಬಂಡಿ, 


ಕುದುರೆಗಳನ್ನು ಬಳಸುತ್ತಿದ್ದರು. 


ವಿನಿಮಯ ಮಾಧ್ಯಮವಾಗಿ ವಸ್ತು ವಿನಿಮಯ ಮತ್ತು ನಗದು ವಿನಿಮಯದ ಮೂಲಕ 
ವ್ಯಾಪಾರ ಮಾಡುತ್ತಿದ್ದರು. ವಿಜಯನಗರ ಅರಸರ ನಾಣ್ಯ ವ್ಯವಸ್ಥೆಯನ್ನು ಮುಂದುವರೆಸಿಕೊಂಡು 
ಕೆಲವು ಪ್ರಮುಖ ನಾಯಕ ಮನೆತನಗಳಾದ ಕೆಳದಿ, ಚಿತ್ರದುರ್ಗ, ಯಲಹಂಕ, ನಾಡಪಭುಗಳು 
ತಮ್ಮದೇ ಆದ ಸ್ವಂತ ನಾಣ್ಯಗಳನ್ನು ಅಚ್ಚುಹಾಕಿಸಿ ನಾಣ್ಯಗಳ ಮೂಲಕ ವ್ಯಾಪಾರ ಮಾಡುತ್ತಿದ್ದರು. 
ವ್ಯಾಪಾರದಲ್ಲಿ ಅಳತೆ ಮಾಪನಗಳಾದ ಖಂಡುಗ, ಬಳ್ಳ, ಕೊಳಗ, ಮಣ, ತಕ್ಕಡಿ, ಸೇರು ಇತ್ಯಾದಿ 
ಅಳತೆ ಮಾಪನಗಳನ್ನು ವ್ಯಾಪಾರದಲ್ಲಿ ಬಳಸುತ್ತಿದ್ದರು. ಹೀಗೆ ಆರ್ಥಿಕ ಅಭಿವೃದ್ದಿಗೆ ನಾಯಕ 
ಪಾಳೆಯಗಾರರು ಶ್ರಮಿಸಿದರು. 


210 


ಕನ್ನಡ ಪ್ರದೇಶದ ನಾಯಕ ಪಾಳೆಯಗಾರರು ತಮ್ಮ ಆಡಳಿತದಲ್ಲಿ ಪ್ರಾಚೀನ ಕಾಲದ 
ಧಾರ್ಮಿಕ ವ್ಯವಸ್ಥೆಯನ್ನು ಮುಂದುವರೆಸಿಕೊಂಡು ಬಂದರೂ ಸಹ ತಮ್ಮದೇ ರೀತಿಯಲ್ಲಿ ವಿವಿಧ 
ಧರ್ಮಗಳ ಅಭಿವೃದ್ಧಿಗೆ ಕಾರಣರಾದರು. ಇವರು ಶೈವ, ವೀರಶೈವ, ವೈಷ್ಣವ, ಶ್ರೀವೈಷ್ಣವ, ಜೈನ, 
ಕೈಸ್ತ ಹಾಗೂ ಮುಸ್ಲಿಂ ಧರ್ಮಗಳಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಇವರು ತಮ್ಮ 
ಕಾಲದಲ್ಲಿ ವೈಷ್ಣವ ದೇವಾಲಯ, ಶೈವ ದೇವಾಲಯ ಹೀಗೆ ಹಲವಾರು ದೇವಾಲಯಗಳನ್ನು 
ನಿರ್ಮಾಣ ಮಾಡಿ ಸರ್ವಧರ್ಮ ಸಹಿಷ್ಟತಾ ಮನೋಭಾವದಿಂದ ಆಡಳಿತ ನಡೆಸಿದ್ದಾರೆ. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಕಾಲದ ಸಮಾಜ ಮತ್ತು ಸಂಸ್ಕೃತಿ ಪ್ರಾಚೀನ 
ಧರ್ಮಶಾಸ್ತ್ರದ ಆಧಾರದ ಮೇಲೆ ನಿಂತಿತ್ತು. ಸಮಾಜದಲ್ಲಿ ವರ್ಣವ್ಯವಸ್ಥೆಯ ಆಧಾರದಲ್ಲಿ ಬ್ರಾಹ್ಮಣ. 
ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದಾಗಿ ವಿಭಜನೆ ಸಮಾಜ ರಚನೆಯಾಗಿತ್ತು. ಪ್ರಮುಖವಾಗಿ ಜಾತಿ 
ಪದ್ಧತಿಯು ಅಂದಿನ ಕಾಲದಲ್ಲಿ ದಟ್ಟವಾಗಿದ್ದು ಮೇಲ್ಪರ್ಗದವರ ಕೆಲಸ ಕಾರ್ಯಗಳಲ್ಲಿ ಶೂದನ್ನು 
ಬಳಸಿಕೊಳ್ಳುತ್ತಿದ್ದರು. ಬ್ರಾಹ್ಮಣರು. ಉನ್ನತ ಸ್ಥಾನದಲ್ಲಿದ್ದು ಕ್ಷತ್ರಿಯರು ರಾಜ್ಯಾಡಳಿತದಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡಿದ್ದರು. ವೈಶ್ಯರು ವ್ಯಾಪಾರ-ವಹಿವಾಟುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. 
ಕುಟುಂಬ ವ್ಯವಸ್ಥೆಯು ಸಮಾಜದ ಕೇಂದ್ರ ಬಿಂದುವಾಗಿದ್ದು ಪಿತೃಪ್ರಧಾನ ವ್ಯವಸ್ಥೆಯನ್ನು 
ಹೊಂದಿತ್ತು. ಸಮಾಜದಲ್ಲಿ ಮಹಿಳಯರ ಸ್ಥಾನಮಾನ ಅಷ್ಟೇನು ಸುಭದವಾಗಿರಲಿಲ್ಲ. ಮೇಲ್ವರ್ಗದ 
ಅರಸು ಮನೆತನದ ರಾಣಿಯರು ರಾಜ್ಯಾಡಳಿತದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. ಸಾಮಾನ್ಯ 
ಮಹಿಳೆಯರು ಕೃಷಿ ಕೆಲಸಗಳನ್ನು ಮಾಡಿಕೊಂಡು ಮತ್ತು ಮೇಲ್ಪರ್ಗದ ಕೆಲಸಗಳಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡಿದ್ದರು. ಅಂದಿನ ಸಮಾಜದಲ್ಲಿ ಮೌಡ್ಯಾಚರಣೆಗಳು ಹೆಚ್ಚಿನದಾಗಿದ್ದವು. 
ಆತ್ಮಬಲಿದಾನ, ವೇಶ್ಯಾವಾಟಿಕೆ, ಸತಿಪದ್ಧತಿ. ಅಂದಿನ ಕಾಲದ ಸಾಮಾಜಿಕ ಪಿಡುಗುಗಳಾಗಿದ್ದವು. 
ಇವುಗಳಲ್ಲಿ ಹೆಚ್ಚಿನದಾಗಿ ಸ್ತ್ರೀಯರಿಗೆ ಹೆಚ್ಚು ಅನ್ಯಾಯವಾಗುತ್ತಿತ್ತು. ಹಬ್ಬ-ಹರಿದಿನಗಳು, ಇವರು 
ಹಿಂದಿನ ಕಾಲದ ಸಂಪ್ರದಾಯಗಳನ್ನು ಮುಂದುವರೆಸಿಕೊಂಡು ಬಂದರು ಅದೇರೀತಿ ಹಲವಾರು 
ಜಾತ್ರಾ-ಉತ್ಸಾವಗಳು ನಡೆಯುತ್ತಿದ್ದವು. ಜಾತ್ರೆಗಳಲ್ಲಿ ಸಿಡಿಹಬ್ಬ, ಬಾಯಿಬೀಗ, ಗಾವು ಸಿಗಿಯುವುದು 
ಹೀಗೆ ಎಲ್ಲ ಜಾತಿ ಜನರು ರಾಗದ್ದೇಷ ಅಸೂಯೆಗಳಿಲ್ಲದೆ ಜಾತ್ರೆಗಳಲ್ಲಿ ಭಾಗವಹಿಸುತ್ತಿದ್ದರು. 
ಅಂದಿನ ಕಾಲದ ಆಹಾರ ಪದ್ಧತಿಯು ಪ್ರಮುಖವಾಗಿ ವಿವಿಧ ಭಕ್ಕ್ಕಭೋಜನಗಳಿಂದ ಕೂಡಿದ್ದಿತ್ತು. 
ಆಹಾರದಲ್ಲಿ ಸಸ್ಕಾ ಆಹಾರ, ಮಾಂಸ ಆಹಾರಗಳು ಸಮಾಜದಲ್ಲಿ ಜಾರಿಯಲ್ಲಿದ್ದವು. ಅಂದಿನ 
ಸಮಾಜವು ವಿವಿಧ ರೀತಿಯ ವೇಷ ಭೂಷಣಗಳಿಂದ ಕೂಡಿದ್ದು ಮೇಲ್ಪರ್ಗದವರು, ರಾಜರು 
ಉತ್ತಮವಾದ ಬೆಲೆಬಾಳುವ ಉಡುಪುಗಳನ್ನು ಧರಿಸುತ್ತಿದ್ದರು. ಮೇಲ್ಪರ್ಗದ ಸೀಯರು 


ಮೆ 


211 


ವಿಧವಿಧವಾದ ಚಿನ್ನ ಬೆಳ್ಳಿಯ ಆಭರಣಗಳನ್ನು ಧರಿಸುತ್ತಿದ್ದರು. ಸಮಾನ್ಯ ಜನರು ಅಡ್ಡ 
ಮುಂಡಾಸು, ದೋತಿಗಳನ್ನು ಮತ್ತು ಬಣ್ಣದ ರುಮಾಲು ಹಚ್ಚಡಗಳನ್ನು ಧರಿಸುತ್ತಿದ್ದರು. ಸಮಾನ್ಯ 
ಸ್ತ್ರೀಯರು ಕಡಿಮೆ ಬೆಲೆಯ ಸೀರೆ, ಕುಪ್ಪಸ, ಕೆಲವು ಆಭರಣಗಳನ್ನು ಧರಿಸುತ್ತಿದ್ದರು. 
ಮನರಂಜನೆಗಾಗಿ ಬಿಡುವಿನ ವೇಳೆಯಲ್ಲಿ ನೃತ್ಯ, ಸಂಗೀತ, ಜಲಕ್ರೀಡೆ, ನಾಟಕ, ಚದುರಂಗ, ಪಗಡೆ, 
ಮಲ್ಲಯುದ್ದ. ಬೇಟೆ, ಕೊಲಾಟ, ಇತರೆ ಮನೋರಂಜನಾ ಕ್ರೀಡೆಗಳಲ್ಲಿ ಸಂತೋಷಪಡುತ್ತಿದ್ದರು. 
ಮಧ್ಯಯುಗೀನ ಕಾಲದಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯದ ಅಭಿವೃದ್ಧಿಯಾಗಿತ್ತು. ಆದರೆ ಅದು ಮೇಲ್ಪರ್ಗದ 
ಜನರಿಗೆ ಹೆಚ್ಚಾಗಿ ಲಭ್ಯವಾಗುವುದಾಗಿತ್ತು. ಅನೇಕ ನಾಯಕ ಪಾಳೆಯಗಾರರು ತಮ್ಮ ಆಸ್ಥಾನದಲ್ಲಿ 
ಕವಿಗಳಿಗೆ ಆಶ್ರಯವನ್ನು ನೀಡಿ ಸ್ವತಃ ಕೆಲವು ಗಂಥಗಳನ್ನು ಪಾಳೆಯಗಾರರು ರಚನೆ ಮಾಡಿದ್ದರು. 
ಅಂದಿನ ಸಾಹಿತ್ಯ ಗಂಥಗಳು ಕನ್ನಡ, ಸಂಸ್ಕೃಶ, ತೆಲುಗು ಭಾಷೆಗಳಲ್ಲಿ ರಚನೆಯಾಗಿವೆ. ಶಿಕ್ಷಣವು 
ಪ್ರಮುಖವಾಗಿ ಬ್ರಾಹ್ಮಣರು. ರಾಜಮನೆತನದ ಕುಮಾರರು ರಾಣಿಯರಿಗೆ ದೊರೆಯುತ್ತಿತ್ತು. 


ಸಾಮಾನ್ಯ ಜನರಿಗೆ ಶಿಕ್ಷಣದ ಸೌಲಭ್ಯಗಳು ಇರಲಿಲ್ಲ ಎಂಬ ಅಂಶವು ಕಂಡುಬರುತ್ತದೆ. 


7.1 ಫಲಿತಗಳು: 


(€L 


ಸ್ತುತ ಮಹಾಪಬಂಧದಿಂದ ಕಂಡುಕೊಂಡ ಫಲಿತಗಳನ್ನು ಕೆಳಕಂಡಂತೆ 
ಗುರುತಿಸಲಾಗಿದೆ. 


* ವಿಜಯನಗರ ಅರಸರು ವಿಶಾಲ ಭೂಪ್ರದೇಶವನ್ನು ನಿಯಂತ್ರಿಸಲು ಸಾಧ್ಯವಾಗದ ಕಾರಣ 
ಈ ಅಮರನಾಯಕ ವ್ಯವಸ್ಥೆಯನ್ನು ಹುಟ್ಟಹಾಕಿ ನಾಯಕ ಪಾಳೆಯಗಾರರಿಂದ ಸೈನ್ಯ ಸೇವೆ 
ಮತ್ತು ಕಂದಾಯವನ್ನು ಸಂಗಹಿಸುತ್ತಿದ್ದರು. ಕನ್ನಡ ಪ್ರದೇಶದ ನಾಯಕ ಪಾಳೆಯಗಾರರು 
ವಿಜಯನಗರ ಅರಸರ ಅಧೀನದಲ್ಲಿ 


[se] 


ಇದ್ದರೂ ಸಹ ತಮ್ಮ ಪ್ರದೇಶಗಳಲ್ಲಿ ಇವರ ವರ್ತನೆ 
ರಾಜರಂತೆ ಇರುತ್ತಿತ್ತು. 


* ಕನ್ನಡ ಪ್ರದೇಶದ ಬಹುತೇಕ ನಾಯಕ ಮನೆತನಗಳು ಸುಮಾರು 16-17ನೇ ಶತಮಾನದಲ್ಲಿ 
ವಿಜಯನಗರ ಅರಸರಿಂದ ಮಾನ್ಯತೆ ಪಡೆದು ಅಮರ ನಾಯಕರಾಗಿ ಆಯಾ ಪ್ರದೇಶಗಳಲ್ಲಿ 
ಶಾಶ್ವತ ಅದಿಕಾರ ಸ್ಥಾಪಿಸಿ ತಾಳಿಕೋಟಿ ಕದನದ ನಂತರದ ಕಾಲಘಟ್ಟದಲ್ಲಿ ಸ್ವತಂತ್ರ 
ನಾಯಕ ಪಾಳೆಯಗಾರರಾಗಿ ಬೆಳವಣಿಗೆ ಹೊಂದಿದರು. ಕನ್ನಡ ಪ್ರದೇಶದ ನಾಯಕ 
ಮನೆತನಗಳನ್ನು ಮೂರು ವರ್ಗಗಳಾಗಿ ವಿಭಜಿಸಬಹುದು ಅವರು ಹೊಂದಿದ್ದ ಭೂ 


22 


ಪ್ರಧೇಶದ ವ್ಯಾಪ್ತಿ ಮತ್ತು ಸಂಪನ್ಮೂಲಗಳ ಆಧಾರದ ಮೇಲೆ ಅವರು ಯಾವ ವರ್ಗಕ್ಕೆ 


ಸೇರಿದವರೆಂದು ಗುರುತಿಸಲಾಗುತ್ತಿತ್ತು. 


ವಿಜಯನಗರ ಕಾಲದಲ್ಲಿ ಚಾಲ್ತಿಯಲ್ಲಿದ್ದಂತಹ ಅಮರನಾಯಕ ವ್ಯವಸ್ಥೆಯು ಮೊದಲು 
ಕಾಕತೀಯರ ಕಾಲದಲ್ಲಿತ್ತು ಎಂದು ವಿದ್ಧಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಈ 
ಅಮರನಾಯಕ ಪದ್ದತಿಯು ವಿಜಯನಗರ ಆರಂಭದಿಂದ ಅಂದರೆ ಸಂಗಮ, ಸಾಳುವ, 
ತುಳುವ, ಅರವೀಡು ವಂಶಗಳಲ್ಲಿ ಜಾರಿಯಲ್ಲಿತ್ತು. ನಂತರ ಕೃಷ್ಣದೇವರಾಯನ ಕಾಲದಲ್ಲಿ 
ಈ ಅಮರನಾಯಕ ಪದ್ಧತಿಯು ವಿಜಯನಗರಾದ್ಯಂತ ವಿಸ್ತರಿಸಲ್ಪಟ್ಟಿತು ಈ ರೀತಿ 
ವಿಜಯನಗರ ಕಾಲದಲ್ಲಿ ಅಮರನಾಯಕ ವ್ಯವಸ್ಥೆಯು ಉಗಮವಾಯಿತು. ಈ 
ಅಮರನಾಯಕ ವ್ಯವಸ್ಥೆಯನ್ನು ಕುರಿತು ವಿವಿಧ ವಿದ್ವಾಂಸರು ತಮ್ಮ ತಮ್ಮ ಸಿದ್ದಾಂತಗಳನ್ನು 
ಮಂಡಿಸುವುದುರ ಮೂಲಕ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಅಧ್ಯಯನ ಮಾಡಿದ್ದಾರೆ. 
ವಿಜಯನಗರ ಕಾಲದ ಅಮರನಾಯಕ ಮನೆತನಗಳಲ್ಲಿನ ಕೆಲವು ಉಳಿಗಮಾನ್ಯ 
ಅಂಶಗಳನ್ನು ಗುರುತಿಸಲಾಗಿದೆ. 


ವಿಜಯನಗರ ಕಾಲದಲ್ಲಿ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ವಿಜಯನಗರ 
ಸಾಮ್ರಾಜ್ಯದ ಆಡಳಿತದಲ್ಲಿ ಅಂತರ್ಗತವಾಗಿದ್ದವು. ಈ ಮನೆತನಗಳ ಉಗಮವು 
ಯಾವುದೇ ಜಾತಿ, ಧರ್ಮ, ಮತಗಳನ್ನು ಪರಿಗಣಿಸದೇ ಅವರ ಧೈರ್ಯ, ಸಾಹಸ ಮತ್ತು 
ನಾಯಕತ್ನ್ಸವನ್ನು ಗುರುತಿಸಿ ನಾಯಕತನಗಳನ್ನು ನೀಡಲಾಗುತ್ತಿತ್ತು. ಹಾಗಾಗಿ ಕನ್ನಡ 
ಪ್ರದೇಶದ ನಾಯಕ ಮನೆತನಗಳಲ್ಲಿ ಬೇಡ, ವೀರಶೈವ, ಗೌಡ, ಗೊಲ್ಲ ಇತ್ಯಾದಿ ಜಾತಿಯ 
ಪಾಳೆಯಪಟ್ಟುಗಳು ಉಗಮವಾದವು. 


ಕನ್ನಡ ಪ್ರದೇಶದ ರಾಜ್ಯ ಸ್ವರೂಪವು ವಿಜಯನಗರ ಕಾಲದ ಆಡಳಿತ ವ್ಯವಸ್ಥೆಯನ್ನೇ 
ಹೋಲುತ್ತಿತ್ತು. ರಾಜನ ತೀರ್ಮಾನವೆ ಅಂತಿಮ ತೀರ್ಮಾನವಾಗಿತ್ತು ಆದರೂ ರಾಜ 
ರಾಜ್ಯದ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬೇಕಾದರೆ ಮಂತ್ರಿಮಂಡಲದ ಪ್ರಮುಖರಾದ 
ಪ್ರಧಾನಿ, ದಂಡನಾಯಕ, ಗುರುಗಳು ಇತರೆ ಮಂತಿಮಂಡಲದ ಅಧಿಕಾರಿಗಳ ಸಲಹೆ 
ಸೂಚನೆಗಳನ್ನು ಪಡೆಯುತ್ತಿದ್ದರು. 


ಕನ್ನಡ ಪ್ರದೇಶದ ಆಡಳಿತವನ್ನು ಕೇಂದ್ರಾಡಳಿತ, ಪ್ರಾಂತ್ಯಾಡಳಿತ, ಗ್ರಾಮಾಡಳಿತ ಎಂದು 


ವಿಭಾಗಿಸಲಾಗಿತ್ತು. ಗ್ರಾಮಾಡಳಿತ ಆ ಕಾಲದ ಪ್ರಮುಖ ಆಡಳಿತ ಘಟ್ಟವಾಗಿತ್ತು. ಇದನ್ನು 


213 


12 ಜನ ಆಯಗಾರರು ನೋಡಿಕೊಳ್ಳುತ್ತಿದ್ದರು. ಇವರಲ್ಲಿ ಗೌಡ ಮತ್ತು ಶಾನಭೋಗರ 
ಪಾತ್ರ ಬಹಳ ಮುಖ್ಯವಾಗಿದ್ದು, ಜನರಿಂದ ತೆರಿಗೆ ಸಂಗಹಿಸಿ ರಾಜ್ಯದ ಬೊಕ್ಕಸಕ್ಕೆ ಸಂದಾಯ 
ಮಾಡುತ್ತಿದ್ದರು. 


ಕನ್ನಡ ಪ್ರದೇಶದ ನಾಯಕ ಪಾಳೆಯಗಾರರ ಆಡಳಿತವನ್ನು ದೇಶ, ರಾಜ್ಯ, ವೆಂಠೆ, ಳಿತ, 
ನಾಡು, ಸೀಮೆ, ಸ್ಥಳ, ಚಾವಡಿ, ಮಾಗಣಿ, ಸಮಂತು, ಹೋಬಳಿ, ವಿತ್ತಿ, ಗ್ರಾಮ ಇತ್ಯಾದಿ 
ವಿಭಾಗಗಳಲ್ಲಿ ಗುರುತಿಸಲಾಗಿದೆ. ನಾಯಕ ಪಾಳೆಯಗಾರರ ಆಡಳಿತ ವ್ಯವಸ್ಥೆಯಲ್ಲಿ ರಾಜ್ಯದ 
ಬದಲು ಸೀಮೆ, ಸ್ಥಳ, ವಳಿತ ಮತ್ತು ವೆಂಠೆ ಎಂಬ ಪದಗಳನ್ನು ಉಪಯೋಗಿಸಲಾಗಿದೆ. 
ಮತ್ತು ಹಲವು ಸ್ಥಳಗಳಲ್ಲಿ ಅವುಗಳನ್ನು ರಾಜ್ಯದೊಳಗಿನ ವಿಭಾಗಗಳನ್ನು ಸೂಚಿಸಲು 
ಉಪಯೋಗಿಲಾಗಿದೆ. ಆದ್ದರಿಂದಾಗಿ ಈ ಆಡಳಿತ ವಿಭಾಗಗಳನ್ನು ಅನುಶ್ರೇಣಿಯಲ್ಲಿ 


ಗುರುತಿಸಲು ಸಾಧ್ಯವಾಗುತ್ತಿಲ್ಲ. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ನ್ಯಾಯತೀರ್ಮಾನವು ಗ್ರಾಮಗಳಲ್ಲಿ ದೇವಸ್ಥಾನ, 
ಅರಳೀಕಟ್ಟೆ, ಅಯ್ಯನವರ ಚಾವಡಿ, ಪಂಚಾಯಿತಿ ಕಟ್ಟೆಗಳಲ್ಲಿ 12 ಆಯಗಾರರ ನೇತೃತ್ವದಲ್ಲಿ 
ನಡೆಯುತ್ತಿತ್ತು. ಇಲ್ಲಿ ತೀರ್ಮಾನವಾಗದ ವ್ಯಾಜ್ಯಗಳು ರಾಜ್ಯದ ರಾಜಧಾನಿಯಲ್ಲಿ ರಾಜ 
ಮತ್ತು ಅವನ ಸಲಹಾ ಮಂಡಳಿಯಲ್ಲಿ ಅಚಿತಿಮ ತೀರ್ಮಾನವಾಗುತ್ತಿದ್ದವು. ಈ 
ರೀತಿಯಾಗಿ ಅಪರಾದ ಪ್ರಕರಣಕ್ಕೆ ಅನುಗುಣವಾಗಿ ಶಿಕ್ಷೆಯನ್ನು ವಿಧಿಸಿ ನಿಷ್ಟಕ್ಷಪಾತವಾಗಿ 
ನ್ಯಾಯ ತೀರ್ಮಾನ ಮಾಡುತ್ತದ್ದರು. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳು ವಿಜಯನಗರ ಅರಸರಿಗೆ ಅಗತ್ಯವಾದಾಗ ಸೈನ್ಯ 
ಪೂರೈಸುತ್ತಿದ್ದರು. ಮತು ತಮ ಪದೇಶಗಳನು ಶತುಗಳಿಂದ ರಕಿಸಿಕೊಳಲು ಕಾಲಳ, 
NA) Ar ೬ ೩ ಊ ೪ A) 
ಅಶ್ವದಳ, ಗಜದಳ, ವಿರಿಂಗಿ ದಳಗಳನ್ನು ಹೊಂದಿರುತ್ತಿದ್ದರು. ವಿವಿಧ ರೀತಿಯ 
ಯುದ್ದಗಳಾದ ತುರುಕಾಳಗ, ಕೋಟೆಕಾಳಗ, ಬಯಲುಕಾಳಗಗಳಲ್ಲಿ ಕತ್ತಿ ಗುರಾಣಿ, ಬಿಲ್ಲು, 
ಬಾಣ, ಶಈಟಿ, ಕೊಡಲಿ, ಭರ್ಜಿ, ಸಿಡಿಮದ್ದುಗಳನ್ನು ಉಪಯೋಗಿಸಿ ಯುದ್ದ 
ಮಾಡುತ್ತಿದ್ದರು. ಯುದ್ದದ ಸಂದರ್ಭದಲ್ಲಿ ಸೈನ್ಯಾಡಳಿತದ ಮುಖ್ಯಸ್ಥನಾದ ರಾಜನು ಸೈನ್ಯದ 
ಮುಂದಾಳತ್ವ ವಹಿಸುತ್ತಿದ್ದನು. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಪಾಚೀನ ಕಾಲದ ಧಾರ್ಮಿಕತೆಯನ್ನು 
ಮುಂದುವರೆಸಿಕೊಂಡು ಬಂದಿವೆ. ತಮ್ಮ ಕಾಲದಲ್ಲಿ ವೈಷ್ಣವ, ಶ್ರೀ ವೈಷ್ಣವ, ಶೈವ, ವೀರಶೈವ, 


214 


ಜೈನ, ಮುಸ್ಲಿಂ, ಕೈಸ್ತ ಧರ್ಮಗಳ ಬೆಳವಣಿಗೆಗೆ ನಾಯಕ ಪಾಳೆಯಗಾರರು ತಮ್ಮ 
ಕೊಡುಗೆಗಳನ್ನು ನೀಡಿದ್ದಾರೆ. ಬಹುತೇಕ ನಾಯಕ ಪಾಳಯಗಾರರು ವೈಷ್ಣವ ಧರ್ಮದ 
ಅನುಯಾಯಿಗಳಾಗಿದ್ದು ಎಲ್ಲಾ ಜಾತಿ ಧರ್ಮಗಳಿಗೂ ಸಮಾನ ಸ್ಥಾನಮಾನ ನೀಡಿದ್ದರು. 


ಒಂದು ರಾಜ್ಯದ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರ ಬಹುಮುಖ್ಯವಾಗಿದ್ದು, ಕೃಷಿಯ 
ಅಭಿವೃದ್ಧಿಗೆ ಪೂರಕವಾದ ಕೆರೆಗಳ ನಿರ್ಮಾಣ ಸಾಗುವಳಿ ಭೂಮಿಯ ಅಭಿವೃದ್ಧಿ 
ಕಾರ್ಯಗಳಲ್ಲಿ ರಾಜರು ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. ರಾಜ್ಯ ನಿರ್ಮಾಣ ಮತ್ತು 
ನಿರ್ವಹಣೆಯಲ್ಲಿ ಆದಾಯವು ಮುಖ್ಯವಾಗಿದ್ದು, ಭೂ ಕಂದಾಯ, ಕೃಷಿ ಮೂಲದ 
ತೆರಿಗೆಗಳು, ಕೃಷಿಯೇತರ ತೆರಿಗೆಗಳನ್ನು ಸಂಗಹಿಸಿ ರಾಜ್ಯದ ಅಭಿವೃದ್ದಿ ಕಾರ್ಯಗಳಲ್ಲಿ 
ವಿನಿಯೋಗಿಸುತ್ತಿದ್ದರು. ಅಂದಿನ ಕಾಲದ ವ್ಯಾಪಾರ ವಹಿವಾಟು ಸ್ಥಳೀಯ ದೇಶ, ವಿದೇಶಿ 
ಮಟ್ಟದಲ್ಲಿ ನಡೆಯುತ್ತಿತ್ತು. ಕೆಳದಿ ನಾಯಕರು ಕರಾವಳಿ ಭಾಗದಲ್ಲಿ ವಿದೇಶಿಯರೊಂದಿಗೆ 


ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಪ್ರಾಚೀನ ಪರಂಪರೆಗೆ ಅನುಗುಣವಾಗಿ 
ಜಾರಿಯಲ್ಲಿದ್ದ ಜಾತಿ ಪದ್ಧತಿಯ ಆಧಾರದ ಮೇಲೆ ಸಮಾಜವು ರೂಪುಗೊಂಡಿದ್ದಿತು. 
ವರ್ಣ ಪದ್ದತಿ ಜಾತಿ ಪದ್ಧತಿಯಾಗಿ ಮಾರ್ಪಾಡುಗೊಂಡು ವೈವಿದ್ಯ ರೀತಿಯಲ್ಲಿ ಬೆಳೆದದ್ದು 
ಕಂಡುಬರುತ್ತದೆ. ಕೆಲವು ಮೂಲಭೂತವಾದ ಸಾಮಾಜಿಕ, ಧಾರ್ಮಿಕ, ನಂಬಿಕೆಗಳು, 
ಅಸಂಖ್ಯಾತವಾದ ಜಾತಿ ಉಪಜಾತಿಗಳನ್ನು ಒಂದುಗೂಡಿಸುವ ಸಂಪರ್ಕ 
ಮಾಧ್ಯಮಗಳಾಗಿದ್ದವು. ಅವಗಳ ಪೈಕಿ ಮೂರ್ತಿ ಪೂಜೆ, ಜಾತಿ ಕಟ್ಟಳಿಯ ಆಚರಣೆ, 
ಕರ್ಮಸಿದ್ದಾಂತದಲ್ಲಿ ನಂಬಿಕೆ ಇವುಗಳನ್ನು ಹೆಸರಿಸಬಹುದು. 


ಸಾಮಾಜಿಕವಾಗಿ ಕನ್ನಡ ಪ್ರದೇಶದ ನಾಯಕ ಮನೆತನಗಳಲ್ಲಿ ಪ್ರಾಚೀನ ಕಾಲದ ವರ್ಣ 
ವ್ಯವಸ್ಥೆಯಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಸಾಮಾಜಿಕ ರಚನೆಯಿಂದ 
ಸಮಾಜವು ಕೂಡಿತ್ತು. ಕುಟುಂಬವು ಪಿತೃ ಪ್ರಧಾನವಾಗಿದ್ದು ಮಹಿಳೆಯರ ಸ್ಥಾನಮಾನ 
ಅದರಲ್ಲೂ ಸಾಮಾನ್ಯ ಮಹಿಳೆಯರ ಸ್ಥಾನಮಾನ ಕೆಳಮಟ್ಟದಲ್ಲಿತ್ತು. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಕಾಲದಲ್ಲಿ ಸಮಾಜಿಕ ಪಿಡುಗುಗಳಾದ ಸತಿಪದ್ಧತಿ, 
ವ್ಯೇಶ್ಯಾವಾಟಿಕೆ, ದೇವದಾಶಿ ಪದತಿ, ಆತ್ತ ಬಲಿದಾನ ಪದತಿಗಳು ಜಾರಿಯಲಿದು 

[R) ೬ [@) eA) 
ಸಾಮಾಜಿಕವಾಗಿ ಮಹಿಳೆಯರು ಕೆಳಮಟ್ಟದ ಜೀವನ ನಡೆಸುತ್ತಿದ್ದರು. 


215 


* ನಾಯಕ ಪಾಳಯಗಾರರ ಕಾಲದ ಹಬ್ಬ-ಹರಿದಿನಗಳು, ಜಾತ್ರಾ-ಮಹೋತ್ಸವಗಳು 
ಹಿಂದಿನ ಕಾಲದಲ್ಲಿದ್ದಂತೆಯೇ ಮುಂದುನರುದುಕೊಂಡು ಬಂದಿದ್ದರು. ಅಂದಿನ ಕಾಲದ 
ಆಹಾರ ಪದ್ದತಿ ಸಸ್ಯಹಾರ ಮತ್ತು ಮಾಂಸಹಾರ ಎರಡೂ ಪದ್ಧತಿಯಿಂದ ಕೂಡಿತ್ತು. ಇಲ್ಲಿನ 
ಜನರ ಉಡುಗೆ ತೊಡುಗೆಗಳಲ್ಲಿ ವಿಜಯನಗರ ಕಾಲದ ಉಡುಗೆ ತೊಡುಗೆಗಳ ಪ್ರಭಾವವು 
ಕಂಡುಬರುತ್ತವೆ. ಸಾರ್ವಜನಿಕ ಮನರಂಜನೆಗಾಗಿ ಬೇಟೆ, ಮಲ್ಲಯುದ್ದ, ನೃತ್ಯ, ಸಂಗೀತ, 
ನಾಟಕ, ಜಲಕ್ರೀಡೆ, ವನವಿಹಾರ ಮುಂತಾದವುಗಳನ್ನು ಹೆಸರಿಸಬಹುದಾಗಿದೆ. 


* ಕನ್ನಡ ಪ್ರದೇಶದ ನಾಯಕ ಮನೆತನಗಳಲ್ಲಿ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನಾಯಕ 
ಪಾಳೆಯಗಾರರು ಪ್ರೋತ್ಸಾಹವನ್ನು ನೀಡಿ ನಾಯಕರೇ ಸ್ವತಃ ಕೃತಿಗಳನ್ನು ರಚಿಸಿ ಕವಿಗಳಿಗೆ 
ಆಶ್ರಯ ನೀಡಿ ಸಾಹಿತ್ಯಾಭಿವೃದ್ದಿಗೆ ಶ್ರಮಿಸಿದರು. ಅಂದಿನ ಕಾಲದ ಶಿಕ್ಷಣವು ಪ್ರಾಚೀನ 
ಶಿಕ್ಷಣ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ಬ್ರಾಹ್ಣಣ ಮತ್ತು ಪ್ರಭು ವರ್ಗದ ರಾಜ 
ಮಹಾರಾಜರು ಮತ್ತು ಶ್ರೀಮಂತರಿಗೆ ಲಭ್ಯವಾಗುತ್ತಿತ್ತು ಜನಸಾಮಾನ್ಯರು ಶಿಕ್ಷಣದಿಂದ 
ವಂಚಿತರಾಗಿದ್ದರು. ಒಟ್ಟಾರೆಯಾಗಿ ಅಂದಿನ ಸಮಾಜವು ಪ್ರಾಚೀನ ಪರಂಪರೆಯ 
ನೆಲೆಗಟ್ಟಿನ ಮೇಲೆ ಮಧ್ಯಕಾಲೀನ ಲಕ್ಷಣಗಳನ್ನು ಬೆಳೆಸಿಕೊಂಡು ಸ್ಥಾಪಿತವಾಗಿತ್ತು ಎಂದು 


ಹೇಳಬಹುದಾಗಿದೆ. 


216 


ಗ್ರಂಥ ಸೂಚಿ 


ಪ್ರಾಥಮಿಕ ಆಕರಗಳು 


ಶಾಸನ ಸಂಪುಟಗಳು: 


I. 
2. 
ತ್ರ 


ಎಫಿಗ್ರಾಫಿಯಾ ಕರ್ನಾಟಿಕಾ, ಸಂಪುಟಗಳು. 


ಎಫಿಗಾಪಿಯಾ ಕರ್ನಾಟಿಕಾ, ಸಂಪುಟಗಳು (ಪರಿಷ್ಕೃತ). 


i) 
ಎಫಿಗ್ರಾಫಿಯ ಇಂಡಿಕಾ. ಆರ್ಕಿಯಾಲಾಜಿಕಲ್‌ ಸರ್ವೆ ಆಫ್‌ ಇಂಡಿಯಾ, ನ್ಯೂ ದೆಹಲಿ, 
1892. 


ಬಿ.ಎಲ್‌.ರೈಸ್‌ (ಸಂ) ಎಫಿಗ್ರಾಫಿಯಾ ಕರ್ನಾಟಿಕಾ, ಸಂಪುಟ-3 ಮೈಸೂರು ಜಿಲ್ಲೆ, 


ಮೈಸೂರು ಗವರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌, ಬೆಂಗಳೂರು, 1994. 


ಬಿ.ಎಲ್‌.ರೈಸ್‌ (ಸಂ) ಎಫಿಗ್ರಾಫಿಯಾ ಕರ್ನಾಟಿಕಾ ಸಂಪುಟ-4. ಭಾಗ-2, ಮೈಸೂರು 
ಜಿಲ್ಲೆ, ಮೈಸೂರು ಗವರ್ನಮೆಂಟ್‌ ಸೆಂಟ್ರಲ್‌ ಪ್ರೆಸ್‌, ಬೆಂಗಳೂರು, 1998. 


ಬಿ.ಎಲ್‌.ರೈಸ್‌ (ಸಂ) ಎಫಿಗ್ರಾಫಿಯಾ ಕರ್ನಾಟಿಕಾ, ಸಂಪುಟ-5, ಹಾಸನ ಜಿಲ್ಲೆ, ಮೈಸೂರು 
ಗವರ್ನಮೆಂಟ್‌ ಸೆಂಟ್ರಲ್‌ ಪ್ರೆಸ್‌, ಬೆಂಗಳೂರು, 1902. 


ಬಿ.ಎಲ್‌.ರೈಸ್‌ (ಸಂ) ಎಫಿಗ್ರಾಫಿಯಾ ಕರ್ನಾಟಿಕಾ, ಸಂಪುಟ-6 ಕಡೂರು, ಮೈಸೂರು 
ಗವರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌, ಬೆಂಗಳೂರು, 1901. 


ಬಿ.ಎಲ್‌.ರೈಸ್‌ (ಸಂ) ಎಫಿಗ್ರಾಫಿಯಾ ಕರ್ನಾಟಿಕಾ, ಸಂಪುಟ-7, ಶಿವಮೊಗ್ಗ ಜಿಲ್ಲೆ 


ಮೈಸೂರು ಗವರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌, ಬೆಂಗಳೂರು, 1901. 


ಬಿ.ಎಲ್‌.ರೈಸ್‌ (ಸಂ) ಎಫಿಗ್ರಾಫಿಯಾ ಕರ್ನಾಟಕಾ, ಸಂಪುಟ-8 ಭಾಗ-2, ಶಿವಮೊಗ್ಗ ಜೆಲ್ಲೆ, 


ಮೈಸೂರು ಗವರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌, ಬೆಂಗಳೂರು, 1902. 


. ಬಿ.ಎಲ್‌.ರೈಸ್‌ (ಸಂ) ಎಫಿಗ್ರಾಫಿಯಾ ಕರ್ನಾಟಿಕಾ, ಸಂಪುಟ-9 ಬೆಂಗಳೂರು ಜಿಲ್ಲೆ, 


ಮೆ 


ಸೂರು ಗವರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌, ಬೆಂಗಳೂರು, 1905. 


. ಬಿ.ಎಲ್‌.ರೈಸ್‌ (ಸಂ) ಎಫಿಗ್ರಾಫಿಯಾ ಕರ್ನಾಟಿಕಾ, ಸಂಪುಟ-10, ಕೋಲಾರ ಜಿಲ್ಲೆ, 


ಮೆ 


ಸೂರು ಗವರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌, ಬೆಂಗಳೂರು, 1905. 


. ಬಿ.ಎಲ್‌.ರೈಸ್‌ (ಸಂ) ಎಫಿಗ್ರಾಫಿಯಾ ಕರ್ನಾಟಿಕಾ, ಸಂಪುಟ-1, ತುಮಕೂರು ಜಿಲ್ಲೆ 


ಮೆ 


ಸೂರು ಗವರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌, ಬೆಂಗಳೂರು, 1903. 


. ಬಿ.ಎಲ್‌.ರೈಸ್‌ (ಸಂ) ಎಫಿಗ್ರಾಫಿಯಾ ಕರ್ನಾಟಿಕಾ, ಸಂಪುಟ-12, ತುಮಕೂರು ಜಿಲ್ಲೆ 


ಮೆ 


ಸೂರು ಗವರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌, ಬೆಂಗಳೂರು, 1904. 


. ರಾವ್‌ ಬಹದೂರ್‌.ಹೆಚ್‌, ಶಾಸಿ ಕೃಷ್ಣ, (ಸಂ) ಸೌತ್‌ ಇಂಡಿಯನ್‌ ಅನ್‌ಸ್ನಿಪ್‌ಷನ್‌, 
A) ಮಿ ಲ K) 


ಸಂಪುಟ-4, ಮದ್ರಾಸ್‌, 1923. 


. ಗೋಪಾಲ್‌ ಬಿ.ಆರ್‌ (ಸಂ), ವಿಜಯನಗರ ಶಾಸನ ಸಂಪುಟ 2, ಡೈರೆಕ್ಟರೇಟ್‌ ಆಪ್‌ 


ಆರ್ಕಿಯಾಲಜಿಕಲ್‌ ಆ್ಯಂಡ್‌ ಮ್ಯೂಜಿಯಂ, ಮೈಸೂರು, 1990. 


. ಗೋಪಾಲ್‌ ಬಿ.ಆರ್‌ (ಸಂ), ವಿಜಯನಗರ ಶಾಸನ ಸಂಪುಟ 3, ಡೈರೆಕ್ಸರೇಟ್‌ ಆಪ್‌ 


ಆರ್ಕಿಯಾಲಜಿಕಲ್‌ ಆ್ಯಂಡ್‌ ಮ್ಯೂಜಿಯಂ, ಮೈಸೂರು, 1990. 


217 


17. ಗೋಪಾಲ್‌ ಬಿ.ಆರ್‌ (ಸಂ), ವಿಜಯನಗರ ಶಾಸನ ಸಂಪುಟ 4, ಡೈರೆಕ್ಸರೇಟ್‌ ಆಪ್‌ 
ಆರ್ಕಿಯಾಲಜಿಕಲ್‌ ಆ್ಯಂಡ್‌ ಮ್ಯೂಜಿಯಂ, ಮೈಸೂರು, 1990. 


18. ಗೋಪಾಲ್‌ ಬಿ ಆರ್‌, ವಿಜಯನಗರ ಇನ್‌ಸ್ಕಿಪ್‌ಷನ್ಸ್‌, ಮೈಸೂರು, 1986. 

19. ಶಾಮಶಾಸ್ತಿ ಆರ್‌. (ಸಂ) ಸೌತ್‌ ಇಂಡಿಯನ್‌ ಇನ್‌ಸ್ಕಿಪ್‌ಷನ್‌ ಸಂ 9 1, 11, 1941. 
20. ಶ್ರೀನಿವಾಸ್‌ ರಿಟ್ಟಿ ಗೋಪಾಲ್‌ ಬಿ ಆರ್‌, (ಎಡಿ) ಇನ್‌ಸ್ಕಿಪ್‌ಷನ್ಸ್‌ ಆಫ್‌ ದಿ ವಿಜಯನಗರ 
ರೂಲಾರ್ದ್‌, ವಾಲ್ಕೂಮ್‌-3 (1569-1682) (ಐಸಿಹಚ್‌ಆರ್‌) ಬೆಂಗಳೂರು, 2009. 

21. ಬಿ ಎಲ್‌ ರೈಸ್‌, ಮೈಸೂರು ಅಂಡ್‌ ಕೂರ್ಗ್‌ ಪ್ರಮ್‌ ದಿ ಇನ್‌ಸ್ಕಿಪ್‌ಷನ್ಸ್‌, ಲಂಡನ್‌, 1909. 

22.ಗಂಗನಾಯಕ್‌ ಕೆ. ಎನ್‌, (ಪ್ರ.ಸಂ). ಬಿ.ಎಂ. ಶೈಲಜ (ಸಂ) ಪಾಳೆಯಗಾರರ ಶಾಸನಗಳು, 
ಸಂಪುಟ-1, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿ ವಿ, ಮೈಸೂರು, 2012. 

23. ಗಂಗನಾಯಕ್‌ ಕೆ. ಎನ್‌, (ಪ್ರ.ಸಂ), ಕೆಳದಿ ವೆಂಕಟೇಶ್‌ ಜೋಯಿಸ್‌(ಸಂ) ಕೆಳದಿ ಅರಸರ 
ಶಾಸನ ಸಂಪುಟ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿ ವಿ, ಮೈಸೂರು, 
2011. 

24. ಗಂಗನಾಯಕ್‌ ಕೆ. ಎನ್‌. (ಪ್ರಸಂ). ಪುಟ್ಟಸ್ತಾಮಿ (ಸಂ) ಪಾಳೆಯಗಾರರ ಶಾಸನಗಳು, 
ಸಂಪುಟ-2, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿ ವ, ಮೈಸೂರು, 2012. 

25. ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಹುಟ-1, ಬಳ್ಳಾರಿ ಜಿಲ್ಲೆ ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 1998. 

26. ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಹುಟ-3, ಹಂಪಿ ಶಾಸನಗಳು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2000. 

27. ದೇವರಕೊಂಡಾರೆಡ್ಡಿ (ಸಂ), ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಹುಟ- 1, ಬಳ್ಳಾರಿ ಜಿಲ್ಲೆ. 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 1998. 

28. ದೇವರಕೊಂಡಾರೆಡ್ಡಿ (ಸಂ), ಕನ್ನಡ ವಿಶ್ವವಿಸ್ಕಾಲಯದ ಶಾಸನ ಸಂಪಹುಟ- 6, 
ರಾಯಚೂರು ಜಿಲ್ಲೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

29. ದೇವರಕೊಂಡಾರೆಡ್ಡಿ (ಸಂ). ಕನ್ನಡ ವಿಶ್ವವಿಸ್ಯಾಲಯದ ಶಾಸನ ಸಂಹುಟ- 3, ಹಂಪಿ 
ಶಾಸನಗಳು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2000. 

30. ದೇವರಕೊಂಡಾರೆಡ್ಡಿ (ಸಂ), ಶಾಸನ ಅಧ್ಯಯನ-2, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 
2004. 

31. ಜಮುನ ಎಂ, (ಪ್ರಸಂ), ಮಂಜುನಾಥ ಎಂ. ಜಿ, ಯಲಹಂಕ ನಾಡಪ್ರಭುಗಳ ಶಾಸನ 
ಸಂಪುಟ, ಶ್ರೀ ಕೆಂಪೇಗೌಡ ಅಧ್ಯಯನ ಪೀಠ, ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು, 
2006. 


32. ಪರಮಶಿವಮೂರ್ತಿ ಡಿ. ಬಿ. ಪ್ರೌಢದೇವರಾಯನ ಶಾಸನಗಳು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2007. 


33. ಪರಮಶಿವಮೂರ್ತಿ ಡಿ. ಬಿ, ಕೃಷ್ಣದೇವರಾಯನ ಶಾಸನಗಳು, ಸಂಪುಟ-।, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2007. 


218 


34. ರೈಸ್‌ ಬಿ. ಎಲ್‌, ಎಪಿಗ್ರಾಫಿಯಾ ಕರ್ನಾಟಿಕಾ, ಸಂಪಹುಟ-11, (ಚಿತ್ರದುರ್ಗ ಜಿಲ್ಲೆಯ 


ಶಾಸನಗಳು), ಬೆಂಗಳೂರು, 1902. 


ಗೆಜೆಟಿಯರ್‌'ಗಳು: 


I. 
2 


ರೈಸ್‌ ಬಿ. ಎಲ್‌, ಮೈಸೂರು ಗೆಜೆಟಿಯರ್‌, ಸಂ೦-2, ಮೈಸೂರು, 1897. 
ಹಯವದನ ರಾವ್‌ ಸಿ, ಮೈಸೂರು ಗೆಜೆಟಿಯರ್‌, ವಾಲ್ಕೂಮ್‌ 2-3, 5 ಗೌರ್ನಮೆಂಟ್‌ 
ಪ್ರೆಸ್‌, ಬೆಂಗಳೂರು. 


ಸೂರ್ಯನಾಥ ಕಾಮತ್‌ (ಸಂ). ಭಾರತದ ಗೆಜೆಟಿಯರ್‌, ಕರ್ನಾಟಕ ರಾಜ್ಯ ಗೆಜೆಟಿಯರ್‌, 


ಭಾಗ-1, ಕರ್ನಾಟಕ ರಾಜ್ಯ ಸರ್ಕಾರ, 1989. 


ಬಿ.ಎನ್‌. ಶ್ರೀ ಸತ್ಕಾನ್‌ (ಸಂ), ಗೆಜೆಟಿಯರ್‌ ಆಫ್‌ ಅಂಡಿಯ, ಮೈಸೂರು ಸ್ಟೇಟ್‌, 
ಚಿತ್ರದುರ್ಗ ಡಿಸ್ಲಿಕ್ಸ್‌ ಬೆಂಗಳೂರು, 1967. 

ಫ್ರಾನಿಸ್‌ ಡಬ್ರ್ಯೂ, ಬಳ್ಳಾರಿ ಡಿಸ್ಲಿಕ್ಸ್‌ ಗೆಜೆಟಿಯರ್‌, ಮದ್ರಾಸ್‌, 1904. 

ಅಭಿಶಂಕರ್‌ ಕೆ, ಶಿವಮೊಗ್ಗ ಡಿಸ್ಲಿಕ್ಸ್‌ ಗೆಜೆಟಿಯರ್‌, ಬೆಂಗಳೂರು, 1975. 


ಅಭಿಶಂಕರ್‌ ಕೆ, ಚಿಕ್ಕಮಗಳೂರು ಡಿಸ್ಪಿಕ್ಟ್‌ ಗೆಜೆಟಿಯರ್‌, ಕರ್ನಾಟಕ ಸರ್ಕಾರ, ಬೆಂಗಳೂರು, 
1981. 


ಅಭಿಶಂಕರ್‌ ಕೆ, ತುಮಕೂರು ಡಿಸ್ಪಿಕ್ಸ್‌ ಗೆಜೆಟಿಯರ್‌, ಗವರ್ನಮೆಂಟ್‌ ಆಫ್‌ ಮೈಸೂರು, 
ಬೆಂಗಳೂರು, 1969. 


ಅಭಿಶಂಕರ್‌ ಕೆ, ಬಳ್ಳಾರಿ ಡಿಸ್ಪಿಕ್ಟ್‌ ಗೆಜೆಟಿಯರ್‌, ಗವರ್ನಮೆಂಟ್‌ ಆಫ್‌ ಮೈಸೂರು, 
ಬೆಂಗಳೂರು, 1972. 


ಕೈಪಿಯತ್ತುಗಳು, ಬಖ್ಯೆರುಗಳು, ಹಸ್ತಪ್ರತಿಗಳು: 


I. 


ಶರ್ಮಾ ತಿ.ತಾ. (ಸಂ), ಚಾರಿತ್ರಿಕ ದಾಖಲೆಗಳು, ಮರುಮುದ್ರಣ, ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರು. 1999. 


ಶಾಶ್ರಿ,ಎ.ಕೆ, (ಸಂ) ಶೃಂಗೇರಿ ಮಠದ ಕತಡಗಳಲ್ಲಿಯ ಆಯ್ದ ಚಾರಿತ್ರಿಕ ದಾಖಲೆಗಳು, 
ಕರ್ನಾಟಕ ರಾಜ್ಯ ಪ್ರಗಾರ ಇಲಾಖೆ, ಬೆಂಗಳೂರು, 2003. 


ವೆಂಕಟಶ್ಯಾಮಣ್ಣ.ಬಿ (ಸಂ) ಶ್ರೀ ಮಜಗದುರು ಶ್ರೀ ಕೂಡ್ಲೀ, ಶೃಂಗೇರಿ ಸಂಸ್ಥಾನದ ಪ್ರಾಚೀನ 
[5 ಮ nn ಬಿ ೧) [) ಮನ 
ಶಾಸನ ಲೇಖನ ಸಂಗಹ ಭಾಗ-1, 


ಕಲಬುರ್ಗಿ ಎಂ.ಎಂ. (ಸಂ), ಕರ್ನಾಟಕ ಕೈಫಿಯತ್ತುಗಳು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 1994. 


ವಿಲ್ಲನ್‌ ಹೆಚ್‌.ಹೆಚ್‌, ದಿ ಮೆಕ್ತೆಂಜಿ ಕಲೆಕ್ಷನ್ಸ್‌, ವಾಲ್ಕೂಮ್‌ 2, ಕಲ್ಕತ್ತಾ, 1828, ಮದ್ರಾಸ್‌, 
1988. 


ದೀಕ್ಷಿತ್‌ ಜಿ.ಎಸ್‌. (ಸಂ). ಕೆಳದಿ ಐತಿಹಾಸಿಕ ನಿಬಂಧಗಳು, ಕೆಳದಿ ವಸ್ತು ಸಂಗಹಾಲಯ 
ಮತ್ತು ಇತಿಹಾಸ ಸಂಶೋಧನಾ ಸಂಸ್ಥೆ, ಕೆಳದಿ, 1989. 


219 


7. ದೇವಿರಪ್ಪ ಎಚ್‌. (ಸಂ), ಹಿರಿಯ ಬಸಪ್ಪನಾಯಕನ ಶಿವತತ್ವ ರತ್ನಾಕರಂ, ಮೈಸೂರು 1964. 

8. ಹುಲ್ಲೂರು ಶ್ರೀನಿವಾಸ ಜೋಯಿಸ್‌ (ಸಂ.). ಚಿತ್ರದುರ್ಗದ ಬಖ್ಯೈೆರು, ತಳುಕಿನ ವೆಂಕಣ್ಣಯ್ಯ 
ಸ್ಮಾರಕ ಗಂಥಮಾಲೆ, ಮೈಸೂರು, 2009. 

9. ಜೋಯಿಸ್‌, ಗುಂಡಾ (ಪ್ರ.ಸಂ), ಕೆಳದಿ ಕಾಲದ ಐತಿಹಾಸಿಕ ದಾಖಲೆಗಳು, ಸಂ-1. 

10. ಲಕ್ಷ್ಮಣ್‌ ತೆಲಗಾವಿ, (ಸಂ). ರಾಮಾಜಿ ತಿರುಮಲ ಹರಿಕಾರೆಯ ರಾಮರಾಜನ ಬಖ್ಯೈರು, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2011. 

11. ಮಂಜುನಾಥ ಎಂ. ಜಿ, (ಸಂ) ಬೆಂಗಳೂರು ಬಖ್ಯೆರುಗಳು, ಪ್ರಸಾರಾಂಗ, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 2006. 

12. ಪ್ರಭಾಕರ್‌ ಎಂ.ಎನ್‌, (ಸಂ), ನಾಯಕನಹಟ್ಟಿ ಬಖ್ಯೈೆರು, ಚಂದವಳ್ಳಿ ಜಿಲ್ಲಾ ಇತಿಹಾಸ 
ಮಂಡಳಿ, ಚಿತ್ರದುರ್ಗ, 1976. 

13. ಅಬ್ದುಲ್‌ ಸತ್ತರ್‌ ಪಿ, ತರೀಕೆರೆ ಸಂಸ್ಥಾನದ ಕೈಫಿಯತ್ತು, ಹರತಿಸಿರಿ, ವಾಲ್ಡೀಕಿ ಸಾಹಿತ್ಯ 
ಸಂಪದ, ಹರ್ತಿಕೋಟೆ, 1987. 

14. ಕ್ಯಾತನಹಳ್ಳಿ ರಾಮಣ್ಣ (ಸಂ), ಫ್ಲೀಟರು ಸಂಗ್ರಹಿಸಿದ ಐತಿಹಾಸಿಕ ಲಾವಣಿಗಳು, 2ನೇ 
ಮುದಣ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 199]. 

15. ನಿರುಪಮಾ (ಅನು), ಶ್ರೀ ಕೃಷ್ಣದೇವರಾಯನ ಆಮುಕ್ತಮಾಲ್ಯದ, ಪ್ರಸಾರಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2010. 

16. ತಿಪ್ಪೇಸ್ವಾಮಿ (ಸಂ) ಚಿತ್ರದುರ್ಗ ದಫೇದಾರ್‌ ಬಸಪ್ಪನ ವಂಶಾವಳಿ, ಚಂದವಳಿ, ಜಿಲ್ಲಾ 
ಇತಿಹಾಸ ಸಂಶೋಧನಾ ಮಂಡಳಿ, ಚಿತ್ರದುರ್ಗ, 1976. 

17. ಬಸಪ್ಪ ಎಸ್‌, (ಸಂ), ಶಿವತತ್ವ ಚಿಂತಾಮಣಿ, ಪ್ರಸಾರಂಗ, ಮೈಸೂರು ವಿಶ್ವವಿದ್ಯಾನಿಲಯ, 
ಮೈಸೂರು, 1970. 

18. ರಾಮ ರಾವ್‌ (ಸಂ) ಚಿತ್ರದುರ್ಗ ಪಾಳೆಯಗಾರ ಜಂಪಣ್ಣ ನಾಯಕನ ಕೈಫಿಯತ್ತು, 
ಇಂಡಿಯನ್‌ ಹಿಸ್ಟಾರಿಕಲ್‌ ರೆಕಾರ್ಡ್‌ ಕಂಡಿಷನ್‌, 1942. 

ವರದಿಗಳು: 

1 ಎಕ್ಸ್‌ಟ್ರಾಕ್ಟ್‌ ಫ್ರಮ್‌ ದಿ ಹೋಲ್ಡ್‌ ಬಳ್ಳಾರಿ ರೆಕಾರ್ಡ್‌, ಹಲಿ ರಿಪೋರ್ಟ್‌ ಬೈ ಶ್ರೀ ಥಾಮಸ್‌ 
ಮನ್ರೋ, ಮದಾಸ್‌, 1892 

2. ಸೆನ್ಸ್‌ಸ್‌ ಆಫ್‌ ಇಂಡಿಯಾ, ಮೈಸೂರು, 189], 1901, 1921, 1961, 1971, 

3. ಆ್ಯನುಅಲ್‌ ರಿಪೋರ್ಟ್‌ ಆಫ್‌ ಇಂಡಿಯನ್‌ ಎಫಿಗಪಿ. 

4. ಆ್ಯನುಅಲ್‌ ರಿಪೋಟ್‌ನ್ಸ ಆಫ್‌ ದಿ ಮೈಸೂರ್‌ ಆರ್ಕಿಯಾಲಾಜಿಕಲ್‌ ಡಿಪಾರ್ಟ್‌ಮೆಂಟ್‌, 
1939. 

5. ಮೈಸೂರ್‌ ಆರ್ಕಿಯಾಲಾಜಿಕಲ್‌ ರಿಹೋರ್ಟ್ಸ್‌, 1912, ಗವರ್ನಮೆಂಟ್‌ ಪ್ರೆಸ್‌, 
ಬೆಂಗಳೂರು, 1913. 

6. ಮೈಸೂರ್‌ ಆರ್ಕಿಯಾಲಾಜಿಕಲ್‌ ರಿಷೋರ್ಟ್ಸ್‌, 1913, ಗವರ್ನಮೆಂಟ್‌ ಪ್ರೆಸ್‌, 


ಬೆಂಗಳೂರು, 1914. 


220) 


7A ಮೈಸೂರ್‌ ಆರ್ಕಿಯಾಲಾಜಿಕಲ್‌ ರಿಪೋರ್ಟ್‌, 1915, ಗವರ್ನಮೆಂಟ್‌ ಪ್ರೆಸ್‌, 
ಬೆಂಗಳೂರು, 1916. 

8. ಮೈಸೂರ್‌ ಆರ್ಕಿಯಾಲಾಜಿಕಲ್‌ ರಿಪೋರ್ಟ್‌, 1916, ಗವರ್ನಮೆಂಟ್‌ ಪ್ರೆಸ್‌, 
ಬೆಂಗಳೂರು, 1917. 

9. ಮೈಸೂರ್‌ ಆರ್ಕಿಯಾಲಾಜಿಕಲ್‌ ರಿಪೋರ್ಟ್‌, 1927, ಯೂನಿವರ್ಸಿಟಿ ಆಫ್‌ ಮೈಸೂರು, 
ಮೈಸೂರು 1928. 

10. ಮೈಸೂರ್‌ ಆರ್ಕಿಯಾಲಾಜಿಕಲ್‌ ರಿಪೋರ್ಟ್‌, 1930, ಯೂನಿವರ್ಸಿಟಿ ಆಫ್‌ ಮೈಸೂರು, 
ಮೈಸೂರು 1934. 

Il. ಮೈಸೂರ್‌ ಆರ್ಕಿಯಾಲಾಜಿಕಲ್‌ ರಿಪೋರ್ಟ್‌, 1939, ಯೂನಿವರ್ಸಿಟಿ ಆಫ್‌ ಮೈಸೂರು, 
ಮೈಸೂರು 1940. 

12. ಮೈಸೂರ್‌ ಆರ್ಕಿಯಾಲಾಜಿಕಲ್‌ ರಿಪೋರ್ಟ್‌, 1946, ಗವರ್ನಮೆಮಟ್‌ ಆಫ್‌ 
ಮೈಸೂರು, ಮೈಸೂರು 1952. 

ವಿಶ್ವಕೋಶಗಳು: 

1. ರಿತ್ತಿ ಶ್ರೀನಿವಾಸ್‌, (ಸಂ). ಪ್ರಾಚೀನ ಕರ್ನಾಟಕದ ಆಡಳಿತ ಪರಿಭಾಷ ಕೋಶ, ಪ್ರಾಚ್ಯವಸ್ತು 
ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು, 2000. 

2. ನಾಯಕ ಹಾ.ಮಾ, (ಸಂ). ಕನ್ನಡ ವಿಷಯ ವಿಶ್ವಕೋಶ, ಪ್ರಸಾರಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, 1979. 

3. ನಾಯಕ ಹಾ.ಮಾ, (ಸಂ). ಕನ್ನಡ ಜಾನಪದ ವಿಶ್ವಕೋಶ ಸಂಪುಟ-7, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1974. 

4. ಸಂಕ್ಷಿಪ್ತ ಕನ್ನಡ ನಿಘಂಟು, ಕನ್ನಡ ಸಾಹಿತ್ಯ ಪರಿಷತ್ತು, ಚಾಮರಾಜಪೇಟೆ, ಬೆಂಗಳೂರು, 
2013. 

5. ಅಂಬಳಿಕೆ ಹಿರಿಯಣ್ಣ (ಪ್ರ.ಸಂ), ಕನ್ನಡ ವಿಷಯ ವಿಶ್ವಕೋಶ ಇತಿಹಾಸ ಮತ್ತು ಪುರಾತತ್ವ, 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 2009. 

6. ಚಕ್ರವರ್ತಿ ಶ್ರೀನಿವಾಸ ಗೋಪಾಲಾಚಾರ್ಯ, ಸಂಸ್ಕೃತ-ಕನ್ನಡ ಶಬ್ದಕೋಶ, ಬೆಂಗಳೂರು 
ಪ್ರೆಸ್‌, ಬೆಂಗಳೂರು, 2012. 

7. ನಾಯಕ ಹಾ.ಮಾ, (ಪ್ರಸಂ)., ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, ಪ್ರಸಾರಂಗ, 


ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1999, 


ಅರವಿಂದ ಮಾಲಗತ್ತಿ (ಪ್ರ.ಸಂ), ಕನ್ನಡ ವಿಷಯ ವಿಶ್ವಕೋಶ ಕರ್ನಾಟಕ ಸಂಪುಟ-1, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 2009. 


221 


ಅನುಷಂಗಿಕ ಆಕರಗಳು 


ಕನ್ನಡ 
1. 


ರಾಬರ್ಟ್‌ಸಿವೆಲ್‌ (ಮೂಲ). ಸದಾನಂದ ಕನವಳ್ಳಿ (ಅನು), ಮರೆತುಹೋದ 
ಮಹಾಸಾಮ್ರಾಜ್ಯ ವಿಜಯನಗರ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 1992. 


ವೆಂಕಟರತ್ನ ಎ. ವಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ, ಮೈಸೂರು 
ವಿಶ್ವವಿದ್ಯಾಲಯ, ಮೈಸೂರು, 1974. 


ಸೂರ್ಯನಾರಾಯಣರವ್‌ (ಮೂಲ). ಬಾಲಸುಬಹ್ಮಣ್ಯ (ಅನು), ಮರೆಯಲಾಗದ 
ಮಹಾಸಾಮ್ರಾಜ್ಯ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2000. 


ಚಿದಾನಂದಮೂರ್ತಿ ಎಂ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, (ಹತ್ತನೆಯ 
ಮುದಣ.) ಸಪ್ನ ಬುಕ್‌ ಹೌಸ್‌, ಬೆಂಗಳೂರು, 2017. 


ವಸುಂಧರಾ ಫಿಲಿಯೋಜಾ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ, ಕನ್ನಡ ಸಾಹಿತ್ಯ ಪರಿಷತ್ತು 
ಬೆಂಗಳೂರು, 1980. 


ಪುಟ್ಟಣ್ಣ ಎಂ.ಎಸ್‌, ಚಿತ್ರದುರ್ಗದ ಪಾಳೆಯಗಾರರು, 2ನೇ ಮುದಣ. ಮದಕರಿ ಪ್ರಕಾಶನ 
ಚಿತ್ರದುರ್ಗ. 1997. 


ವಿವೇಕ ರೈ ಬಿ.ಎ. (ಸಂ), ಪ್ರವಾಸಿ ಕಂಡ ವಿಜಯನಗರ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2014. 


ಶ್ರೀಕಂಠಯ್ಯ ಕೆ, ವಿಜಯನಗರ ಕಾಲದ ಕನ್ನಡ ಸಾಹಿತ್ಯದಲ್ಲಿ ಜನಜೀವನ ಚಿತ್ರ ಗೀತಾ 


ಬುಕ್‌ಹೌಸ್‌, ಮೈಸೂರು. 1983. 


ಕೆಳದಿ ಗುಂಡಾಜೋಯಿಸ್‌, ಲಿಂಗಣ್ಣ ಕವಿಯ, ಕೆಳದಿ ನೃಪವಿಜಯ (ಗದ್ಯಾನುವಾದ). ಕನ್ನಡ 
ಸಾಹಿತ್ಯ ಪರಿಷತ್ತು, ಬೆಂಗಳೂರು. 1976. 


. ರಾಜಶೇಖರಪ್ಪ ಬಿ, ದುರ್ಗಶೋಧನ, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 2001. 
. ಶಿವಣ್ಣ ಕೆ.ಎಸ್‌, (ಸಂ), ಕರ್ನಾಟಕ ಚರಿತ್ರೆ ಚರಿತ್ರೆ ಮಾಲೆ-3, ಕ್ರಿಶ. 1336-1760, 


ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ವಿದ್ಯಾರಣ್ಯ, 1997. 


. ಲಕ್ಷ್ಮಣ್‌ ತೆಲಗಾವಿ ಮತ್ತು ಶ್ರೀನಿವಾಸ, ಎಂ. ವಿ, ಹುಲ್ಲೂರು ಶ್ರೀನಿವಾಸ ಜೋಯಿಸರ 


ಐತಿಹಾಸಿಕ ಲೇಖನಗಳು, ಚಿತ್ರದುರ್ಗ, 1976. 


. ನಾಗೇಗೌಡ, ಎಚ್‌.ಎಲ್‌, ಪ್ರವಾಸಿ ಕಂಡ ಇಂಡಿಯಾ, ಸಂ.|, ಮೈಸೂರು. ಮೈಸೂರು 


ವಿಶ್ವವಿದ್ಯಾಲಯ, 1964. 


. ಅನುರಾಧಾ ಪಟೇಲ್‌. ಆರ್‌, ಕೆಳದಿ ನೃಪವಿಜಯ ಮತ್ತು ಕೆಳದಿ ನಾಯಕರ ಶಾಸನಗಳು, 


ಸಂಕ್ಷಿಪ್ತ ಅಧ್ಯಯನ, ಮಲ್ಲಾಡ್‌ ರಿಸರ್ಚ್‌ ಅಕಾಡೆಮಿ, ಶಿವಮೊಗ್ಗ, 2006. 


. ಗುಂಡಾ ಜೋಯಿಸ್‌, ಕೆಳದಿ ಸಂಕ್ಷಿಪ್ತ ಇತಿಹಾಸ, ಕ.ವಿ.ವಿ. ಧಾರವಾಡ, 1972 
. ಕೃಷ್ಣಶರ್ಮ ಬೆಟಗೇರಿ, ಕರ್ನಾಟಕ ಜನಜೀವನ, ಸಮಾಜ ಪುಸ್ತಕಾಲಯ, ಧಾರವಾಡ. 


1939. 


222 


17. ಶ್ರೀನಿವಾಸ್‌ ಎಂ. ವಿ, ಲಕ್ಷ್ಮಣ್‌ ತೆಲಗಾವಿ (ಸಂ). ಚಂದ್ರವಳ್ಳಿ, ಚಿತ್ರದುರ್ಗ ಜಿಲ್ಲೆಯ 
ಇತಿಹಾಸ ಕುರಿತ ಲೇಖನಗಳು, ಜಿಲ್ಲಾ ಇತಿಹಸ ಸಂಶೋಧನ ಮಂಡಳಿ, ಚಿತ್ರದುರ್ಗ. 
1976 


18. ಯೋಗೀಶ್ವರಪ್ಪ ಡಿ.ಎನ್‌, ಹಾಗಲವಾಡಿ ನಾಯಕರು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, 1999. 


19. ಮೋಹನ್‌ಕೃಷ್ಣ ರೈ. ಕೆ, ಪ್ರಭುತ್ವ ಮತ್ತು ಜನತೆ, ಪ್ರಸಾರಾಂಗ, ಕನ್ನಡ ವಿ.ವಿ. ಹಂಪಿ, 2017. 
20. ಪುಟ್ಟಣ್ಣ ಎಂ.ಎಸ್‌, ಇಕ್ಕೇರಿ ಸಂಸ್ಥಾನ ಚರಿತ್ರೆ, ಬೆಂಗಳೂರು, 1931 
21. ದೀಕ್ಷಿತ್‌ ಜಿ.ಎಸ್‌, ಕೆಳದಿ ನಾಯಕರು, ಕ.ವಿ.ವಿ. ಧಾರವಾಡ, 1969 


22.ವಸು ಎಂ.ವಿ. (ಸಂ), ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಹಂಪಿ ಕನ್ನಡ 
ವಿಶ್ವವಿದ್ಯಾಲಯ, 2001. 


23.ಗಿರಿಜ .ಟಿ. ದಾವಣಗೇರಿ ಇದು ನಮ್ಮ ಜಿಲ್ಲೆ, ವಿಹಾರಿಕಾ ಪ್ರಕಾಶನ ದಾವಣಗೆರೆ, 2001 

24. ಪಂಚಮುಖಿ ಮತ್ತು ಲಕ್ಷ್ಮಿನಾರಾಯಣರಾವ್‌, ಕರ್ನಾಟಕದ ಅರಸು ಮನೆತನಗಳು, 
ಧಾರವಾಡ 1946. 

25. ಶ್ರೀನಿವಾಸ್‌ ಎಂ.ಡಿ, ಮಧುಗಿರಿ ಇತಿಹಾಸ, ಸುಧಾ ಪ್ರಕಾಶನ -ಮಧುಗಿರಿ-1987. 

26. ರಾಜಶೇಖರಪ್ಪ, ಬಿ, ಇತಿಹಾಸ ಕಥನ, ಸಿ.ವಿ.ಜಿ. ಪಬ್ಲಿಕೇಷನ್ಸ್‌, ಬೆಂಗಳೂರು, 2001 


27 ಎಸ್‌.ವೈ. ಸೋಮಶೇಖರ್‌, ವಿಜಯನಗರ ಕಾಲದ ಸೈನ್ಯ ವ್ಯವಸ್ಥೆ ಮತ್ತು ಯುದ್ಧ ನೀತಿ, 
ಪ್ರಸಾರಾಂಗ, ಹಂಪಿ, 2009. 


28. ರಾಜರಾಮ ಹೆಗಡೆ (ಸಂ), ಕೆರೆ ನೀರಾವರಿ ನಿರ್ವಹಣೆ ಚಾರಿತ್ರಿಕ ಅಧ್ಯಯನ, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ ಹಂಪಿ, 2002. 


29. ಕೊಟ್ರಯ್ಯ ಸಿ. ಟಿ. ಎಂ, (ಮೂಲ), ಧುವನಾರಾಯಣ, ಎಂ (ಅನು) ವಿಜಯನಗರ 
ಸಾಮ್ರಾಜ್ಯದ ನೀರಾವರಿ ವ್ಯವಸ್ಥೆ ಸ್ಯ ಪ್ರಸಾರಂಗ, ಕನ್ನಡ ವಿ. ವಿ, ಹಂಪಿ, 2001. 


30. ಯೋಗೀಶ್ವರಪ್ಪ ಡಿ. ಎನ್‌, ಮಧ್ಯಕಾಲಿನ ಕರ್ನಾಟಕದ ಪಾಳೆಗಾರರು, ಧಾತ್ರಿ ಪುಸ್ಪಕ, 
ಬೆಂಗಳೂರು, "2009. 


ಅಮರೇಶ  ಯತಗಲ್‌, ಕರ್ನಾಟಕ ನಾಯಕ ಅರಸು ಮನೆತನಗಳ ವಿಶಿಷ್ಟ 
ಸಾಂಸ ್ಸೈತಿಕಾಚರಣೆಗಳು, ಪಲ್ಲವಿ ಪನ್ಷಿಕೇಷನ್ಸ್‌, ಕಸಬಾ ಲಿಂಗಸೂಗೂರು, 2018. 


32. ಆರ್‌. ಶಾಮಶಾಸ್ತಿ (ಸಂ), ಲಿಂಗಣ್ಣಕವಿ ವಿರಚಿತ, ಕೆಳದಿನೃಪವಿಜಯಂ, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, 1973. 


33. ಶ್ಯಾಮಲ ಸಿ.ಆರ್‌, ಹೂರ್ವ ಕರ್ನಾಟಕದ ಪಾಳೆಯಗಾರರು ಒಂದು ಅಧ್ಯಯನ, ಕನ್ನಡ 
ವಿಭಾಗ, ಮುಂಬೈ ವಿಶ್ವವಿದ್ಯಾಲಯ, ಕಲಿನಾ ಮುಂಬೈ 2017. 


34. ಶಾಸಿ ಬಿ.ಎಸ್‌, ಕೆಳದಿಯ ಅರಸರು ಹಾಗೂ ಹೋರ್ಚ್‌ಗೀಸರು, ಧಾರವಾಡ, 1972. 
ಮೆ 


35. ವೀರಪ್ಪಗೌಡ ಹೆಚ್‌.ಸಿ, ಚಾರಿತ್ರಿಕ ಹಿನ್ನೆಲೆಯಲ್ಲಿ ಶೃಂಗೇರಿ ಮಹಾ ಸಂಸ್ಥಾನದ ಆರ್ಥಿಕ 
ಅಧ್ಯಯನ (ಕ್ರಿಶ 1336-1959), ತಳುಕಿನ ವೆಂಕಣ್ಣಯ್ಯ ಗ್ರಂಥಮಾಲೆ. ಮೈಸೂರು, 2015. 


31: 


[ed 


223 


36. 


37; 


38. 
39. 


40. 


4]. 


42. 


43. 


44. 


45. 


46. 
47. 


48. 


49. 


5೦. 


51: 


— 


೨2 


ನಾಗರಾಜ ಬಿ. ಎಸ್‌, ವಿಜಯನಗರ ಸಾಮ್ರಾಜ್ಯದಲ್ಲಿ ನಗರ ಬೆಳವಣಿಗೆ, ವಿಜಯನಗರ 
ಅಧ್ಯಯನ, ಸಂಪುಟ 2, ಮೈಸೂರು, 1997. 


ನಾಗೇಗೌಡ ಎಚ್‌. ಎಲ್‌ (ಸಂ), ಪ್ರವಾಸಿ ಕಂಡ ಇಂಡಿಯಾ, ಸಂ.2, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು 1966. 


ವೆಂಕಟೇಶ ಎಂ. ಜಿ, ಚಿತ್ರದುರ್ಗದ ಪಾಳೆಯಗಾರರು, ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು. 


ನಂಜುಂಡಸ್ವಾಮಿ ಎ. ಎಸ್‌, ಕರ್ನಾಟಕ ಪಾಳೆಯಗಾರರು ಮತ್ತು ಒಡೆಯರ ಇತಿಹಾಸ, 
ಸಮಾಜ ಪುಸ್ತಕಾಲಯ, ಧಾರವಾಡ. 1986. 


ವೆಂಕಟೇಶ ಜೋಯಿಸ್‌ ಕೆ. ಜಿ, ಕೆಳದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಕನ್ನಡ ಸಾಹಿತ್ಯ 
ಪರಿಷತ್ತು ಬೆಂಗಳೂರು, 1996. 


ಪ್ರಕಾಶ್‌ ಎಂ. ಪಿ. ಡೊಮಿಂಗೋಸ್‌ ಪಿಯಾಸ್‌ ಕಂಡ ವಿಜಯನಗರ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 2000. 


ವಿರೂಪಾಕ್ಷಿ ಪೂಜಾರಹಳ್ಳಿ, ಮಧ್ಯಕಾಲೀನ ಕನ್ನಡ ಕಾವ್ಯಗಳಲ್ಲಿ ನಿರೂಪಿತವಾಗಿರುವ ಬೇಟೆ 
ಮತ್ತು ಬೇಡರ ಸಂದರ್ಭಗಳ ಚಾರಿತ್ರಿಕ ಅಧ್ಯಯನ, ಚಿನ್ನಹಗರಿ ಪ್ರಕಾಶನ, ಕೆ ಬಿ. ಹೆಟ್ಟಿ 
2007. 


ರಾಜಾರಾಮ ಹೆಗಡೆ, ಅಶೋಕ ಶೆಟ್ಟರ್‌ (ಸಂ), ಮಲೆ ಕರ್ನಾಟಕದ ಅರಸು ಮನೆತನಗಳು, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 2001. 


ಅಬ್ದುಲ್‌ ಸತ್ತಾರ್‌ ಪಿ, ತರೀಕೆರೆಯ ಪಾಳೆಯಗಾರರು, ಶ್ರೀ ಲೋಕಪಾವನಿ ಪ್ರಕಾಶನ, 
ಪಾಂಡವಪುರ, ಮಂಡ್ಯ ಜಿಲ್ಲ. 1997. 


ಲಕ್ಷ್ಮಣ್‌ ತೆಲಗಾವಿ, ಚಿತ್ರದುರ್ಗ ನಾಯಕ ಅರಸರು-ರಾಜಕೀಯ ಚಿತ್ರ ವಾಲ್ಲೀಕಿ ಸಾಹಿತ್ಯ 
ಸಂಪದ, ಹರ್ತಿಕೋಟೆ, 2009 


ಗಿರಿಜಾ ಟಿ, ಚಿತ್ರದುರ್ಗ ಜಿಲ್ಲಾ ದರ್ಶಿನಿ, ರೇಖಾ ಪ್ರಕಾಶನ, ದಾವಣಗೆರೆ. 1991. 


ದುರಗಪ್ಪ. ಎಂ. ಕೆ ವಿಜಯನಗರೋತ್ತರಕಾಲೀನ ಬೇಡ ಜನಾಂಗ ಚಾರಿತ್ರಿಕ ಅಧ್ಯಯನ, 
ವಾಲ್ಮೀಕಿ ಸಾಹಿತ್ಯ ಸಂಪದ, ಹರ್ತಿಕೋಟೆ. 2010. 


ಲಕ್ಷ್ಮಣ್‌ ತೆಲಗಾವಿ, ಎಪ್ಪತ್ತೇಳು ಪಾಳೆಯಗಾರರು, ವಾಲ್ಕೀಕಿ ಸಾಹಿತ್ಯ ಸಂಪದ, ಹರ್ತಿಕೋಟೆ 
2010. 


ವಿರೂಪಾಕ್ಷಿ ಪೂಜಾರಹಳ್ಳಿ, ಬಳ್ಳಾರಿ ಜೆಲ್ಲೆಯ ಪಾಳೆಯಗಾರರು, ಪ್ರಸಾರಾಂಗ ಕನ್ನಡ 
ವಿಶ್ವವಿದ್ಯಾಲಯ ಹಂಪಿ. 2004. 


ಲಕ್ಷ್ಮಣ್‌ ತೆಲಗಾವಿ, ಶ್ರೀನಿವಾಸ್‌ ಎಂ. ವಿ. (ಸಂ), ಹುಲ್ಲೂರು ಶ್ರೀನಿವಾಸ ಜೋಯಿಸರ 
ಐತಿಹಾಸಿಕ ಲೇಖನಗಳು, ಹುಲ್ಲೂರು ಶ್ರೀನಿವಾಸ ಜೋಯಿಸ ಗಂಥ ಪ್ರಕಟಣ ಸಮಿತಿ, 
ಚಿತ್ರದುರ್ಗ, 1976. 


ಪುಟ್ಟಣ್ಣ ಎಂ.ಎಸ್‌, ಪಾಳೆಯಗಾರರು: ಐದು ಉಪನ್ಯಾಸಗಳು, ಬೆಂಗಳೂರು, 1923. 


ಸೀತಾರಾಮಯ್ಯ ಎ. ವಿ (ಸಂ), ಶ್ರೀ ಕೃಷ್ಣದೇವರಾಯನ ದಿನಚರಿ, ಬಿ.ಎಂ.ಶ್ರೀ. ಪ್ರತಿಷ್ಠಾನ, 
ಬೆಂಗಳೂರು, 1983. 


224 


53. ಸದಾಶಿವಪ್ಪ ಕುಂ. ಬಾ, ಹರಪನಹಳ್ಳಿ ಪಾಳೆಯಗಾರರ ಇತಿಹಸ ದರ್ಸನ, ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರು 2006. 


54. ಚಿನ್ನಸ್ಪಾಮಿ ಸೋಸಲೆ ಎನ್‌, ಕರ್ನಾಟಕ ರಾಜಕೀಯ ಚರಿತ್ರೆ ಮತ್ತು ಸಾಹಿತ್ಯ, ಸಿವಿ.ಜಿ. 
ಪಬ್ಲಿಕೇಷನ್ಸ್‌, ಬೆಂಗಳೂರು 2001. 


55. ಕೋಟೇಶ್‌. ಎಂ, ಬಳ್ಳಾರಿ ಜಿಲ್ಲೆಯ ಕೋಟೆಗಳು, ಪ್ರಸಾರಂಗ, ಕನ್ನಡ ವಿ.ವಿ, ಹಂಪಿ, 2011. 


56. ಗೋಪಾಲ್‌ ಆರ್‌, ನಾಡಪ್ರಭು ಕೆಂಪೆಗೌಡರ ಜೀವನ ಮತ್ತು ಸಾಧನೆಗಳು, ಪ್ರಾಚ್ಯವಸ್ತು 
ಸಂಗ್ರಹಾಲಯಹಳ ನಿರ್ದೇಶಾನಾಲಯ, ಮೈಸೂರು, 2010. 


57. ಚಿನ್ನಸ್ಹಾಮಿ ಸೋಸಲೆ ಎನ್‌, ಕರಾವಳಿ ಕರ್ನಾಟಕದ ಜೈನ ಅರಸುಮನೆತನಗಳು ಸಾಂಸ್ಕೃತಿಕ 
ಅಧ್ಯಯನ, ಪ್ರಸಾರಂಗ, ಕನ್ನಡ ವಿ.ವಿ, ಹಂಪಿ, 2014. 

58. ಲಕ್ಷ್ಮಣ್‌ ತೆಲಗಾವಿ (ಸಂ), ಸ್ಥಳೀಯ ಚರಿತ್ರೆ ಅಧ್ಯಯನದ ತಾತ್ತಿಕತೆ ಮತ್ತು ಸ್ವರೂಪ, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 2003. 

59. ಚಿನ್ನಸ್ಟಾಮಿ ಸೋಸಲೆ ಎನ್‌, ಸಾಮ್ರಾಜ್ಯ ಮತ್ತು ಸಂಸ್ಥಾನ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 2004. 


60. ವಾರಿ ಎಂ. ಜಿ, ಸೋದೆ ಅರಸು ಮನೆತನಗಳು: ಒಂದು ಅಧ್ಯಯನ, ಸಮನ್ವಯ ವಿಚಾರ 
ವೇದಿಕೆ, ಬಾದಾಮಿ, ಬಾಗಲಕೋಟೆ ಜಿಲ್ಲೆ. 1999. 


61. ಪ್ರಶಾಂತ್‌, ಶ್ರೀ ಶೃಂಗೇರಿ ಶಾರದಾ ಪೀಠ ಮತ್ತು ಮೈಸೂರು ಸಂಸ್ಥಾನ, ಚಾರಿತ್ರಿಕ ಅಧ್ಯಯನ, 
ಶ್ರೀ ಮಜ್ಜಗದ್ಗುರು ಶಂಕರಾಚಾರ್ಯ ಮಹಾ ಸಂಸ್ಥಾನಮ್‌ ದಕ್ಷಿಣಾಮ್ನಾಯ ಶ್ರೀ ಶಾರದಾ 
ಖೀಠಂ, ಶೃಂಗೇರಿ, 2007. 


62. ಗೋಪಾಲ್‌ ಆರ್‌ (ಸಂ), ವಿಜಯನಗರ ಅಧ್ಯಯನ, ಸಂಹುಟಗಳು- 13, 14, 15, 19, 
ಪ್ರಾಚ್ಛವಸ್ತು ಮತ್ತು ಸಂಗಹಾಲಯಗಳ ನಿರ್ದೇಶನಾಲಯ, ಮೈಸೂರು. 2008. 


63. ಗೋಪಾಲ್‌ ಆರ್‌ (ಸಂ), ಚಿತ್ರದುರ್ಗ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪ್ರಾಚ್ಯವಸ್ತು 
ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಹೊಸಪೇಟೆ, 2005. 


64. ತಳವರ ಇನ್‌. ಎಮ್‌, ನಂಜುಂಡ ಕವಿಯ ರಾಮನಾಥಚರಿತೆ ಸಾಂಸ್ಕೃತಿಕ ಅಧ್ಯಯನ, 
ಅಭಿರುಚಿ ಪ್ರಕಾಶನ, ಮೈಸೂರು, 2002. 


65. ಗೋಪಾಲ್‌ ಆರ್‌ (ಸಂ), ಕೋಲಾರ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ತ್ವ, ಪ್ರಾಚ್ಯವಸ್ತು 
ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಹೊಸಪೇಟೆ, 2004. 


66. ಲಕ್ಷ್ಮಣ್‌ ತೆಲಗಾವಿ, ಚಿತ್ರದುರ್ಗದ ರಾಜಾ ಬಿಚ್ಚುಗತ್ತಿ ಭರಮಣ್ಣನಾಯಕ, ವಾಲ್ಮೀಕಿ ಸಾಹಿತ್ಯ 
ಸಂಪದ, ಹರ್ತಿಕೋಟೆ, 2015. 


67. ಯೋಗೀಶ್ವರಪ್ಪ ಡಿ. ಎನ್‌, ನಾಯಕತನ ಪದ್ದತಿ, ಪ್ರಗತಿ ಗ್ರಾಫಿಕ್ಸ್‌, ಬೆಂಗಳೂರು, 2016. 


68. ನರಸಿಂಹಮೂರ್ತಿ ಹೂವಿನಹಳ್ಳಿ, ಕನಕದಾಸರ ಕೃತಿಗಳಲ್ಲ ಸಮಾನತಾ ಸಮಾಜ, 
ಪ್ರಸಾರಂಗ, ಕರ್ನಾಟಕ ವಿಶ್ವವಿದ್ಯಾಲಯ, ದಾರವಾಡ, 2012. 


69. ವಿರೂಪಾಕ್ಷಿ ಪೂಜಾರಹಳ್ಳಿ. ವಿಜಯನಗರ ಕಾಲದ ಸಂಸ್ಕೃತಿ ಭೇಟೆ, ಪಶುಪಾಲನೆ ಮತ್ತು 


ಕೃಷಿ, ಪ್ರಸಾರಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2015. 


22ನ 


70. ಗೋಪಾಲ್‌ ಆರ್‌ (ಸಂ), ಮಂಡ್ಯ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪ್ರಾಚ್ಯವಸ್ತು 
ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು, 2008. 


7]. ಕೆಳದಿ ವೆಂಕಟೇಶ್‌ ಜೋಯಿಸ್‌, ಮರೆಯಲಾಗದ ಕೆಳದಿ ಸಾಮ್ರಾಜ್ಯ, ಶ್ರೀ ಸರಸ್ಪತಿ ಸೇವಾ 
ಸಮಿತಿ(ರಿ), ಸಾಗರ, 2009. 


72. ಗೋಪಾಲ್‌ ಆರ್‌ (ಸಂ), ಚಿಕ್ಕಮಗಳೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, 
ಪ್ರಾಚ್ಯವಸ್ತು ಮತ್ತು ಸಂಗಹಾಲಯಗಳ ನಿರ್ದೇಶನಾಲಯ, ಮೈಸೂರು, 2009. 


73. ಮುರಿಗಪ್ಪ ಎ (ಪ್ರ.ಸಂ), ಕೃಷ್ಣದೇವರಾಯ ಆಯ್ದ ಲೇಖನ ಸಂಪುಟ, ಪ್ರಸಾರಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2014. 


74. ಕೆಂಕೆರೆ ಹನುಮಂತೇಗೌಡ, ದೇವಗುಂದ ಮಹಾನಾಡು ಪ್ರಭುಗಳು, ಗೋಧೂಳಿ ಪ್ರಕಾಶನ, 
ಬೆಂಗಳೂರು, 2015. 


75. ವಾಸುದೇವ ಬಡಿಗೇರ (ಸಂ), ಹಾನಗಲ್ಲು, ಪ್ರಸಾರಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 
2008. 


76. ರವಿರಾಜ ಶೆಟ್ಟಿ ಕನಕದಾಸರ ಮೋಹನತರಂಗಿಣಿ: ಸಾಂಸ್ಕೃತಿಕ ಸಂವಾದ, ಪ್ರಸಾರಂಗ, 
ಕರ್ನಾಟಕ ವಿಶ್ವವಿದ್ಯಾಲಯ, ದಾರವಾಡ, 2011. 


77. ಜೋಶಿ ಎಸ್‌. ಕೆ, ಕರ್ನಾಟಕದ ಕೋಟೆ-ಕೊತ್ತಲಗಳು ಭಾಗ-1, ಕರ್ನಾಟಕ ಇತಿಹಾಸ 
ಸಂಶೋಧನ ಮಂಡಲ, 2008. 


78. ಮಹದೇವ ಸಿ (ಸಂ), ನಾಗಮಂಗಲ, ಪ್ರಸಾರಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2011. 


79. ಸೋಮಶೇಖರ್‌ ಎಸ್‌.ವೈ (ಸಂ), ಜಗಲೂರು, ಪ್ರಸಾರಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, 2010. 


80. ಯೋಗೀಶ್ವರಪ್ಪ ಡಿ. ಎನ್‌. ಕಲ್ಪ್ಲಶೋಧ (ತುಮಕುರು ಜಿಲ್ಲೆಯ ಸಂಶೋಧನಾ 
ಲೇಖನಗಳು), ಪ್ರಗತಿ ಗ್ರಾಫಿಕ್ಸ್‌, ಬೆಂಗಳೂರು, 2012. 


ಗೋಪಾಲ್‌ ಆರ್‌ (ಸಂ). ಬೆಂಗಳೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪ್ರಾಚ್ಯವಸ್ತು 
ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು, 2013. 


82. ಪುಟ್ಟಸ್ಟಾಮಿ ಬಿ. ಎಸ್‌, ಕೈಫಿಯತ್ತು ಕಂಡ ಮೈಸೂರು ರಾಜಕೀಯ ಚರಿತ್ರೆ, ಮುದ್ದುಶ್ರೀ 
ಗಂಥಮಾಲೆ, ಬೆಂಗಳೂರು, 2007. 


83. ಬಸವರಾಜ ಡಿ. ಆರ್‌, ನಿಡುಗಲ್ಲು ದುರ್ಗ, ಪ್ರಮೋದ ಪ್ರಕಾಶನ, ಬೆಂಗಳೂರು, 1994. 


84. ನರಸಿಂಹಮೂರ್ತಿ ಎ. ವಿ, ವಿಜಯನಗರ ಕಾಲದ ನಾಣ್ಯ ಸಂಪತ್ತು, ಪ್ರಸಾರಂಗ, ಮೈಸೂರು 
ವ. ವಿ. ಮೈಸೂರು, 1996. 


85. ಸಂತೆಬೆನ್ನೂರು ಸುಮತೀಂದ್ರ ನಾಡಿಗ, ತರೀಕೆರೆ ನಾಯಕರು, ಸಿವಿಜಿ ಇಂಡಿಯಾ, 
ಬೆಂಗಳೂರು, 2014. 


86. ಸುರೇಶ ಬಿ, ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಯ ದೇವಾಲಯಗಳು, ಸಂಶೋಧನ ಪ್ರಕಾಶನ, 
ಬಾಲೇನಹಳ್ಳಿ, 2009. 


87. ವರೂಪಾಕ್ಷಿ ಪೂಜಾರಹಳ್ಳಿ, ಬೇಡ ಬುಡಕಟ್ಟಿನ ಚರಿತ್ರೆ ಮತ್ತು ಸಂಸ್ಕೃತಿ, ಪ್ರಸಾರಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2008. 


೩ 


81. 


[ud 


226 


ರಾಬರ್ಟ್‌ ಸಿವೆಲ್‌, ಎ ಪರ್‌ಗಾಟನ್‌ ಎಂಪೈರ್‌, ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ದೆಹಲಿ, 1962. 


ಬರ್ಟನ್‌ ಸ್ಪೇನ್‌, ದಿ ನೀವ್‌ ಕ್ಯಾಂಬಿಡ್ಸ್‌ ಹಿಸ್ಥರಿ ಆಫ್‌ ಇಂಡಿಯಾ ವಿಜಯನಗರ, ಕ್ಯಾಂಬ್ರಿಡ್ಜ್‌ 
ಯೂನಿವರ್ಸಿಟಿ ಪೆ ಪುಸ್‌, ಕ್ಯಾಂಬ್ರಿಡ್ಜ್‌, 1993. 


ಎಮ್‌ ಹೆಚ್‌ ರಾಮಶರ್ಮ, (ಎಡಿ) ಬೈ ಎಮ್‌ ಹೆಚ್‌ ಗೋಪಾಲ್‌, ದಿ ಹಿಸ್ನರಿ ಆಪ್‌ ದಿ 
ವಿಜಯನಗರ್‌ ಎಂಪೈರ್‌ ದಿ ಲಾಸ್ಟ್‌ ಸ f ಡಿಕ್ಷೇನ್‌ ಅಂಡ್‌ ಡಿಸಪಿಯರೆನ್ಸ್‌, ಬಾಂಬೆ 
ಪಾಪುಲರ್‌ ಪ್ರಕಾಶನ್‌, 1980. 


ನೀಲಕಂಠ ಶಾಸ್ತ್ರ ಕಎಎ ಹಿಸ್ನರಿ ಆಫ್‌ ಸೌತ್‌ ಇಂಡಿಯಾ ಪ್ರಮ್‌ ಪ್ರೀ- ಹಿಸ್ನೋರಿಕ್‌ 
ಟೈಮ್ಸ್‌ ಟುದಿ ಫಾಲ್‌ ಆಫ್‌ ವಿಜಯನಗರ್‌ ಎಂಪೈರ್‌, ಮದ್ರಾಸ್‌, 1958. 


ವೆಂಕಟರಾಮಯ್ಯ ಎನ್‌, ಸ್ಟಡೀಸ್‌ ಇನ್‌ ದಿ ಹಿಸ್ನರಿ ಆಫ್‌ ಥರ್ಡ್‌ ಡೈನೆಸ್ಟಿ ಆಫ್‌ 
ವಿಜಯನಗರ, ಮದ್ರಾಸ್‌, 1935. 


ಸೂರ್ಯನಾರಾಯಣ್‌ ರಾವ್‌ ಬಿ, ದಿ ನೆವರ್‌ ಟು ಬಿ ಪರ್‌ಗಾಟನ್‌ ಎಂಪೈರ್‌, ನ್ಯೂ ಡೆಲ್ಲಿ, 
ಐಎ.ಇ.ಎಸ್‌, 1993. 


ಗುರುರಾಜ ಭಟ್‌.ಪಿ, ಸ್ಟಡೀಸ್‌ ಅನ್‌ ತಳುವ ಹಿಸ್ಟರಿ ಅಂಡ್‌ ಕಲ್ಪರ್‌, ಮನಿಪಾಲ್‌ 1975. 


ಬರ್ಟನ್‌ ಸ್ಪೇನ್‌, ಪೆಸೆಂಟ್‌ ಸ್ಪೇಟ್‌ ಅಂಡ್‌ ಸೊಸೈಟಿ ಇನ್‌ ಮೆಡಿವಲ್‌ ಸೌತ್‌ ಇಂಡಿಯಾ, 
ಆಕ್ಷಫರ್ಡ್‌ “ಯೂನಿವರ್ಸಿಟಿ ಪೆ ಪುಸ್‌, 1980. 


ಮಹಾಲಿಂಗಂ ಟಿ ವಿ, ಅಡ್ಮಿನಿಸ್ನೇಟಿವ್‌ ಅಂಡ್‌ ಸೋಸಿಯಲ್‌ ಲೈಫ್‌ ಅಂಡರ್‌ 
ಳು 
ವಿಜಯನಗರ, ಮದ್ರಾಸ್‌, 1975. 


. ವೆಂಕಟರತ್ನಂ ಎ ವಿ, ಲೋಕಲ್‌ ಗವರ್ನಮೆಂಟ್‌ ಇನ್‌ ದಿ ವಿಜಯನಗರ ಎಂಪೈರ್‌, 


ಮೈಸೂರು ಯೂನಿವರ್ಸಿಟಿ, ಮೈಸೂರು 1972. 


. ಗೋಪಾಲ್‌.ಎಮ್‌.ಹೆಚ್‌ (ಎಡಿಟ್‌) ರಾಮಶರ್ಮ.ಎಮ್‌.ಹೆಚ್‌, ದಿ ಹಿಸ್ತರಿ ಆಪ್‌ ದಿ 


ವಿಜಯನಗರ್‌ ಎಂಪೈರ್‌ ವಾಲ್ಯೂಮ್‌ 1, ಬೊಂಬಾಯ್‌ 1978. 


. ಬರ್ಟನ್‌ ಸ್ಪೇನ್‌, ಹೆಸೆಂಟ್‌ ಸ್ಟೇಟ್‌ ಅಂಡ್‌ ಸೊಸೈಟಿ ಇನ್‌ ಮೆಡಿವಲ್‌ ಸೌತ್‌ ಇಂಡಿಯಾ, 


ನ್ಯೂ ಡೆಲ್ಲಿ, 1980. 


. ಮಹಾಲಿಂಗಂ ಟಿ ವಿ, ಸೌತ್‌ ಇಂಡಿಯನ್‌ ಹೊಲಿಟಿ, ಮದ್ರಾಸ್‌, 1955. 
3 ವೆಂಕಟರಮಣಯ್ಯ, ವಿಜಯನಗರ ಆರಿಜಿನ್‌ ಆಫ್‌ ಸಿಟಿ ಅಂಡ್‌ ದಿ ಎಂಪೈರ್‌, ಏಷಿಯನ್‌ 


ಎಜುಕೇಷನ್‌ ಸರ್ವಿಸಸ್‌, ನ್ಯೂ ಡೆಲ್ಲಿ, 1990. 


ಕೃಷ್ಣಸ್ವಾಮಿ ಎ ಎ ತಮಿಳ್‌ ಕಂಟ್ರಿ ಅಂಡರ್‌ ವಿಜಯನಗರ್‌ ಎಂಪೈರ್‌, ಅಣ್ಣಮಲೈ ನಗರ್‌, 
1964. 


. ನೀಲಕಂಠ ಶಾಸ್ತ್ರ ಅಂಡ್‌ ವೆಂಕಟರಮಣಯ್ಯ, ಫರ್ದರ್‌ ಸೋರ್ಪಸ್‌ ಅಪ್‌ ವಿಜಯನಗರ್‌ 


ಹಿಸ್ಪರಿ, ವಾಲ್ಕೂಮ್‌-1, ಮದ್ರಾಸ್‌ SE 1964. 


. ಸ್ವಾಮಿನಾಥನ್‌ ಕೆ ಡಿ, ದಿ ನಾಯಕಾಸ್‌ ಆಫ್‌ ಇಕ್ಕೇರಿ, ಮದ್ರಾಸ್‌, 1957. 
. ಫಿಲಿಜಟ್‌ ವಿ, (ಇಡಿ) ದಿ ವಿಜಯನಗರ್‌ ಎಂಪೈರ್‌- ಡೊಮಿಂಗೋ ಪೇಸ್‌ ಅಂಡ್‌ ಎಫ್‌ 


ನ್ಯೂನೀಜ್‌, ನ್ಯೂ ಡೆಲ್ಲಿ, 1980. 


22% 


19. ಚಿಟ್ನಿಸ್‌ ಕೆ ಎನ್‌, ಕೆಳದಿ ಹೊಲಿಟಿ, ದಾರವಾಡ 1974. 
20. ಧೀಕ್ಷಿತ್‌ ಜಿ ಎಸ್‌, (ಎಡಿ) ಸ್ಥಡೀಸ್‌ ಇನ್‌ ಕೆಳದಿ ಹಿಸ್ಪರಿ ದಿ ಮಿಥಿಕ್‌ ಸೊಸೈಟಿ, 
ಬೆಂಗಳೂರು, 1981. 


21. ಮಹಾಲಿಂಗಂ ಟಿ ವಿ, ಎಕನಾಮಿ ಲೈಫ್‌ ಇನ್‌ ದಿ ವಿಜಯನಗರ ಎಂಪೈರ್‌, ಮದ್ರಾಸ್‌, 
1951. 


22. ಕೊಟ್ರಯ್ಯ ಸಿ ಟಿ ಎಮ್‌, ಇರಿಗೇಶನ್‌ ಸಿಸ್ಟಮ್‌ ಅಂಡರ್‌ ವಿಜಯನಗರ ಎಂಪೈರ್‌, 
ಡೈರೆಕ್ಸರೇಟ್‌ ಆಫ್‌ ಆರ್ಕ್ಯಾಲಜಿ ಅಂಡ್‌ ಮ್ಯೂಸಿಯಂ, ಮೈಸೂರು, 1995. 

23. ಶಿವಣ್ಣ ಕೆ ಎಸ್‌. ದಿ ಅಗ್ರೇರಿಯನ್‌ ಸಿಸ್ನಮ್‌ ಆಫ್‌ ಕರ್ನಾಟಕ (1336-1761), ಪ್ರಸಾರಾಂಗ, 
ಯೂನಿವರ್ಸಿಟಿ ಆಫ್‌ ಮೈಸೂರು, ಮೈಸೂರು 1983. 


24. ಧೀಕ್ಷಿತ್‌ ಜಿ ಎಸ್‌, ದಿ ಲೋಕಲ್‌ ಸೆಲ್ಫ್‌ ಗವರ್ನಮೆಂಟ್‌ ಇನ್‌ ಮೆಡಿವಲ್‌ ಕರ್ನಾಟಕ, 
ಕರ್ನಾಟಕ ಯೂನಿವರ್ಸಿಟಿ, ದಾರವಾಡ, 1964. 


25. ಸಾಲೆತೋರೆ ಬಿ ಎ, ಸೋಷಿಯಲ್‌ ಅಂಡ್‌ ಹೊಲಿಟಿಕಲ್‌ ಲೈಫ್‌ ಇನ್‌ ದಿ ವಿಜಯನಗರ 
ಎಂಪೈರ್‌, ವಾಲ್ಕೂಮ್‌-। ಅಂಡ್‌ 2, ಬಿ ಜಿ ಪೌಲ್‌ ಅಂಡ್‌ ಕೊ, ಮದ್ರಾಸ್‌, 1934. 
26. ಹರ್ಮನ್‌ ಕುಲ್ಕೈ (ಎಡಿ) ದಿ ಸ್ಟೇಟ್‌ ಇನ್‌ ಇಂಡಿಯಾ 1000-1700, ಆಕ್ಸ್‌ಫರ್ಡ್‌ 
ಯೂನಿವರ್ಸಿಟಿ ಪ್ರೆಸ್‌, ಡೆಲ್ಲಿ, 1995. 

27. ಪ್ರಾನ್ಸಿಸ್‌ ಬುಕನನ್‌. ಜರ್ನಿ ಫ್ರಮ್‌ ಮದ್ರಾಸ್‌, ಥ್ರೋ ದಿ ಕಂಟ್ರೀಸ್‌ ಆಫ್‌ ಮೈಸೂರು, 
ಕೂರ್ಗ್‌ ಅಂಡ್‌ ಮಲ್ಲಾರ್‌, ಲಂಡನ್‌, 1807. 

28. ನೊಬುರು ಖರಾಷಿಮಾ, ಟುವರ್ಡ್‌ ಎ ನ್ಯೂ ಫಾರ್‌ಮೇಷನ್‌: ಸೌತ್‌ ಇಂಡಿಯನ್‌ 
ಸೊಸೈಟಿ ಅಂಡರ್‌ ವಿಜಯನಗರ ರೂಲ್‌, ಆಕ್ಷ್‌ಫರ್ಡ್‌ ಯೂನಿವರ್ಸಿಟಿ ಪ್ರೆಸ್‌. ನ್ಯೂ ಡೆಲ್ಲಿ. 
1992. 


29. ನೊಬುರು ಖರಾಷಿಮಾ, ಎ ಕಾನ್‌ಕಾರ್ಡ್‌ಡೆನ್ಸ್‌ ಆಫ್‌ ನಾಯಕಾಸ್‌ ದಿ ವಿಜಯನಗರ 
ಇನ್‌ಸ್ಕಿಪ್‌ಷನ್ಸ್‌ ಇನ್‌ ಸೌತ್‌ ಇಂಡಿಯಾ, ಆಕ್ಷ್‌ಫರ್ಡ್‌ ಯೂನಿವರ್ಸಿಟಿ ಪ್ರೆಸ್‌. ನ್ಯೂ ಡೆಲ್ಲಿ. 
ಶ್ರ [) A [Se 

2002. 


ಲೇಖನಗಳು 


1. ವಸಂತ ಮಾಧವ ಕೆ. ಜೆ, ಕರ್ನಾಟಕ ಕರಾವಳಿಯಲ್ಲಿ ಕೆಳದಿ ಸದಾಶಿವ ನಾಯಕ, ಮಾ.ಕ.ಸಂ. 
3 ಸಂ.3 ಮೈಸೂರು ವಿ.ವಿ. ಮೈಸೂರು 1993 


2. ಲಕ್ಷ್ಮಣ್‌ ತೆಲಗಾವಿ, ಚಿತ್ರದುರ್ಗ ಪಾಳೆಯಗಾರರು ಮತ್ತು ಶ್ರೀ ಕೂಡಲೀ ಶೃಂಗೇರಿಸಂಸ್ಥಾನ 
ಸಂಬಂಧ, ಮಾನವಿಕ ಕರ್ಣಾಟಕ, ಸಂಪುಟ 5 ಸಂ 2, ಫೆಬ್ರುವರಿ 1975. 


3. ಗಾಯಿ ಜಿ.ಎಸ್‌, ಕೆಳದಿ ನಾಯಕರ ಅತಿಹಾಸ ಕುರಿತು ಕೆಲವು ವಿಚಾರಗಳು, ಮಾ.ಕ. 
ಸಂಪುಟ, ಮೈಸೂರು ಏ.ವಿ, ಮೈಸೂರು 1970. 


4. ವಾಸುದೇವನ್‌ ಸಿ.ಎಸ್‌, ವಿಜಯನಗರ ಪಟ್ಟಣ ಮತ್ತು ಅದರ ಉಪನಗರಗಳು, 
ವಿಜಯನಗರ ಅಧ್ಯಯನ, ಸಂಪುಟ 2, ಮೈಸೂರು, 1997. 


228 


ವಸಂತ ಮಾಧವ ಕೆ.ಜೆ, ಗೇರುಸೊಪ್ಪೆಯ ಅರಸರು ಮತ್ತು ಕೆಳದಿ ನಾಯಕರು, ಮಾ.ಕ.ಸಂ. 
7 ಸಂ 23, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1972. 


ಮಹಮ್ಮದ್‌ ಶರೀಫ್‌ ಕೆ, ಕವಲೇದುರ್ಗ ಒಂದು ಐತಿಹಾಸಿಕ ಅವಲೋಕನ, ಮಾನವಿಕ 
ಕರ್ನಾಟಕ, ಸಂ 4, ಸಂ 3, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1974. 

ಕೆಳದಿ ಗುಂಡಾಜೋಯಿಸ್‌, ಕೆಳದಿ ನೃಪವಿಜಯದಲ್ಲಿ ಚಿತ್ರದುರ್ಗದ ಪಾಳೆಯಗಾರರು, ಮಾ.ಕ 
ಸಂಪುಟ 15, ಸಂಚಿಕೆ-4, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1985. 


ವಿರೂಪಾಕ್ಷಿ ಪೂಜಾರಹಳ್ಳಿ, ಅಣಜಿ ಗ್ರಾಮದ ಪುರಾತತ್ವ ಮತ್ತು ಚರಿತ್ರೆ, ಇತಿಹಾಸ ದರ್ಶನ, 
ಸಂ-17, ಕರ್ನಾಟಕ ಇತಿಹಾಸ ಅಕಾಡಮಿ, ಬೆಂಗಳೂರು, 2002. 


ಅಭಿನಂದನ ಗಂಥಗಳು 


I. 


ಲಕ್ಷ್ಮಣ್‌ ತೆಲಗಾವಿ, ಹರತಿಸಿರಿ (ಎಚ್‌.ವಿ. ವೀರನಾಯಕ "ಹರತಿ' ನೆನಪಿನ ಸಂಪುಟ), 
ವಾಲ್ಮೀಕಿ ಸಾಹಿತ್ಯ ಸಂಪದ, ಹರ್ತಿಕೋಟೆ, ಚಿತ್ರದುರ್ಗ ಜಿಲ್ಲೆ. 2004. 


ಗುಂಡಾ ಜೋಯಿಸ್‌, ಕೆಳದಿ ಅರಸರು ಮತ್ತು ಚಿತ್ರದುರ್ಗದ ಪಾಳೆಯಗಾರರು (ಕೆ.ಆರ್‌. 
ಲಿಂಗಪ್ಪ ಅಭಿನಂದನಾ ಗಂಥ), 1979. 


ಕಲ್ಲಾಪುರ ಜಿ.ವಿ. (ಸಂ.), ಕೆಳದಿ, (ಶ್ರೀ ಗೊಂಡಾಜೋಯಿಸ್‌ ಅಭಿನಂದನಾ ಗಂಥ), 
ಮಲ್ಲಾಡ್‌ ರಿಸರ್ಚ್‌ ಅಕಾಡೆಮಿ, ಶಿವಮೊಗ್ಗ 1997. 


ಲಕ್ಷ್ಮಣ್‌ ತೆಲಗಾವಿ, ಶ್ರೀ ಬೃಹನ್ಮಠಶದಲ್ಲಿ ದೊರೆತ ಕೆಲವು ಅಪ್ರಕಟಿತ ಶಾಸನಗಳು, 
(ಶೀಜಯದೇವ ಜಗದ್ಗುರುಗಳ ಶತಮಾನೋತ್ಸವ ಸ್ಮರಣಸಂಚಿಕೆ, ಜಂಗಮಜ್ಯೋತಿ 
ಚಿತ್ರದುರ್ಗ, 1975. 


ಲಕ್ಷ್ಮಣ್‌ ತೆಲಗಾವಿ, ಬಖ್ಯೆರು: ಒಂದು ಅಧ್ಯಯನ, ಸಂಶೋಧನ (ಡಾ.ಎಂ. 
ಚಿದಾನಂದಮೂರ್ತಿ ಅಭಿನಂದನ ಸಂಪುಟ), ಡಾ.ಎಂ. ಚಿದಾನಂದಮೂರ್ತಿ ಅಭಿನಂದನ 
ಸಮಿತಿ, ಬೆಂಗಳೂರು. 1991. 

ಲಕ್ಷ್ಮಣ್‌ ತೆಲಗಾವಿ, (ಪ್ರ.ಸಂ) ಪುಟ್ಟಸ್ಥಾಮಿ ಬಿ.ಎಸ್‌ ಮತ್ತು ನಂದೀಶ ಎನ್‌, (ಸಂ) 
ಸಂಶೋಧನ ಸಿರಿ, (ಎಂ.ವಿ.ಶ್ರೀನಿವಾಸ್‌ ಅಭಿನಂದನ ಗಂಥ) ಮನೋಜ್‌ ಪ್ರಕಾಶನ, 
ಬೆಂಗಳೂರು, 2016. 


ಲಕ್ಷ್ಮಣ್‌ ತೆಲಗಾವಿ (ಸಂ) ಕರ್ನಾಟಕ ಪಾಳೆಯಗಾರರ ನ್ಯಾಯಾಡಳಿತ (ಜಿ.ಹೆಚ್‌. ಪ್ರಸಾದ್‌ 
ಅಭಿನಂದನ ಸಂಪುಟ), ವಾಲ್ಮೀಕಿ ಸಹಿತ್ಯ ಸಂಪದ, ಹರ್ತಿಕೋಟೆ, 2008. 


229 


ಅಪ್ರಕಟಿತ ಎಂ.ಫಿಲ್‌., ಪಿಎಚ್‌.ಡಿ. ಮಹಾಪ್ರಬಂಧಗಳು 


I. 


ಬಸವರಾಜು ಹುಲಗಪ್ಪ, ದಿ ಸೋಷಿಯಲ್‌ ಸ್ಪಕ್ಷರ್‌ ಅಂಡರ್‌ ದಿ ವಿಜಯನಗರ ಎಂಪೈರ್‌ 
(1336-1600 ಎ.ಡಿ). (ಡಾಕ್ಷರ ಆಫ್‌ ಫಿಲೋಸಪಿ) ಗುಲ್ಬರ್ಗ ಯೂನಿವರ್ಸಿಟಿ, ಗುಲ್ಬರ್ಗ, 
2014. 


ಅಮಿತ್‌ ಮನೋಹರ್‌ ನಾಯ್ದು, ದಾನ ಇನ್‌ ದಿ ಹಿಸ್ನರಿ ಆಫ್‌ ಕರ್ನಾಟಕ ವಿತ್‌ ಸ್ಪೆಷಲ್‌ 
ರೆಪರೆನ್ಸ್‌ ಟು ವಿಜಯನಗರ ಪೀರಿಡ್‌ (1336-1646 ಎ.ಡಿ), (ಡಾಕ್ಷರ ಆಫ್‌ ಫಿಲೋಸಪಿ) 
ಯೂನಿವರ್ಸಿಟಿ ಆಫ್‌ ಮೈಸೂರು, ಮೈಸೂರು. 


ಸರಿತಾಬಾಯಿ ಶರಣಪ್ಪ, ಯಲಹಂಕ ನಾಡಪು್ರಭುಗಳ ಸಾಧನೆಗಳು ಮತ್ತು ಸಾಂಸ್ಕೃತಿಕ 
ಕೊಡುಗೆಗಳು (ಕ್ರಿ ಶ 1418-1728 ರವರೆಗೆ) (ಪಿಎಚ್‌.ಡಿ, ಮಹಾಪ್ರಬಂಧ), ಗುಲಬರ್ಗಾ 
ವಿಶ್ವವಿದ್ಯಾಲಯ, ಕಲಬುರಿಗಿ, 2018. 


ವೀರೇಶ ಯಾದವ ಪಿ. ಎಸ್‌, ನಿಡುಗಲ್ಲು ಶಾಸನಗಳ ಸಾಮಾಜಿಕ ಮತ್ತು ಧಾರ್ಮಿಕ 
ಅಧ್ಯಯನ, (ಎಂ.ಫಿಲ್‌, ಪ್ರಬಂಧ) ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2017. 


ಅರುಣ್‌ ಹೆಚ್‌.ಟಿ, ಕೆಳದಿ ನಾಯಕರ ಕಾಲದ ತೆರಿಗೆ ಪದ್ಧತಿ (1500-1763), (ಪಿಎಚ್‌.ಡಿ, 
ಮಹಾಪ್ರಬಂಧ), ಕುವೆಂಪು ವಿಶ್ವವಿದ್ಯಾನಿಲಯ, ಶಿವಮೊಗ್ಗ, 2002. 


ಬಸವರಾಜಪ್ಪ ಎಚ್‌.ಈ, ಚಿತ್ರದುರ್ಗ ಪ್ರದೇಶದ ಭೂಹಿಡುವಳಿಗಳು ಚಾರಿತ್ರಿಕ ಮತ್ತು 
ಸಾಂಸ್ಕೃತಿಕ ಅಧ್ಯಯನ (1779-1956), (ಪಿಎಚ್‌.ಡಿ, ಮಹಾಪ್ರಬಂಧ), ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2000. 

ವಿಷ್ಣುವರ್ಧನ ಹೆಚ್‌, ಕೆಳದಿ ವೀರಶೈವ ನಾಯಕರು ಮತ್ತು ಶೃಂಗೇರಿ ಮಠ ಒಂದು ಸಮಗ್ರ 


ಅಧ್ಯಯನ: ಕ್ರಿಶ 1499-1763, (ಪಿಎಚ್‌.ಡಿ, ಮಹಾಪ್ರಬಂಧ), ಕುವೆಂಪು 
ವಿಶ್ವವಿದ್ಯಾನಿಲಯ, ಶಿವಮೊಗ್ಗ, 2007. 


ಎರ್ರಿಸ್ಟಾಮಿ ಬಿ, ಜರಿಮಲೆ ಪಾಳೆಯಗಾರರ ಒಂದು ಅಧ್ಯಯನ, (ಎಂ.ಫಿಲ್‌, ಪ್ರಬಂಧ), ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2017. 


ಮಂಜುನಾಥ ಹ. ಪಾಟೀಲ, ದಾವಣೆಗೆರೆ ಜಿಲ್ಲೆ ಶಾಸನಗಳು: ಒಂದು ಸಾಂಸ್ಕೃತಿಕ ಅಧ್ಯಯನ 
(ಪಿಎಚ್‌.ಡಿ, ಮಹಾಪ್ರಬಂಧ), ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, 2002. 


. ಶಿವಪ್ಪ ಆರ್‌, ಚಿತ್ರದುರ್ಗ ಪಾಳೆಯಗಾರರ ಕಾಲದ ಸೈನ್ಯ ವ್ಯವಸ್ಥೆ ಮತ್ತು ಯುದ್ಧನೀತಿ: ಒಂದು 


ಅಧ್ಯಯನ (ಕ್ರಿ ಶ 16 ನೇ ಶತಮಾನದಿಂದ 18 ನೇ ಶತಮಾನದವರೆಗೆ, (ಪಿಎಚ್‌.ಡಿ, 
ಮಹಾಪ್ರಬಂಧ), ಕುವೆಂಪು ವಿಶ್ವವಿದ್ಯಾನಿಲಯ, ಶಿವಮೊಗ್ಗ, 2006. 


230 


ನಕ್ಷೆಗಳು 


ವಿಜಯನಗರ ಕಾಲದ ಆಳ್ಸೀಕೆಯಲ್ಲಿ ದಕ್ಷಿ ಣ ಭಾರತ 


ಕನ್ನಡ ಪ್ರದೇಶ 


ತಮಿಳು ಪ್ರದೇಶ 


231 


ವಿಜಯನಗರ ಕಾಲದ ಆಳ್ಗಿಕೆಯಲ್ಲಿ ಕನ್ನಡ ಪ್ರದೇಶ 


ಕನ್ನಡ ಪ್ರದೇಶ 


232 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳು 


1. ಬಳ್ಳಾರಿ ಪಾಳೆಯಗಾರರು 2. ಗುಡೇಕೋಟೆ 3. ಜರಿಮಲೆ 4. ಹರಪ್ಪನಹಳ್ಳಿ ಪಾಳೆಯಗಾರರು 
5. ನಾಯಕನಹಟ್ಟಿ ಪಾಳೆಯಗಾರರು 6. ಚಿತ್ರದುರ್ಗ ನಾಯಕರು 7. ಹರತಿ ಪಾಳೆಯಗಾರರು 8. 
ಮತ್ತೋಡು ಪಾಳೆಯಗಾರರು 9. ಬೂದಿಹಾಳು ಪಾಳೆಯಗಾರರು 10. ನಿಡಗಲ್ಲು ನಾಯಕರು 1. 
ಪಾವಗಡ ಪಾಳೆಯಗಾರರು 12. ರತ್ನಗಿರಿ ನಾಯಕರು 13. ಹಾಗಲವಾಡಿ ನಾಯಕರು 14. 
ಮಿಡಿಗೇಶಿ ಪಾಳೆಯಗಾರರು 15. ಸಿರಾ ಪಾಳೆಯಗಾರರು 16. ಮದುಗಿರಿ 17. ಕೊರಟಗೆರೆ 18. 
ನಾಗಮಂಗಲದ ಪಭುಗಳು 19. ಶ್ರೀರಂಗಪಟ್ಟಣ 20. ಚಿಕ್ಕಬಳ್ಳಾಪುರ 21. ಗುಮ್ಮನಾಯಕನಪಾಳ್ಯ 
22. ನರಸಿಂಹಪುರ 23 ಬೇಲೂರು 24. ಬಸವಾಪಟ್ಟಣ 25. ಕೆಳದಿ ನಾಯಕರು 26. 
ಸಂತೆಬೆನ್ನೂರು ಪಾಳೆಯಗಾರರು 27. ಮೈಸೂರು 28. ಯಲಹಂಕ ನಾಡಪ್ರಭುಗಳು 29. ಕಳಲೆ 
ಮನೆತನ 30 ಉಮ್ಮತ್ತೂರು ಪಾಳೆಯಗಾರರು. 


233 


ವಂಶಾವಳಿಗಳು 
ಕೆಳದಿ ಅರಸರ ವಂಶಾವಳಿ 


ಬಸವಪ್ಪ 
vy 
ಚೌಡಪ್ಪ ನಾಯಕ ಕ್ರಿಶ. 1499-1513 ಭದ್ರಪ್ಪ 
vy 
ಸದಾಶಿವನಾಯಕ ಕ್ರಿ.ಶ. 1513-1563 


y 


ದೊಡ್ಡ ಸಂಕಣ್ಣ ನಾಯಕ ಕ್ರಿ.ಶ. 1563-1570 ಚಿಕ್ಕ ಸಂಕಣ್ಣನಾಯಕ ಕ್ರಿ.ಶ. 1570-1580 


7 —— | 


4 
ರಾಮರಾಜನಾಯಕ ಹಿರಿಯ ವೆಂಕಟಪ್ಪ ನಾಯಕ ಸಿದ್ದಪ್ಪ 
ಕ್ರೆ.ಶ. 1570-1586 f ಕ್ರ.ಶ. 1582-1629 } 
ಭದಪ್ಪ ಅಂಧಕ ವೆಂಕಟಯ್ಯ ಶಿವಪುನಾಯಕ ಕಿರಿಯವೆಂಕಟಪ್ಪನಾಯಕ 
ಕ್ರೆ.ಶ. 1645-1660 ಕ್ರೆ.ಶ. 1660-1661 
ವೀರಭದನಾಯಕ ಕುತ್ತಿಕ ಶಿವಪುನಾಯಕ 
ಕ್ರೆ.ಶ. 1629-1645 ಕ್ರೆ.ಶ. 1679-16 
ಭದಪುನನಾಯಕ ಹಿರಿಯಸೋಮಶೇಖರ ನಾಯಕ 
ಕ್ರೆ.ಶ. 1661-1663 ಕ್ರೆ.ಶ. 1661-1677 


| 


ಪತ್ನಿ ರಾಣಿ ಚೆನ್ನಮ್ಮಾಜಿ ಕ್ರೆ.ಶ. 1661-1697 


r— 


ಹಿರಿಯ ಬಸಪುನಾಯಕ (ದತ್ತು) ಕ್ರಿಶ. 1697-1714 


ಇಮ್ಮಡಿ ಸೋಮಶೇಖರನಾಯಕ ವೀರಭದನಾಯಕ 


234 


ಕ್ರಿಶ. 1714-1739 


ಕಿರಿಯ ಬಸಪ್ಪನಾಯಕ ರಾಣಿ ವೀರಮ್ಮಾಜಿ (ಪತ್ನಿ) 
ಕ್ರಿಶ. 1739-1754 


ಚೆನ್ನಬಸಪ್ಪನಾಯಕ (ದತ್ತು) ಸೋಮಶೇಖರನಾಯಕ (ದತ್ತು) 
ಕ್ರಿಶ. 1754-1757 ಕ್ರಿಶ. 1757-1763 


ಕೃಪೆ: ಹೆಚ್‌.ಸಿ.ವೀರಪ್ಪಗೌಡ, ಚಾರಿತ್ರಿಕ ಹಿನ್ನೆಲೆಯಲ್ಲಿ ಶೃಂಗೇರಿ ಮಹಾಸಂಸ್ಥಾನದ ಆರ್ಥಿಕ 
ಅಧ್ಯಯನ (ಕಿ.ಶ.1336-1959) ತಳುಕಿನ ವೆಂಕಣ್ಣಯ್ಯ ಸ್ಮಾರಕ ಗಂಥಮಾಲೆ, 2015, 


ಮೈಸೂರು, ಪುಟ-222. 


ಉಮತ್ತೂರು ಪಾಳೆಯಗಾರರ ವಂಶಾವಳಿ 


ಹನುಮಪ್ರ ಒಡೆಯ 
| 


ಇಮ್ಮಡಿರಾಯ ಒಡೆಯ (ಸೋಮರಾಯ ಒಡೆಯ) 


pk 


ದೇವಣ್ಣ ಒಡೆಯ ನಂಜರಾಜ 
| | 
| ಚನ್ನನ೦ಜರಾಜ 
ಚಿಕ್ಕ್ನರಾಯ (ಮಲ್ಲರಾಜ) ಗೋಪಣ್ಣ ಒಡೆಯ 
| 
ಮಲ್ಲರಾಜ 


ಕೃಪೆ: ಕೆ.ಎನ್‌. ಗಂಗಾನಾಯಕ್‌. (ಪು.ಸಂ.) ಪುಟ್ಟಸ್ತಾಮಿ (ಸಂ.) ಪಾಳೆಯಗಾರರ 
ಶಾಸನಗಳು, ಸಂಪುಟ-2, 2012. ಪು xv 


2೩5 


ಚಿತ್ರದುರ್ಗದ ನಾಯಕರ ವಂಶಾವಳಿ 


ಮತ್ತಿ ಸಂತತಿ 


ಕಾಮಗೇತಿ ಹನುಮಿನಾಯಕ 


| 
EEE 


ಮತ್ತಿ ತಿಮ್ಮಣ್ಣನಾಯಕ ಓಬಣ್ಣನಾಯಕ 


ಓಬಣ್ಣ(ನೇ ಮೆದಕೇರಿ)ನಾಯಕ 


1ನೇ ಕಸ್ತೂರಿ ರಂಗಪ್ಪುನಾಯಕ 


___—_—— 


ಇಮ್ಮಡಿ ಮೆದಕೇರಿನಾಯಕ ಸರ್ಜೇರಾಯ 
| 
ಓಬಣ್ಣನಾಯಕ 
ಲಿಂಗಣ್ಣ(ಮುಮ್ಮಡಿ ಮೆದಕೇರಿ)ನಾಯಕ ಚಿಕ್ಕಣ್ಣನಾಯಕ 


ಬಿಳಿಚೋಡು ಸಂತತಿ 
ಬಿಚ್ಚುಗತ್ತಿ ಭರಮಣ್ಣನಾಯಕ 


ಹಿರೇ RS 


ಇಮ್ಮಡಿ ಕಸ್ತೂರಿ ರಂಗಪ್ಪ ನಾಯಕ ರಾಜಾ ಮೆದಕೇರಿನಾಯಕ 


(ಕಡೇ ಮೆದಕೇರಿನಾಯಕ) 


ಕೃಪೆ: ಕೆ.ಎನ್‌. ಗಂಗಾನಾಯಕ್‌. (ಪು.ಸಂ.) ಬಿ.ಎಂ.ಶೈಲಜ (ಸಂ.) ಪಾಳೆಯಗಾರರ 


ಶಾಸನಗಳು, ಸಂಪುಟ-1, 2012, ಪು. x. 


236 


ಯಲಹಂಕ ನಾಡಪ್ರಭುಗಳ ವಂಶಾವಳಿ 


ಭೈರೇಗೌಡ ಅಥವಾ ರಣಭೈರೇಗೌಡ 


ಕೆಂಪನಾಚಪ್ಪ (ಕ್ರಿಶ. 1512-1533) 


ಒಂದನೇ ಕೆಂಪೇಗೌಡ (ಕ್ರಿ.ಶ. 1533-1599) 


ಇಮ್ಮಡಿ ಕೆಂಪೇಗೌಡ (ಕ್ರಿಶ. 1599-1656) 


y 


ಮುಮ್ಮಡಿ ಕೆಂಪೇಗೌಡ (ಕ್ರಿ.ಶ.1656-1681) 


} 


ಮುಮ್ಮಡಿ ದೊಡವೀರಪಗೌಡ (ಕಿ.ಶ. 1681-1697) 
[J [© 0) 


¥ 


ಇಮ್ಮಡಿ ಕೆಂಪೇಗೌಡ (ಕ್ರಿಶ. 1697-1708) 
ಮುಮ್ಮಡಿ ಕೆಂಪವೀರಪ್ಪಗೌಡ (ಕ್ರಿ.ಶ. 1708-1728) 


ಕೃಪೆ: ಆರ್‌. ಗೋಪಾಲ್‌, (ಸಂ) ಬೆಂಗಳೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ಪುಟ- 
102 


23% 


ಸಂತೇಬೆನ್ನೂರು ನಾಯಕರ ಪುನಾರಚಿತ ವಂಶಾವಳಿ 


ರಾಮಕೋಟೆ ಹನುಮನಾಯಕ 


ಇಮ್ಮಡಿ ಸೀತಾರಾಮಪ್ಪನಾಯಕ 
| 


CS 


ಕೆಂಗಪುನಾಯಕ 
| 


ಪಿಲ್ಲಪ್ಪ(ಬಿಲ್ಲಪು) ನಾಯಕ 
[eS [) 


EE 


ನಿಚ್ಛಮದುವಣಿಗ ರಾಜಪ್ಪನಾಯಕ 
(ಹನುಮಪ್ಪನಾಯಕ) 


————— 


ಬಾಲಗಿರಿನಾಯಕ ದಳನಾಯಕ 


ಹಿರೇ ಕೆಂಗಾಹನಿಮಪ್ಪನಾಯಕ ಚಿಕ್ಕಕೆಂಗಾಪಹನುಮಪ್ಪನಾಯಕ 
(ಸರ್ಜಾ ಹನುಮಪ್ಪನಾಯಕ) 


——_ 


2ನೇ ಕೆಂಗ್ಪನಾಯಕ 


ಸರ್ಜಾಪಟ್ಟಾಭಿರಾಮಪ್ಪನಾಯಕ 


ಸರ್ಜಾ ಇಮ್ಮಡಿ ಹನುಮಪುನಾಯಕ 


ಕೃಪೆ: ಕೆ.ಎನ್‌. ಗಂಗಾನಾಯಕ್‌. (ಪು.ಸಂ.) ಬಿ.ಎಂ. 


ಶಾಸನಗಳು, ಸಂಪುಟ-1, 2012, ಪು. ಗ. 


238 


ಸರ್ಜಾ ಸೀತಾರಾಮಪ್ಪನಾಯಕ 


| 
ಹುಚ್ಚ ಹನುಮಪ್ಪನಾಯಕ 
| 


ಸರ್ಜಾನಿತ್ಯಮದುವಣಿಗ 
(ಹನುಮಪುನಾಯಕ) 


ಸರ್ಜಾ ಸೀತಾರಾಮಪ್ಪನಾಯಕ 


| 

ಸರ್ಜಾ ಹನುಮಪ್ಪನಾಯಕ 
| 

ಸರ್ಜಾ ರ 


ಸರ್ಜಾ ರಂಗಪ್ಪನಾಯಕ 


ಸರ್ಜಾ ಪನುದುಪ್ಪನಾಯಕ 


ಶೈಲಜ (ಸಂ.) ಪಾಳೆಯಗಾರರ 


ಬೇಲೂರು ನಾಯಕರ ವಂಶಾವಳಿ 
ರಾಮದಾನ 


| 
ಗಿರಿಯಪ್ಪ ನಾಯಕ (ಶ್ರೀಗಿರೀಶ) 
| 


ತಿಮ್ಮಪ್ಪನಾಯಕ ಯರ್ರಭೂಪತಿ ಪೋತಪ್ಪನಾಯಕ 


| 
ಮಿ 
ಬಯ್ಯಪ್ಪ, ಬೈಯ್ಯಪೇಂದ್ರ 


Co ] 


ಎರಕೃಷ್ಣಪ್ಪುನಾಯಕ ವೀರಯ್ಯ 
ವೆಂಕಟಾದ್ರಿನಾಯಕ ಸೂರಪನಾಯಕ 
| 
| | | 
ಕೃಷ್ಣಪ್ಪನಾಯಕ ॥1 ಲಕ್ಷ್ಮಪುನಾಯಕ ವಿರುಪನಾಯಕ ರಂಗಪ್ಪನಾಯಕ 


ವೆಂಕಟಾದಿನಾಯಕ 1 ತಿರುಮಲನಾಯಕ ನರಸಿಂಹನಾಯಕಗ1 ರಂಗಪ್ಪನಾಯಕ ॥ 


ಕೃಷ್ಣಪ್ಪನಾಯಕ ii ನರಸಿಂಹನಾಯಕ 
ವೆಂಕಟಾದ್ರಿನಾಯಕ iii 


ಕೃಷ್ಣಪ್ಪನಾಯಕ IV 


UU 


ವೆಂಕಟಾದ್ರಿನಾಯಕ 1v ಕೃಷ್ಣಪ್ಪನಾಯಕ ೪ 


ಕೃಷ್ಣಪ್ಪನಾಯಕ Vi 
ವೆಂಕಟಾದಿನಾಯಕ ೪ 


ಕೃಪೆ: ಕೆ.ಎನ್‌. ಗಂಗಾನಾಯಕ್‌. (ಪು.ಸಂ.) ಪುಟ್ಟಸ್ತಾಮಿ (ಸಂ.) ಪಾಳೆಯಗಾರರ 
ಶಾಸನಗಳು, ಸಂಪುಟ-2, 2012. ಹು ಜ॥॥ 


239 


ದಾನಿವಾಸ ಒಡೆಯರ ವಂಶಾವಳಿ(ಶಾಸನಗಳ ಆಧಾರದಿಂದ) 


ವಿರೂಪಾಕ್ಷರಸರ 


| 
ಚಂನರಾಯ ಒಡೆಯರ್‌ 


ವಿಂಗಣ ನಯಕ (ಕ್ರಿಶ. 1553) 


| 
ಅರಸಪ್ಪ ಒಡೆಯರ್‌ (ಕ್ರಿ.ಶ. 1570) 


| 
SS A SR 
ಚಂನವೀರಣ ನಾಯಕ ಲಿಂಗಣನಾಯಕ ಮಲ್ಲಣ್ಣನಾಯಕ ಚಿಕ್ಕಮಲಂ೦ಣ ನಾಯಕ 


(1570) 
ಚಿಕ್ಕವೀರಪ್ಪ ಒಡೆಯರ್‌ 

| 
ಚಂನವೀರಪ್ಪ ಒಡೆಯರ್‌ (ಕ್ರಿ.ಶ.1588) 


ಕೃಪೆ:ಡಿ.ಎನ್‌.ಯೋಗೀಶ್ವರಪ್ಪ, ಮಧ್ಯಕಾಲೀನ ಕರ್ನಾಟಕದ ಪಾಳೆಯಗಾರರು, 2009 ಪು-118 
ಉಮತ್ತೂರು ಪಾಳೆಯಗಾರರ ವಂಶಾವಳಿ 


ಹನುಮಪ್ಪ ಒಡೆಯ 
| 


ಇಮ್ಮಡಿರಾಯ ಒಡೆಯ (ಸೋಮರಾಯ ಒಡೆಯ) 


———— 


ದೇವಣ್ಣ ಒಡೆಯ ನಂಜರಾಜ 
| | 
| ಚನ್ನನ೦ಜರಾಜ 
ಚಿಕ್ಕ್ನರಾಯ (ಮಲ್ಲರಾಜ) ಗೋಪಣ್ಣ ಒಡೆಯ 
| 
ಮಲ್ಲರಾಜ 


ಕೃಪೆ: ಕೆ.ಎನ್‌. ಗಂಗಾನಾಯಕ್‌. (ಪು.ಸಂ.) ಪುಟ್ಟಸ್ತಾಮಿ (ಸಂ.) ಪಾಳೆಯಗಾರರ 
ಶಾಸನಗಳು, ಸಂಪುಟ-2, 2012. ಪು xv 


240 


ಮಧುಗಿರಿ ಮಹಾನಾಡ ಪ್ರಭುಗಳ ಪುನಾರಚಿತ ವಂಶಾವಳಿ 


ವೀರಪ್ಪಗೌಡ 
| 


ದೊಡ್ಡೆಗೌಡ 
| 


ಹಿರೇಚಿಕೃಪ್ಪಗೌಡ (ಮುಮ್ಮಡಿ ಚಿಕ್ಕಪ್ಪಗೌಡ) 
| 
ಮುಮಡಿ ಕರಿತಿಮ  ಚಿಕ್ಕ್ಷಪಗೌಡ 
[2 | gi ರಬ 


ಇಮ್ಮಡಿ ಚಿಕ್ಕಭೂಪಾಲ (ಇಮ್ಮಡಿ ಚಿಕ್ಕಪ್ಪಗೌಡ) 
| 


ತೋಂಟೇಂದ್ರ ಚನ್ನಪ್ಪಗೌಡ ಸಪ್ಲೆಂದ(ಮುಮ್ಮಡಿ ಚಿಕ್ಕಪ್ಪಗ್‌ಡ) 


"ಬ ಬ 
| 


ENS 


ಸಂಗಪ್ಪಗೌಡ ಹಿರೇಶೋಂಟಪ್ಪಗೌಡ ಕಾಳಚಿಕ್ಕಪ್ಪಗೌಡ 
| 

ರಾಮಪಗೌಡ ತಿಮ್ಮಪ್ಪಗೌಡ 
| 

ಕಾಳಪ್ಪಗೌಡ 


ಕೃಪೆ: ಕೆ.ಎನ್‌. ಗಂಗಾನಾಯಕ್‌. (ಪು.ಸಂ.) ಬಿ.ಎಂ. ಶೈಲಜ (ಸಂ.) ಪಾಳೆಯಗಾರರ 


ಶಾಸನಗಳು, ಸಂಪುಟ-1, 2012. ಪು -1V1 


241 


ಹಾಗಲವಾಡಿ ನಾಯಕರ ವಂಶಾವಳಿ 


1) ಯೆರಿಮಾದಿನಾಯಕ (ಕ್ರಿಶ. 1486-1516) 
| 


SS 


2) ಸಾಲಿನಾಯಕ ಚಿಕ್ಕನಾಯಕ ಅಣ್ಣೆನಾಯಕ 
(1516-1552) 
| 
3) ಬೈರಪ್ಪನಾಯಕ (1552-1591) 
| 


4) ಹಿರೀ ಮುದಿಯಪುನನಾಯಕ (1591-1626) 
| 

5) ಇಮ್ಮಡಿ ಬೈರಪ್ಪನಾಯಕ (1627-1654) 
| 

6) ಚನ್ನಬಸಪ್ಪನಾಯಕ (1654-1679) 
| 


ನ 
ಸಂಗಪ್ಪನಾಯಕ 


7) ರಾಮಪ್ಪನಾಯಕ (1679-1709) 
| 


8) ಇಮ್ಮಡಿ ಚನ್ನಬಸಪ್ಪನಾಯಕ (1709-1728) 
| 


| 


9) ಇಮ್ಮಡಿ ಮುದಿಯಪ್ಪನಾಯಕ 12) ಕರ್ರಿ ಚನ್ನಬಸಪುನಾಯಕ (1764-1765) 
(1728-1748) 
| 


———— 


10) ಮುದ್ದುವೀರಪನಾಯಕ (1748-176) (1D) ನಸ್ನಾನುಸವಾಮುಕ (1762-1764) 
(13) ಮುಮ್ಮಡಿ ಚನ್ನಬಸಪ್ಪನಾಯಕ (1765-1775) 


| 
(14) ಮುಮ್ಮಡಿ ಮುದಿಯಪ್ಪನಾಯಕ (1775) 


ಕೃಪೆ: ಡಿ.ಎನ್‌. ಯೋಗೀಶ್ವರಪ್ಪ ಹಾಗಲವಾಡಿ ನಾಯಕರು, 1999 ಪು-74 


242 


ಜರಿಮಲೆ ಸಂಸ್ಥಾನದ ವಂಶಾವಳಿ (1500-1800) 


ಪಾಪಣ್ಣನಾಯಕ 
| 
ಪೆನ್ನಪ್ಪನಾಯಕ 
| 
A 
ಬಸವಂತರಾಜ ಭೂಮಿರಾಜ ಬೂದಿಸಿದ್ದರಾಜ 
| 
ಇಮ್ಮಡಿನಾಯಕ 
| 
——] 
ಬೊಮ್ಮಂತರಾಜ ಕಿರಿಇಮ್ಮಡಿನಾಯಕ 
| 
ಬೊಮ್ಮಣ್ಣನಾಯಕ 
| 
ಮುಮ್ಮಡಿನಾಯಕ ಇಮ್ಮಡಿನಾಯಕ 
| 
| 
ಬೊಮ್ಮಣ್ಣನಾಯಕ ಮಲ್ಲಿಕಾರ್ಜುನನಾಯಕ ಇಮ್ಮಡಿನಾಯಕ 


ಕೃಪೆ: ಡಿ.ಎನ್‌. ಯೋಗೀಶ್ವರಪ್ಪ ಮಧ್ಯಕಾಲೀನ ಕರ್ನಾಟಕದ ಪಾಳೆಯಗಾರರು, 2009 ಪು- 
43 


243 


ಗುಡೇಕೋಟೆ ಪಾಳೆಯಗಾರರ ವಂಶಾವಳಿ 


ಗಂಡಳನಾಯಕ (ಕ್ರಿ.ಶ. 1530) 
| 


ಪೆನ್ನಪ್ಪನಾಯಕ 


ರಾಜಾ ತಿಮ್ಮಪ್ಪ ನಾಯಕ 


| 
ರಾಮರಾಜ 


ಬೊಮ್ಮಂತ"ರಾಜ-ಯರಿ ಬೊಮ್ಮಳನಾಯಕ 


| 
ಚಿನ್ನಯರಾಜ 
| 


ಜಟಿಂಗರಾಜ 
ಊ 


| 


ಇಮಡಿ ಜಟಿಂಗರಾಜ 
೬ w 


——— 


ಇಮ್ಮಡಿ ಬೊಮ್ಮಂತರಾಜ 
(ಕಿ.ಶ. 1780-1828) 


ಕೃಪೆ: ಡಿ.ಎನ್‌. ಯೋಗೀಶ್ವರಪ್ಪ ಮಧ್ಯಕಾಲೀನ ಕರ್ನಾಟಕದ ಪಾಳೆಯಗಾರರು, 2009 ಪು- 


244 


ಮಾಸ್ತಿನಾಡಿನ ಪಾಳೆಯಗಾರರ ವಂಶಾವಳಿ 


ಚೊಕ್ಕಗೌಡ (ಕಿ.ಶ. 1131) 


| 
ಒಂದನೇ ಕೆಂಪೇಗೌಡ (ಕ್ರಿ.ಶ. 1184) 
| 


ಸಾದನಪಲ್ಲಿ ಗೌಡ (ಕ್ರಿಶ. 1222) 
| 


ದಾಸಕರಿಯಪ್ಪ ಗೌಡ (ಕ್ರಿಶ. 1332) 
| 


ಎರಡನೆ ಜೊಕ್ಕಗೌಡ (ಕ್ರಿಶ. 1387) 


———————————————— 


ಎರಡನೆ ಸಾದನಪಲ್ಲಿಗೌಡ (ಕ್ರಿ.ಶ. 1427) ಹಿರಣ್ಯಗೌಡ 
| | 
ಎರಡನೆ ಕೆಂಪೇಗೌಡ (ಕಿ.ಶ. 1560) ಕೆಂಪೇಚೊಕ್ಕಗೌಡ 
| | 
ಮೂರನೆ ಸಾದನಪಲ್ಲಿಗೌಡ ರಣಚೊಕ್ಕಗೌಡ (ಕ್ರಿ.ಶ.1799) 
| 
| 
ಎರಡನೆ ಕರಿಯಪ್ಪಗೌಡ (ಕ್ರಿ.ಶ. 1626) ಹಿರಣ್ಯಗೌಡ (ಕ್ರಿಶ. 1799) 
| | 
ಮುರನೆ ಪೆದ್ದ ಚೊಕ್ಕಗೌಡ (ಕ್ರಿಶ. 1656) ರಾಮನಾಥ ಚೊಕ್ಕಗೌಡ (ಕ್ರಿ.ಶ.1881) 
| 
1 
ನಾಲ್ಕನೇ ಸಾದನಪಲ್ಲಿಗೌಡ ಮೂರನೇ ಕೆಂಪೇಗೌಡ 


(ಕಿ.ಶ. 1690-1705) 
| 
ಮೂರನೇ ಕರಿಯಪ್ಪಗೌಡ (ಕ್ರಿಶ. 1705-1750) 


| 
245 


| 
ಐದನೆ ಸಾದನಪಲ್ಲಿಗೌಡ (ಕಿ.ಶ. 1750-1762) 


| 
ನಾಲ್ಕನೆ ಜೊಕ್ಕಗೌಡ (ಕ್ರಿಶ. 1766-1767) 


| 
ನಾಲ್ಪನೆ ಕೆಂಪೇಗೌಡ (ಕ್ರಿ.ಶ. 1771-1813) 


| 
ಐದನೆ ಜೊಕ್ಕಗೌಡ (ಕಿ.ಶ. 1828) 


| 
ತಿಮ್ಮಯ್ಯಗೌಡ(ಕಿ.ಶ. 1844)+ ಸಂಜೀವಮ್ಮಣ್ಣಿ (ಕ್ರಿ.ಶ.1849), ವೀರಮ್ಮಣ್ಣಿ (8ಿ.ಶ.1860) 


| 
ನಾಲ್ಕನೆ ಕರಿಯಪ್ಪಗೌಡ 


ಅಕಲಮೇಣಕಿ 


3 ಆಣ 
el 
ಅಪ್ಪುರಾಯ (ಕ್ರಿ.ಶ. 1869) ಪುಟ್ಟಣ್ಣಯ್ಯ/ವೀರಭದರಾವ್‌ (ಕ್ರಿಶ. 1872-1894) 


| 
ವೀರಚೊಕ್ಕರಾಯ 


ಕೃಪೆ: ವಸು ಎಂ.ವಿ. (ಸಂ) ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, 2001, ಪು-354 


246 


ಸುಗುಟೂರು ಪ್ರಭುಗಳ ವಂಶಾವಳಿ 


ನಾಗಣ್ಣ ಒಡೆಯ 


| 
ದೇವಯ್ಯ ಒಡೆಯ 


| 
ಹಿರಿಯ ತಮ್ಮಪ್ಪಗೌಡ 
| 
ಚಿಕ್ಕರಾಯ ತಮ್ಮೇಗೌಡ 


| 
EP CEN NEES 
ಹಲಸರ (ಅಕ್ಕ) ಇಮ್ಮಡಿ ತಮ್ಮೇಗೌಡ ಅಯ್ಯಮಗೌಡ ತಿಮ್ಮಯ್ಯಗೌಡ 


ಚಿಕ್ಕರಾಯ ಬಸವನಗೌಡ 


| | 
ಮುಮ್ಮಡಿ ತಮ್ಮೇಗೌಡ ಕೆಂಪಮ್ಮ ಮುಂಗನೂರು ಅರಸು 
| ಮನೆತನದವರ 
ಮುಂದುವರಿಕೆ 


ಇಮಡಿ ಚಿಕರಾಯ ತಮೇಗೌಡ 
೬ ಠ ೬ 


| 
ಮುಮ್ಮಡಿ ಚಿಕ್ಕರಾಯ ತಮ್ಮೇಗೌಡ 


| 
ಶಿವನೇಗೌಡ 9 


| 
ವೀರನಂಜುಂಡ ತಮ್ಮೇಗೌಡ + ಕೆಂಪಮ್ಮ ಪಾರ್ವತಮ್ಮ 


ಮುಮ್ಮಡಿ ಐಮನಗೌಡ ಗೌರಮ್ಮ ಚೆನ್ನಮ್ಮ ಚಿಕ್ಕಮ್ಮ 
| 
ಚಿಕ್ಕರಾಯ (ದತ್ತುಪುತ್ರ) ಜೊಕ್ಕಮ್ಮ 


ಥ್ರ ೬ 
| 
ವೀರಚಿಕ್ಕರಾಯ + ಅಕ್ಕಾಜಮೃಣ್ಣಿ 
೬೮ 


ಕೃಪೆ: ವಸು ಎಂ.ವಿ. (ಸಂ) ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, 2001, ಪು-371 


247 


ನಾಯಕನಹಟ್ಟಿ ನಾಯಕ ಅರಸು ಮನೆತನದ ವಂಶಾವಳಿ 


ಕಾಟಮಲ್ಲನಾಯಕ 
ಸೂರದೇವಿನ ಪಾಪನಾಯ್ಯ ತೊರ್ರೆಲ ಮಲ್ಲನಾಯ್ಯ ಗಾದರ್ರ ಪಾಲನಾಯ್ಯ(ಶರಣ ಸಂತತಿ ಇಲ್ಲ) 
ಕಾಕಾಳ ನಾಯ್ಕ ಜಗಲೂರು ಪಾಪನಾಯ್ಯ 
(ಹಟ್ಟಿ ಪಾಳೆಯಪಟ್ಟಿನ ಸಂಸ್ಥಾಪಕ) (ಶರಣ ಸಂತತಿ ಇಲ್ಲ) 


ಬಸವ ಮಲ್ಲಪ್ಪುನಾಯ್ಯ ಬೋಡಿ ಮಲ್ಲಪುನಾಯ್ಯ 
(ಹೆಂಡತಿ ರಾಯದುರ್ಗದ ಯರ್ರಿ ಬೊಂಮಳನಾಯ್ಯನ (ಹೆಂಡತಿ ಚಿತ್ರದುರ್ಗದ ಚಿಕ್ಕಳ ನಾಯ್ಕನ ತಂಗಿ ಸರ್ಜಂಮ್ಮ ನಾಗತಿಸಂತತಿ ಇಲ್ಲ) 
ತಂಗಿ ಬೊಂಮವ್ಪ ನಾಗತಿ) 


_—__—_—————_—_—_——_ 


ಮೀಶೆ ಮಲ್ಲಪುನಾಯಕ ಚಿನ್ನೈಯ್ಯರಾಜು ಬಂಗಾರನಾಯ್ಯ (ಸಂತತಿ ಇಲ್ಲ) 
| | 
248 


| 
ಕಸ್ತೂರಿನಾಯ್ದ 
(ಹೆಂಡತಿ ಚಿತ್ರದುರ್ಗದ 
ಅರಸು ಕುಮಾರಿ ಲಕ್ಷ್ಮವ್ವ 
ನಾಗತಿ ಸಂತತಿ ಇಲ್ಲ) 


1ನೇ ಹೆಂಡತಿ ಜರಿಮಲೆ ಅರಸನ 
ಮಗಳು ಲಿಂಗಮ್ಮ ನಾಗತಿ) 


ಅರಮನಿಗೆ ಹಾಕಿಕೊಟ್ಟಿದ್ದ ಗಿರಿಯಮ್ಮನಹಳ್ಳಿ 
ರಡ್ದೇರ ಪಾಲಯ್ಯನ ಮಗಳು ಲಕ್ಷ್ಮವು 


(ಹೆಂಡತಿ ಚಿತ್ರದುರ್ಗದ ಭರಮಣ್ಣನಾಯಕರ 
ಮಗಳು ದೇಮವ್ಪನಾಗತಿ) 
ಪೆದುಯ 
ದಿ" 
| 
] 


ಬಸವ ಮಲ್ಲಪ್ಪ-2 ದೊಡ್ಡಮಲ್ಲಪ್ಪ-2 ಯರಮಲ್ಲಪ್ಪನಾಯ್ಯ ಬಂಗಾರನಾಯ್ಕ ಚಿಕ್ಕಮಲ್ಲಪುನಾಯ್ಯ 
| 
— — |] 
2 ಹೆಂಡತಿಯಿಂದ ದೊಡ್ಡಮಲ್ಲಪ್ಪ ಗಿರೆಮಲ್ಲಪ್ಪ ಕೊಮಾರ 
ಬಂಗಾರ ಮಲ್ಲಪ್ಪ ನಾಯ್ಯ ನಾಯಕ (ಸಂತತಿ ಇಲ್ಲ) ಚನ್ನಯ್ಯ 
je 
ಬಂಗಾರನಾಯ್ಯ 


ದೊಡ್ಡಮಲ್ಲಪ್ಪ ಮಗಳು 
(ಚಿತ್ರದುರ್ಗದ ರಾಜಾವೀರ ಮದಕರಿನಾಯಕನಿಗೆ ಕೊಟ್ಟ ಹೆಣ್ಣು) 


|] 


(ಚಿಕ್ಕ ಹೆಂಡತಿ ಜರ್ರಿಮಲೆ (ಹಿರಿ ಹೆಂಡತಿ ಹೊರಮಠದ 
ಸ ತಂಗಿ) ಅಯ್ಯಸ್ವಾಮಿ ಅಕ್ಕಂಮ್ಮನ ಮಕ್ಕಳು) 
ಬಂಗಾರ್ರ ಮಲ್ಲಪ್ಪನಾಯ್ಯ 

ಕಲ್ಲಿಕೋಟೆ ಯುದ್ಧದಲ್ಲಿ 

ಮಡಿಯುತ್ತಾನೆ(ಸಂತತಿ ಇಲ್ಲ) 


249 


ಹೆಂಡತಿ ಸತ್ತೆವ್ವ ಹೆಂಡತಿ ಕುಂಚಿಗೊಕ್ಕಲಿಗ 
(ಸಂತತಿ ಇಲ್ಲ) ಸೋಮಯ್ಯನ ತಂಗಿ ಅಂಕಮ್ಮ 
| 
ಬೋಡಿಮಲ್ಲಪ್ಪ 


| 
ಮಲ್ಲಪನಾಯ್ದ(ಸಂತತಿ ಇಲ್ಲ) ಕಸ್ತೂರಿನಾಯ್ಯ-2(ಸಂತತಿ ಇಲ್ಲ) 


| 
ತಿಪ್ಪನಾಯ್ದ ನಾಯ್ಯ 


ಬ ರ್ರ 
ಹೆಂಡತಿ ಕಾಮಗೇತಲಹಳ್ಳಿ ಪೂಜಾರಿನಾಯ್ಯನ ಮಗಳು 
ಚಿನ್ನಮ್ಮ ನಾಗತಿ 
| 
OT] 
ಚಿನ್ನಾಯ್ದ (ಸಂತತಿ ಇಲ್ಲ) ಮಲ್ಲಪುನಾಯಕ 


Ww 


| 
ಹೆಂಡತಿ ಜರಿಮಲೆ ಪೂಜಾರಿ ಮಾಕನಡಕುವಿನ 


ಓಬಳಿ ದೇವರ ಪೂಜಾರಿ ಮುದ್ದಯ್ಯನ ಮಗಳು ಮುದ್ದವ್ಪನಾಗತಿ 


ಕಸ್ತೂರಿನಾಯ್ಯ-3 ಬಂಗಾರನಾಯ್ದ-4 ಬಸಪುನಾಯಕ ಬೋಶಿನಾಯ್ಯ 


ವಂಶವೃಕ್ಷ ಹಠಾತ್ತನೆ ಕೊನೆಗಳ್ಳುತ್ತದೆ 


ಕೃಪೆ: ಅಮರೇಶ ಯತಗಲ್‌, ಕರ್ನಾಟಕ ನಾಯಕ ಅರಸು ಮನೆತನಗಳ ವಿಶಿಷ್ಟ ಸಾಂಸ್ಕೃತಿಕಾಚರಣೆಗಳು, 2018 ವಂಶಾವಳಿಗಳು. 


250 


ಛಾಯಾಚಿತ್ರಗಳು 


ಕೆಳದಿಯ ಶಿವಪ್ಪ ನಾಯಕ 


SHIVAPPANAYAKA 


251 


ಚಿತ್ರದುರ್ಗ ಪಾಳೆಯಗಾರ ರಾಜಾ ವೀರ ಮದಕರಿನಾಯಕ 


ad 


‘a ನ್‌ ೪ 


252 


ಯಲಹಂಕ ನಾಡಪ್ರಭು ಕೆಂಪೇಗೌಡ 


253 


CS 
We 


LETT TALL 


ಶಿವಪ್ಪ ನಾಯಕರ ಅರಮನೆ, ಶಿವಮೊಗ್ಗ 


ಶಿವಪ್ಪ ನಾಯಕರ ಅರಮನೆಯ ದರ್ಭಾರ್‌ ಸಭಾಂಗಣ, ಶಿವಮೊಗ್ಗ 


254 


255 


ಕವಲೆದುರಗ್ಗ ಕೋಟೆಯ ಅವಶೇಷಗಳು, ಕವಲೆದುರ್ಗ 


ಅಘೋರೇಶ್ವರ ದೇವಾಲಯ, ಇಕ್ಕೇರಿ 


256 


ಪ 


ರಂಗಮಂಟ 


ನಂದಿ ಮಂಟಪ 


257 


ಚಿತ್ರದುರ್ಗ ಕೋಟೆಯ ಪ್ರವೇಶ ಧ್ವಾರ 


258 


ಚಿತ್ರದುರ್ಗ ಕೋಟೆ ಒಳಗಿನ ವಿಹಂಗಮ ನೋಟ 


ದೇವಸಾನ 
[a 


ಚಿತ್ರದುರ್ಗ ಕೋಟೆ ಒಳಗಿನ ಏಕನಾಥೇಶ್ವರಿ 


259 


ಏಕನಾಥೇಶ್ವರಿ ದೇವಸ್ಥಾನದ ಎದುರಿಗಿರುವ ದೀಪಸ್ತಂಭ ಮತ್ತು ಉಯ್ಯಾಲೆ ಕಂಭ 


260 


ಚಿತ್ರದುರ್ಗ ನಾಯಕರ ಕಾಲದ ಉಗ್ರಣ ಮತ್ತು ಗೋದಾಮು ಹಾಗು ಅರಮನೆಯ ಅವಶೇಷಗಳು 


261 


ತ್‌) 


ಚಿತದುರ್ಗ ಕೋಟೆಯ ಸ್ಮಾರಕಗಳು 


ಚಿತ್ರದುರ್ಗ ಕೋಟೆಯ ಮೇಲಿರುವ ಪಿರಂಗಿ 


262 


ಚಿತ್ರದುರ್ಗದ ಅಭೇದ್ಯವಾದ ಕೋಟೆ ಸುತ್ತು 


ಭುಗಳ ಕಾಲದ ಬೆಂಗಳೂರು ಕೋಟೆ 


ಬ್‌ 
ಸ 


ಯಲಹಂಕ ನಾಡ 


263 


ಬೆಂಗಳೂರು ಲಾಲ್‌ಬಾಗ್‌ನಲ್ಲಿರುವ ಕಾವಲು ಗೋಪುರ 


ಹಲಸೂರು ಕೆರೆಯ ಏರಿಯ ಮೇಲಿರುವ ಕಾವಲು ಗೋಪುರ 


264 


ಕೆಂಪಾಬುಧಿ ಕೆರೆಯ ಏರಿಯ ಮೇಲಿರುವ ಕಾವಲು ಗೋಪುರ 


ನ್ನೆಯ ಮೇಲಿರುವ ಕಾವಲು ಗೋಪುರ 


ವೈಯಾಳಿಕಾವಲ್‌ ದಿ 


265 


RST ST, hg 


ಕೆಂಪೇಗೌಡರ ಕೋಟೆಯ ಪ್ರಾವೇಶ ದ್ವಾರ 


Vv 


ಕೆಂಪೇಗೌಡರ ಕೋಟೆ ಮಾಗಡಿ 


266 


ಸಾವನದುರ್ಗ ಕೋಟೆ 


ಸಾವನದುರ್ಗ ಬೆಟ್ಟ ಮತ್ತು ದೇವಾಲಯ 


267 


ಹುತ್ತಿದುರ್ಗ ಕೋಟೆ, 


ಹುತ್ರಿದುರ್ಗ ಕೋಟೆಯ ಪ್ರವೇಶ ದ್ದಾರ 


268 


ಹುಲಿಯೂರು ದುರ್ಗದ ಕೋಟೆ 


ರಂಗನಾಥ ದೇವಾಲಯ ಮಾಗಡಿ 


269 


ಶ್ಚರ ದೇವಾಲಯ ಮಾಗಡಿ 


ಸೋಮೇ 


ಸೋಮೇಶ್ವರ ದೇವಾಲಯ ಹಲಸೂರು 


2710 


ಮಿಡಿಗೇಶಿ ಪಾಳೆಯಗಾರರ ಕೋಟೆ, 


271 


w/a hee 


ಪಾವಗಡದ ಪಾಳೆಯಗಾರರ ಕೋಟೆ 


ಸಿರಾ ಪಾಳೆಯಗಾರರ ಕೋಟೆ 


272 


ದೇವರಾಯನದುರ್ಗ 


273 


ಚನ್ನರಾಯನದುರ್ಗ 


ಬಳ್ಳಾರಿ ಪಾಳೆಯಗಾರ ಹಂಡೆ ಹನುಮಪ್ಪ ನಾಯಕ ಕಾಲದ ಮೇಲ್‌ ಕೋಟೆ, ಬಳ್ಳಾರಿ 


214 


ರಾಮದುರ್ಗ ಕೋಟೆಯ ಅವಶೇಷಗಳು, ನಾಯಕನಹಟ್ಟಿ 


275 


ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜೀವ ಸಮಾದಿ ಹೊರಮಠ, ನಾಯಕನಹಟ್ಟಿ 


ನಿಜಗಲ್ಲು ಕೋಟೆಯ ಮದ್ಯದಲ್ಲಿ ಪಾಳು ಬಿದ್ದಿರುವ ದೇವಾಸ್ಥಾನ, ನಿಜಗಲ್ಲು ಬೆಟ್ಟ 


276 


ಸೌಮ್ಯಕೇಶವ ದೇವಾಲಯ, ನಾಗಮಂಗಲ 


277 


ಕಳಲೆ ಅರಸರ, ಲಕ್ಷಿ ಚೌಾಂತ ದೇವಾಲಯ, ಕಳಲೆ 


ಉಮ್ಮತ್ತೂರು ಪಾಳೆಯಗಾರರ, ರಂಗನಾಥ ದೇವಾಲಯ, ಉಮ್ಮತ್ತೂರು 


278 


ಮೈಸೂರು ವಿಶ್ವವಿದ್ಯಾನಿಲಯ 


ವಿಜಯನಗರ ಕಾಲದಲ್ಲಿ ನಾಯಕರ ಆಳ್ಗಿಕೆ f 


ಕನ್ನಡ ಪ್ರದೇಶವನ್ನು ಅನುಲಕ್ಷಿಸಿ (1500-1761) 


ಪಿಎಚ್‌.ಡಿ. ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿದ 
ಸಂಶೋಧನಾ ಮಹಾಪ್ರಬಂಧ 


ಸಂಶೋಧಕರು 


ಸುರೇಶ ಡಿ.ಓ. 
ಎಂ.ಎ. ಬಿ.ಇಡಿ, ಡಿಪ್‌-ಇನ್‌-ಎಪಿ. 
ಇತಿಹಾಸ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು 


ಮಾರ್ಗದರ್ಶಕರು 
ಡಾ.ವೈ.ಎಚ್‌. ನಾಯಕವಾಡಿ 


ಎಂ.ಎ., ಎಂ.ಫಿಲ್‌., ಪಿಎಚ್‌.ಡಿ, ಪೋಸ್ಟ್‌-ಡಾಕ್‌ (ಯು.ಕೆ), ಡಿಪ್‌-ಅನ್‌-ಎಪಿ. 
ಪ್ರಾಧ್ಯಾಪಕರು ಹಾಗೂ ಅಧ್ಯಕ್ಷ, ರು 
ಇತಿಹಾಸ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು. 


ಇತಿಹಾಸ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ, 
ಮಾನಸಗಂಗೋತ್ರಿ, ಮೈಸೂರು-06 


ಮಾರ್ಚ್‌-2019 


ಅಧ್ಯಾಯ-7 
ಉಪಸಂಹಾರ 


ದಕ್ಷಿಣ ಭಾರತದ ಮಧ್ಯಕಾಲೀನ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯದ ಉದಯವು 
ಒಂದು ಪ್ರಮುಖ ಕಾಲಗಟ್ಟವಾಗಿದೆ. ವಿಜಯನಗರ ಕಾಲದಲ್ಲಿ ಅಮರನಾಯಕ ವ್ಯವಸ್ಥೆಯು 
ವಿಜಯನಗರ ರಾಜಕೀಯದಲ್ಲಿ ಒಂದು ಹೊಸ ವ್ಯವಸ್ಥೆ ಉಗಮಕ್ಕೆ ಕಾರಣವಾಯಿತು. ಈ 
ಅಮರನಾಯಕ ವ್ಯವಸ್ಥೆಯು ವಿಜಯನಗರ ಸಾಮ್ರಾಜ್ಯ ಅಸ್ಥಿತ್ವಕ್ಕೆ ಬರುವುದಕ್ಕೂ ಪೂರ್ವದಲ್ಲಿ 
ಇದ್ದಂತಹ ರಾಜ ಮನೆತನಗಳಲ್ಲಿ ವಿವಿಧ ಹೆಸರುಗಳಿಂದ ಜಾರಿಯಲ್ಲಿತ್ತು. ನಂತರ ಆಂದ್ರ ಪ್ರದೇಶದ 
ವಾರಂಗಲ್ಲಿನ ಕಾಕತೀಯರ ರಾಜ್ಯದ ರಾಣಿ ರುದ್ರಮ್ಮದೇವಿ ಮತ್ತು ಪ್ರತಾಪ ರುದನ ಕಾಲದಲ್ಲಿ ಈ 
ವ್ಯವಸ್ಥೆಯು ಮೊದಲು ಅಸ್ಥಿತ್ವಕ್ಕೆ ಬಂದಿತು. 


ವಿಜಯನಗರ ಸಾಮ್ರಾಜ್ಯದ ಆರಂಭದಲ್ಲಿ ಮಂಡಲೇಶ್ವರ, ಮಹಾಮಂಡಲೇಶ್ವರ, 
ಸಾಮಂತ, ಮನ್ನೆಯ, ಮಹಾಸಾಮಂತಾಧಿಪತಿ, ದಂಡನಾಯಕ ಹೀಗೆ ವಿವಿಧ ಹೆಸರುಗಳಿಂದ 
ಕರೆಯಲ್ಲಟ್ಟತ್ತು. ಇವರನ್ನು ರಾಜನು ವರ್ಗಾವಣೆ ಮಾಡುವ ಅಧಿಕಾರ ಹೊಂದಿದ್ದನು. 
ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲೂ ವ್ಯಾಪಿಸಿದ್ದು, 
ವಿವಿಧ ಭಾಷೆಗಳಿಂದ ಕೂಡಿತ್ತು. ವಿಜಯನಗರ ಕಾಲದ ಅಮರನಾಯಕ ವ್ಯವಸ್ಥೆಯು 16-17 ನೇ 
ಶತಮಾನದಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಸಂಪೂರ್ಣವಾಗಿ ಅಸ್ಥಿತ್ವಕ್ಕೆ ಬಂದು ಉಚ್ಛ್ರಾಯ 
ಸ್ಥಿತಿಯನ್ನು ತಲುಪಿತ್ತು. 

ವಿಜಯನಗರ ಸಾಮ್ರಾಜ್ಯವು ವಿಶಾಲವಾದ ಭೂ ಪ್ರದೇಶವನ್ನು ಏಕಚಕ್ರಾಧಿಪತ್ಯದ ಮೂಲಕ 
ನಿಯಂತ್ರಿಸುವುದು ಕಷ್ಟಸಾಧ್ಯವಾಗಿತ್ತು. ಮತ್ತು ವಿಜಯನಗರವು ಅಕ್ಕ-ಪಕ್ಕದ ರಾಜ್ಯಗಳೊಂದಿಗೆ 
ಯುದ್ದದಲ್ಲಿ ತೊಡಗುತ್ತಿದ್ದ ಮಿಲಿಟರಿ ಆಡಳಿತವಾಗಿತ್ತು. ಹಾಗಾಗಿ ಸೈನ್ಯದ ಅಗತ್ಯತೆ ಹೆಚ್ಚಾಗಿತ್ತು. 
ಪ್ರಭುತ್ವ ರಕ್ಷಣೆ ಮತ್ತು ನಿರ್ವಹಣೆಗಾಗಿ ಸೈನ್ಯ ಮತ್ತು ರೈತ ಬೆಂಬಲ ಬಹಳ ಪ್ರಮುಖವಾಗಿತ್ತು 
ರಾಜನೊಬ್ಬನೇ ಬೃಹತ್‌ ಸೈನ್ಯದ ನಿರ್ವಹಣೆಯನ್ನು ಮಾಡಲು ಸಾಧ್ಯವಾಗದ ಕಾರಣ 
ಅಧಿಕಾರವನ್ನು ವಿಕೇಂದ್ರೀಕರಿಸಿ ಮಾನ್ಯತೆ ಪಡೆದ ಅಮರನಾಯಕರನ್ನು ಷರತ್ತಿನ ಮೇರೆಗೆ ವಿವಿಧ 
ಪ್ರದೇಶಗಳಿಗೆ ನೇಮಕ ಮಾಡಿ ಅವರಿಂದ ಸೈನ್ಯಸೇವೆ ಮತ್ತು ನಿಗಧಿಪಡಿಸಿದ ಕಂದಾಯವನ್ನು 
ಸಕಾಲದಲ್ಲಿ ಪಡೆಯುತ್ತಿದ್ದನು. ವಿಜಯನಗರ ಅರಸರು ನಿಗಧಿಪಡಿಸಿದ ಸೈನ್ಯವನ್ನು ನಾಯಕರು 


ಸದಾ ಸಿದ್ದವಾಗಿಟ್ಟುಕೊಂಡಿರಬೇಕಾಗಿತ್ತು. ರಾಜರಿಗೆ ಅಗತ್ಯವಾದಾಗ ಸೈನ್ಯವನ್ನು ಪೂರೈಸುತ್ತಿದ್ದರು 


207 


ಜೊತೆಗೆ ಆಡಳಿತ ನಿರ್ವಹಣೆಗೆ ಕೃಷಿವರ್ಗದ ಬೆಂಬಲ ಅಗತ್ಯವಾಗಿತ್ತು. ನಾಯಕರು ತಮ್ಮ ಪ್ರದೇಶದ 
ವ್ಯಾಪಿಗೆ ಒಳಪಡುವ ಭೂ ಪ್ರದೇಶವನ್ನು ರೈತರಿಂದ ಸಾಗುವಳಿ ಮಾಡಿಸಿ ನಿರ್ಧಿಷ್ಟ ಪ್ರಮಾಣದ 
ಕಂದಾಯವನ್ನು ಸಂಗಹಿಸಿ ವಿಜಯನಗರ ಅರಸರಿಗೆ ನೀಡಬೇಕಾಗಿತ್ತು. ವಿಜಯನಗರ ಅರಸರಿಂದ 
ಅಮರನಾಯಕರಿಗೆ ಭೂಮಿಯನ್ನು ಮಂಜೂರು ಮಾಡಲಾಗುತ್ತಿತ್ತು ಈ ಭೂ ಪ್ರದೇಶವನ್ನು 
ಅಮರಮಾಗಣಿ, ಅಮರಮಹಲೆ, ಅಮರಅಂಬಲಿ, ಅಮರನಾಯಕ, ಅಮರಪಂದೆಯನಾಯಕ 
ಹೀಗೆ ವಿವಿಧ ಹೆಸರುಗಳಿಂದ ಕರೆಯುತ್ತಿದ್ದರು. ನ್ಯೂನೀಜ್‌ ರವರ ಪ್ರಕಾರ ಭೂಮಿಯಲ್ಲವೂ 
ರಾಜನಿಗೆ ಸೇರಿದೆ ಅವನಿಂದ ಪಡೆದ ಸೇನಾ ನಾಯಕರು ಅದನ್ನು ಆಳುತ್ತಿದ್ದರು. ಈ ರೀತಿಯಲ್ಲಿ 
ವಿಜಯನಗರ ರಾಜ್ಯವು 200 ಕ್ಕೂ ಹೆಚ್ಚು ಜನ ಅಮರನಾಯಕರಲ್ಲಿ ವಿಭಜನೆಗೊಂಡಿತ್ತು. 
ಅವರೆಲ್ಲರೂ ಬೇರೆ ಬೇರೆ ಧರ್ಮಿಯರಾಗಿದ್ದು ಅವರು ಹೊಂದಿರುವ ಭೂ ಪ್ರದೇಶ ಮತ್ತು ಅವರಿಗೆ 
ಇರುವ ವರಮಾನಗಳ ಆಧಾರದಿಂದ ರಾಜನು ಅವರ ಕಾಪಾಡಬೇಕಾದ ಸೈನ್ಯದ ಪ್ರಮಾಣವನ್ನು 
ಹಾಗೂ ಪ್ರತಿ ವರ್ಷ ತನಗೆ ಕೊಡಬೇಕಾದ ವರಮಾನವನ್ನು ನಿಗಧಿಪಡಿಸುತ್ತಾನೆ. ಅದನ್ನು ಅವರು 
ಸೆಪ್ಪಂಬರ್‌ ತಿಂಗಳ ಮೊದಲ ಒಂಬತ್ತು ದಿನಗಳ ಒಳಗಾಗಿ ಪಾವತಿ ಮಾಡಬೇಕಾಗಿತ್ತು. 


ವಿಜಯನಗರ ಕಾಲದ ಅಮರನಾಯಕ ಪದ್ಧತಿಯನ್ನು ವಿವಿದ ಪ್ರದೇಶಗಳಲ್ಲಿ ಬೇರೆ ಬೇರೆ 
ರೀತಿಯಲ್ಲಿ ಕರೆಯುತ್ತಿದ್ದರು. ತಮಿಳು ಪ್ರದೇಶದಲ್ಲಿ ನಾಯಕ್ಕತಂ, ತೆಲುಗು ಪ್ರದೇಶದಲ್ಲಿ ನಾಯಂಕರ, 
ಕನ್ನಡ ಪ್ರದೇಶದಲ್ಲಿ ನಾಯಕತನ ಎಂದು ಕರೆಯುತ್ತಿದ್ದರು. ಅಮರನಾಯಕ ವ್ಯಸವೈೆಯನ್ನು ಕೆಲವು 
ವಿದ್ವಾಂಸರು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ವಿವರಿಸಿದ್ದಾರೆ. ಪ್ರಮುಖವಾಗಿ ಕೆ.ಎ.ನೀಲಕಂಠಾಸ್ತ್ರಿ ರವರು 
ಕೇಂದಕೃತ ಪ್ರಭುತ್ವ ಸಿದ್ದಾಂತ, ಬರ್ಟನ್‌ಸ್ಟೇನ್‌ ರವರ ಘಟಕರಾಜ್ಯ ಸಿದ್ಧಾಂತ (ಸೆಗ್‌ಮೆಂಟರಿ 
ಸ್ಟೇಟ್‌)ದ ಪ್ರಕಾರ ವಿಜನಗರ ಸಾಮ್ರಾಜ್ಯವು ಒಂದು ಖಂಡಾಂತರ ರಾಜ್ಯವಾಗಿದೆ ಈ ಸಾಮ್ರಾಜ್ಯ 
ಅನೇಕ ತುಂಡುರಾಜ್ಯಗಳಿಂದ ಆವೃತವಾಗಿದೆ ಎಂದಿದ್ದಾರೆ. ಜಪಾನಿನ ವಿದ್ಧಾಂಸ ನೊಬೋರು 
ಕರಾಷಿಮಾ ರವರು ಊಳಿಗಮಾನ್ಯ ರಾಜ್ಯಾಸಿದ್ದಾಂತ ಹೀಗೆ ಭಿನ್ನ ರೀತಿಯಲ್ಲಿ ಅಮರನಾಯಕ 
ವ್ಯವಸ್ಥೆಯನ್ನು ಚರ್ಚಿಸಿದ್ದಾರೆ. ನಂತರ ವಿಜಯನಗರ ಕಾಲದ ಊಳಿಗಮಾನ್ಯ ಅಂಶಗಳು ಮತ್ತು 
ಯುರೋಪಿನ ಊಳಿಗಮಾನ್ಯ ಅಂಶಗಳಿಗೂ ವ್ಯತ್ಯಾಸಗಳಿದ್ದವು. ಆದರೆ ಕೆಲವು ಊಳಿಗಮಾನ್ಯ 
ಅಂಶಗಳನ್ನು ಕಾಣಬಹುದಾಗಿತ್ತು ಹದಿನಾರನೇ ಶತಮಾನದಲ್ಲಿ ಕೃಷ್ಣದೇವರಾಯ ಮತ್ತು 
ಸದಾಶಿವರಾಯರ ಕಾಲದಲ್ಲಿ ಇಂತಹ ಕೆಲವು ಊಳಿಗಮಾನ್ಯ ಲಕ್ಷಣಗಳನ್ನು ಹೊಂದಿರುವ ನಾಯಕ 
ಮನೆತನಗಳು ಉಗಮಗೊಂಡವು. 


208 


ವಿಜಯನಗರ ಕಾಲದ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ವಿಜಯನಗರ 
ಸಾಮ್ರಾಜ್ಯದ ಷರತ್ತಿಗೆ ಒಪ್ಪ ಆಳ್ದಿಕೆಯನ್ನು ಮಾಡುತ್ತಿದ್ದವು. ಉದಾಹರಣೆಗೆ ಕೆಳದಿ, ಚಿತ್ರದುರ್ಗ, 
ಯಲಹಂಕ, ಹಾಗಲವಾಡಿ, ಹರಪ್ಪನಹಳ್ಳಿ ಜರಿಮಲೆ, ನಾಯಕನಹಟ್ಟಿ, ಗುಮ್ಮನಾಯಕನಹಳ್ಳಿ, 
ಮೈಸೂರು ಕಳಲೆ, ಉಮ್ಮತ್ತೂರು ಹೀಗೆ ಇನ್ನೂ ಹಲವಾರು ನಾಯಕ ಮನೆತನಗಳು ಕನ್ನಡ 
ಪ್ರದೇಶದಲ್ಲಿ ಆಳಿಕೆ ಮಾಡುತ್ತಿದ್ದವು. ಕನ್ನಡ ಪ್ರದೇಶದ ನಾಯಕ ಮನೆತನಗಳನ್ನು ಯಾವ 
ರೀತಿಯಲ್ಲಿ ನೇಮಕ ಮಾಡುತ್ತಿದ್ದರು ಎಂದರೆ ಪ್ರಮುಖವಾಗಿ ಅವರ ಧೈರ್ಯ, ಶೌರ್ಯ, ಸಹಾಸ, 
ಹಾಗೂ ನಾಯಕತ್ವದ ಗುಣಗಳನ್ನು ಹೊಂದಿರಬೇಕಾಗಿತ್ತು. ನಾಯಕತನಗಳನ್ನು ನೀಡುವಾಗ 
ಯಾವುದೇ ಜಾತಿ, ಮತ, ಧರ್ಮವನ್ನು ಪರಿಗಣಕಿಸುತ್ತಿರಲಿಲ್ಲ. ಆದ್ದರಿಂದಲೇ ಕನ್ನಡ ಪ್ರದೇಶದ 
ನಾಯಕ ಪಾಳೆಯಗಾರರಲ್ಲಿ ಎಲ್ಲಾ ಜಾತಿ ಜನರು ಇದ್ದಾರೆ ಉದಾಹರಣೆಗೆ. ವೀರಶೈವರು, ಬೇಡರು, 
ಗೌಡರು, ಬಣಜಿಗರು, ಗೊಲ್ಲರು, ಇನ್ನೂ ಅನೇಕ ಜಾತಿ ಜನಗಳು ನಾಯಕತನವನ್ನು ಪಡೆದಿದ್ದರು. 
ನಾಯಕ ಎಂಬುವುದು ಜಾತಿಯ ಸೂಚಕವಾಗಿರಲಿಲ್ಲ. ಇದು ಒಂದು ಪದವಿಯಾಗಿತ್ತು ಧೈರ್ಯ 
ಸಾಹಸಗಳಿಗೆ ಹೆಸರಾಗಿದ್ದ ಬೇಡ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದರಿಂದ ನಂತರದ 
ದಿನಗಳಲ್ಲಿ ನಾಯಕ ಎಂಬುವುದನ್ನು ಜಾತಿ ಸೂಚಕವಾಗಿ ಬಳಸಲಾಗಿದೆ. ನಾಯಕ ಮನೆತನಗಳಲ್ಲಿ 
ಲಭ್ಯವಿರುವ ಸಂಪನ್ಮೂಲ ಮತ್ತು ಭೂ ಪ್ರದೇಶದ ವ್ಯಾಪ್ತಿ ಆಧಾರದ ಮೇಲೆ ಮೂರು ವರ್ಗಗಳಾಗಿ 
ವಿಂಗಡಿಸಲಾಗಿದೆ. ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಪ್ರಮುಖವಾಗಿ ವಿಜಯನಗರ 
ಆಡಳಿತ ವ್ಯವಸ್ಥೆಯನ್ನು ಪೂರ್ವ ಮರ್ಯಾದೆಯನ್ನು ಪಾಲಿಸಿಕೊಂಡು ಬಂದಿವೆ. ಆಡಳಿತದಲ್ಲಿ 
ರಾಜನು ಪ್ರಮುಖನಾಗಿದ್ದು ಎಲ್ಲಾ ಅಧಿಕಾರಗಳಾದ ಸೈನ್ಯಾಡಳಿತ, ನ್ಯಾಯಾಡಳಿತ, ಇತರೆ 
ಅಧಿಕಾರಗಳಲ್ಲಿ ರಾಜನ ತೀರ್ಮಾನ ಅಂತಿಮವಾಗಿತ್ತು. ರಾಜನು ಮಂತ್ರಿಮಂಡಲದ ಸಲಹೆ 
ಮೇರೆಗೆ ತೀರ್ಮಾನಗಳನ್ನು ಕೈಗೊಳ್ಳುತ್ತಿದ್ದನು. ರಾಜ್ಯ ಮತ್ತು ಪುಜೆಗಳ ರಕ್ಷಣೆ ರಾಜನ 
ಕರ್ತವ್ಯವಾಗಿತ್ತು. ಪ್ರಾಂತ್ಯಗಳಲ್ಲಿ ತಮ್ಮ ಸಂಬಂಧಿಕರನ್ನು ಇಲ್ಲವೆ ಮಕ್ಕಳನ್ನು ಪ್ರಾಂತ್ಯಾಧಿಕಾರಿಗಾಳಗಿ 
ನೇಮಕ ಮಾಡಲಾಗುತ್ತಿತ್ತು. ಸೈನ್ಯಾಡಳಿತ ನಿರ್ವಹಣೆಯಲ್ಲಿ ದಂಡನಾಯಕನ ಪಾತ್ರ ಮುಖ್ಯವಾಗಿತ್ತು. 
ಗ್ರಾಮಾಡಳಿತವು ನಾಯಕ ಪಾಳೆಯಗಾರರ ಕಾಲದಲ್ಲಿ ಪ್ರಮುಖ ಆಡಳಿತ ಘಟಕವಾಗಿದ್ದು ಆದಾಯ 
ಸಂಗಹಣೆಯಲ್ಲಿ ಗ್ರಾಮದ ಗೌಡ, ಶಾನುಭೋಗರ ಪಾತ್ರ ಪ್ರಮುಖವಾಗಿತ್ತು ಇವರ ಜೊತೆ 
ಆಯಗಾರರು ತಮ್ಮ ತಮ್ಮ ವೃತ್ತಿಗಳಲ್ಲಿ ನಿರತರಾಗಿ ರಾಜ್ಯದ ಅಭಿವೃದ್ದಿಗೆ ಶ್ರಮಿಸುತ್ತಿದ್ದರು. ಗ್ರಾಮವು 
ಸ್ವಯಂ ಆಡಳಿತದ ಸ್ವತಂತ್ರ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿತ್ತು ಇತರೆ ಆಡಳಿತ 
ವಿಭಾಗಗಳಾದ ದೇಶ, ವೆಂಠೆ, ವಳಿತ, ನಾಡು, ಸೀಮೆ, ಸ್ಥಳ ಗ್ರಾಮ ಎಂಬ ಆಡಳಿತ 


ವಿಭಾಗಗಳಾಗಿದ್ದವು. ಇವುಗಳಲ್ಲಿ ಗ್ರಾಮವು ಮುಖ್ಯ ಆಡಳಿತ ಘಟಕವಾಗಿತ್ತು. 


209 


ನಾಯಕ ಮನೆತನಗಳ ಕಾಲದ ನ್ಯಾಯಾಡಳಿತ ವ್ಯವಸ್ಥೆಯಲ್ಲಿ ರಾಜನೇ ಅಂತಿಮ 
ನ್ಯಾಯಾಧೀಶನಾಗಿದ್ದನು. ಸೈನ್ಯಾಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಕಾಲಾಳು, ಆಶ್ವದಳ, ಗಜದಳ, 
ಪಿರಂಗಿದಳಗಳು ಪ್ರಮುಖ ಸೈನ್ಯವಾಗಿದವು. ಪಾಳೆಯಗಾರರು ತಮ್ಮದೇ ಆದ ಯುದ್ದ ನೀತಿ ಮತ್ತು 
ತಂತ್ರಗಾರಿಕೆಯನ್ನು ಹೊಂದಿದ್ದರು. ಯುದ್ದಗಳಾದ ತುರುಕಾಳಗ, ಬಯಲುಕಾಳಗ, ಕೋಟಿ ಕಾಳಗ 
ಹೀಗೆ ಹಲವಾರು ರೀತಿಯಲ್ಲಿ ಯುದ್ದಗಳನ್ನು ತಮ್ಮ ಅವಧಿಯಲ್ಲಿ ಮಾಡುತ್ತಿದ್ದರು ಯುದ್ದ 
ಮಾಡಲು ವಿವಿಧ ರೀತಿಯ ಯುದ್ಧೋಪಕರಣಗಳನ್ನು ಬಳಸುತ್ತಿದ್ದರು. ಕತ್ತಿ, ಗುರಾಣಿ, ಬಿಲ್ಲು. 
ಬಾಣ, ಕೊಡಲಿ, ಈಟಿ, ಭರ್ಜಿ, ಗದೆ, ಸಿಡಿಮದ್ದು, ಬಂದೂಕು, ಪಿರಂಗಿ, ಇತ್ಯಾದಿ ಉಪಕರಣಗಳ 
ಮೂಲಕ ಯುದ್ದಗಳನ್ನು ಮಾಡುತ್ತಿದ್ದರು. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಆಡಳಿತದ ಕಾಲದಲ್ಲಿ ಕೃಷಿಯು ಆರ್ಥಿಕ 
ಸುಧಾರಣೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸಿತ್ತು. ಕೃಷಿಯಲ್ಲಿ ಅನೇಕ ಬದಲಾವಣೆಗಳನ್ನು 


ತರುವುದರ ಮೂಲಕ ಕೆರೆಗಳ ಅಭಿವೃದ್ಧಿ, ವ್ಯವಸಾಯಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ 
ಮಾಡಿದ್ದರು. ರಾಜ್ಯದ ಆದಾಯ ಹೆಚ್ಚಳಕ್ಕಾಗಿ ಅನೇಕ ರೀತಿಯಾದ ತೆರಿಗೆಗಳನ್ನು ವಿಧಿಸುತ್ತಿದ್ದರು. 
ಅವುಗಳೆಂದರೆ ಭೂಕಂದಾಯ, ಕೃಷಿ ಮೂಲದ ತೆರಿಗೆ, ಕೃಷಿಯೇತರ ತೆರಿಗೆ ಪ್ರಮುಖವಾದ 
ಆಧಾಯ ಮೂಲಗಳಾಗಿದ್ದವು. ಅಂದಿನ ಕಾಲದಲ್ಲಿ ವ್ಯಾಪಾರ-ವಹಿವಾಟು ಸಂತೆ, ಪಟ್ಟಣ ವಿದೇಶಿ 
ಕೇಂದಗಳಲ್ಲಿ ವ್ಯಾಪಾರವು ನಡೆಯುತ್ತಿತ್ತು ಪ್ರಮುಖವಾಗಿ ವಿದೇಶಿಯರಿಗೆ ಸಾಂಬಾರು 
ಪದಾರ್ಥಗಳಾದ ಏಲಕ್ಕಿ, ಮೆಣಸು, ಇತ್ಯಾದಿಗಳನ್ನು ರಫ್ತು ಮಾಡಿ ವಿದೇಶಿಗಳಿಂದ ಕುದುರೆ, ಹವಳ, 
ಮುತ್ತು ರತ್ನಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಸಾಮಾನ್ಯ ಜನರಿಗೆ ದಿನ ಬಳಕೆ ವಸ್ತುಗಳು 
ಸಂತೆ, ಪೇಟೆಗಳಲ್ಲಿ ಸಿಗುತ್ತಿದ್ದವು. ವಸ್ತುಗಳ ಸಾಗಾಣಿಕೆಗಾಗಿ ಎತ್ತು ಕತ್ತೆ ಕೋಣ, ಬಂಡಿ, 


ಕುದುರೆಗಳನ್ನು ಬಳಸುತ್ತಿದ್ದರು. 


ವಿನಿಮಯ ಮಾಧ್ಯಮವಾಗಿ ವಸ್ತು ವಿನಿಮಯ ಮತ್ತು ನಗದು ವಿನಿಮಯದ ಮೂಲಕ 
ವ್ಯಾಪಾರ ಮಾಡುತ್ತಿದ್ದರು. ವಿಜಯನಗರ ಅರಸರ ನಾಣ್ಯ ವ್ಯವಸ್ಥೆಯನ್ನು ಮುಂದುವರೆಸಿಕೊಂಡು 
ಕೆಲವು ಪ್ರಮುಖ ನಾಯಕ ಮನೆತನಗಳಾದ ಕೆಳದಿ, ಚಿತ್ರದುರ್ಗ, ಯಲಹಂಕ, ನಾಡಪಭುಗಳು 
ತಮ್ಮದೇ ಆದ ಸ್ವಂತ ನಾಣ್ಯಗಳನ್ನು ಅಚ್ಚುಹಾಕಿಸಿ ನಾಣ್ಯಗಳ ಮೂಲಕ ವ್ಯಾಪಾರ ಮಾಡುತ್ತಿದ್ದರು. 
ವ್ಯಾಪಾರದಲ್ಲಿ ಅಳತೆ ಮಾಪನಗಳಾದ ಖಂಡುಗ, ಬಳ್ಳ, ಕೊಳಗ, ಮಣ, ತಕ್ಕಡಿ, ಸೇರು ಇತ್ಯಾದಿ 
ಅಳತೆ ಮಾಪನಗಳನ್ನು ವ್ಯಾಪಾರದಲ್ಲಿ ಬಳಸುತ್ತಿದ್ದರು. ಹೀಗೆ ಆರ್ಥಿಕ ಅಭಿವೃದ್ದಿಗೆ ನಾಯಕ 
ಪಾಳೆಯಗಾರರು ಶ್ರಮಿಸಿದರು. 


210 


ಕನ್ನಡ ಪ್ರದೇಶದ ನಾಯಕ ಪಾಳೆಯಗಾರರು ತಮ್ಮ ಆಡಳಿತದಲ್ಲಿ ಪ್ರಾಚೀನ ಕಾಲದ 
ಧಾರ್ಮಿಕ ವ್ಯವಸ್ಥೆಯನ್ನು ಮುಂದುವರೆಸಿಕೊಂಡು ಬಂದರೂ ಸಹ ತಮ್ಮದೇ ರೀತಿಯಲ್ಲಿ ವಿವಿಧ 
ಧರ್ಮಗಳ ಅಭಿವೃದ್ಧಿಗೆ ಕಾರಣರಾದರು. ಇವರು ಶೈವ, ವೀರಶೈವ, ವೈಷ್ಣವ, ಶ್ರೀವೈಷ್ಣವ, ಜೈನ, 
ಕೈಸ್ತ ಹಾಗೂ ಮುಸ್ಲಿಂ ಧರ್ಮಗಳಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಇವರು ತಮ್ಮ 
ಕಾಲದಲ್ಲಿ ವೈಷ್ಣವ ದೇವಾಲಯ, ಶೈವ ದೇವಾಲಯ ಹೀಗೆ ಹಲವಾರು ದೇವಾಲಯಗಳನ್ನು 
ನಿರ್ಮಾಣ ಮಾಡಿ ಸರ್ವಧರ್ಮ ಸಹಿಷ್ಟತಾ ಮನೋಭಾವದಿಂದ ಆಡಳಿತ ನಡೆಸಿದ್ದಾರೆ. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಕಾಲದ ಸಮಾಜ ಮತ್ತು ಸಂಸ್ಕೃತಿ ಪ್ರಾಚೀನ 
ಧರ್ಮಶಾಸ್ತ್ರದ ಆಧಾರದ ಮೇಲೆ ನಿಂತಿತ್ತು. ಸಮಾಜದಲ್ಲಿ ವರ್ಣವ್ಯವಸ್ಥೆಯ ಆಧಾರದಲ್ಲಿ ಬ್ರಾಹ್ಮಣ. 
ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದಾಗಿ ವಿಭಜನೆ ಸಮಾಜ ರಚನೆಯಾಗಿತ್ತು. ಪ್ರಮುಖವಾಗಿ ಜಾತಿ 
ಪದ್ಧತಿಯು ಅಂದಿನ ಕಾಲದಲ್ಲಿ ದಟ್ಟವಾಗಿದ್ದು ಮೇಲ್ಪರ್ಗದವರ ಕೆಲಸ ಕಾರ್ಯಗಳಲ್ಲಿ ಶೂದನ್ನು 
ಬಳಸಿಕೊಳ್ಳುತ್ತಿದ್ದರು. ಬ್ರಾಹ್ಮಣರು. ಉನ್ನತ ಸ್ಥಾನದಲ್ಲಿದ್ದು ಕ್ಷತ್ರಿಯರು ರಾಜ್ಯಾಡಳಿತದಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡಿದ್ದರು. ವೈಶ್ಯರು ವ್ಯಾಪಾರ-ವಹಿವಾಟುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. 
ಕುಟುಂಬ ವ್ಯವಸ್ಥೆಯು ಸಮಾಜದ ಕೇಂದ್ರ ಬಿಂದುವಾಗಿದ್ದು ಪಿತೃಪ್ರಧಾನ ವ್ಯವಸ್ಥೆಯನ್ನು 
ಹೊಂದಿತ್ತು. ಸಮಾಜದಲ್ಲಿ ಮಹಿಳಯರ ಸ್ಥಾನಮಾನ ಅಷ್ಟೇನು ಸುಭದವಾಗಿರಲಿಲ್ಲ. ಮೇಲ್ವರ್ಗದ 
ಅರಸು ಮನೆತನದ ರಾಣಿಯರು ರಾಜ್ಯಾಡಳಿತದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. ಸಾಮಾನ್ಯ 
ಮಹಿಳೆಯರು ಕೃಷಿ ಕೆಲಸಗಳನ್ನು ಮಾಡಿಕೊಂಡು ಮತ್ತು ಮೇಲ್ಪರ್ಗದ ಕೆಲಸಗಳಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡಿದ್ದರು. ಅಂದಿನ ಸಮಾಜದಲ್ಲಿ ಮೌಡ್ಯಾಚರಣೆಗಳು ಹೆಚ್ಚಿನದಾಗಿದ್ದವು. 
ಆತ್ಮಬಲಿದಾನ, ವೇಶ್ಯಾವಾಟಿಕೆ, ಸತಿಪದ್ಧತಿ. ಅಂದಿನ ಕಾಲದ ಸಾಮಾಜಿಕ ಪಿಡುಗುಗಳಾಗಿದ್ದವು. 
ಇವುಗಳಲ್ಲಿ ಹೆಚ್ಚಿನದಾಗಿ ಸ್ತ್ರೀಯರಿಗೆ ಹೆಚ್ಚು ಅನ್ಯಾಯವಾಗುತ್ತಿತ್ತು. ಹಬ್ಬ-ಹರಿದಿನಗಳು, ಇವರು 
ಹಿಂದಿನ ಕಾಲದ ಸಂಪ್ರದಾಯಗಳನ್ನು ಮುಂದುವರೆಸಿಕೊಂಡು ಬಂದರು ಅದೇರೀತಿ ಹಲವಾರು 
ಜಾತ್ರಾ-ಉತ್ಸಾವಗಳು ನಡೆಯುತ್ತಿದ್ದವು. ಜಾತ್ರೆಗಳಲ್ಲಿ ಸಿಡಿಹಬ್ಬ, ಬಾಯಿಬೀಗ, ಗಾವು ಸಿಗಿಯುವುದು 
ಹೀಗೆ ಎಲ್ಲ ಜಾತಿ ಜನರು ರಾಗದ್ದೇಷ ಅಸೂಯೆಗಳಿಲ್ಲದೆ ಜಾತ್ರೆಗಳಲ್ಲಿ ಭಾಗವಹಿಸುತ್ತಿದ್ದರು. 
ಅಂದಿನ ಕಾಲದ ಆಹಾರ ಪದ್ಧತಿಯು ಪ್ರಮುಖವಾಗಿ ವಿವಿಧ ಭಕ್ಕ್ಕಭೋಜನಗಳಿಂದ ಕೂಡಿದ್ದಿತ್ತು. 
ಆಹಾರದಲ್ಲಿ ಸಸ್ಕಾ ಆಹಾರ, ಮಾಂಸ ಆಹಾರಗಳು ಸಮಾಜದಲ್ಲಿ ಜಾರಿಯಲ್ಲಿದ್ದವು. ಅಂದಿನ 
ಸಮಾಜವು ವಿವಿಧ ರೀತಿಯ ವೇಷ ಭೂಷಣಗಳಿಂದ ಕೂಡಿದ್ದು ಮೇಲ್ಪರ್ಗದವರು, ರಾಜರು 
ಉತ್ತಮವಾದ ಬೆಲೆಬಾಳುವ ಉಡುಪುಗಳನ್ನು ಧರಿಸುತ್ತಿದ್ದರು. ಮೇಲ್ಪರ್ಗದ ಸೀಯರು 


ಮೆ 


211 


ವಿಧವಿಧವಾದ ಚಿನ್ನ ಬೆಳ್ಳಿಯ ಆಭರಣಗಳನ್ನು ಧರಿಸುತ್ತಿದ್ದರು. ಸಮಾನ್ಯ ಜನರು ಅಡ್ಡ 
ಮುಂಡಾಸು, ದೋತಿಗಳನ್ನು ಮತ್ತು ಬಣ್ಣದ ರುಮಾಲು ಹಚ್ಚಡಗಳನ್ನು ಧರಿಸುತ್ತಿದ್ದರು. ಸಮಾನ್ಯ 
ಸ್ತ್ರೀಯರು ಕಡಿಮೆ ಬೆಲೆಯ ಸೀರೆ, ಕುಪ್ಪಸ, ಕೆಲವು ಆಭರಣಗಳನ್ನು ಧರಿಸುತ್ತಿದ್ದರು. 
ಮನರಂಜನೆಗಾಗಿ ಬಿಡುವಿನ ವೇಳೆಯಲ್ಲಿ ನೃತ್ಯ, ಸಂಗೀತ, ಜಲಕ್ರೀಡೆ, ನಾಟಕ, ಚದುರಂಗ, ಪಗಡೆ, 
ಮಲ್ಲಯುದ್ದ. ಬೇಟೆ, ಕೊಲಾಟ, ಇತರೆ ಮನೋರಂಜನಾ ಕ್ರೀಡೆಗಳಲ್ಲಿ ಸಂತೋಷಪಡುತ್ತಿದ್ದರು. 
ಮಧ್ಯಯುಗೀನ ಕಾಲದಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯದ ಅಭಿವೃದ್ಧಿಯಾಗಿತ್ತು. ಆದರೆ ಅದು ಮೇಲ್ಪರ್ಗದ 
ಜನರಿಗೆ ಹೆಚ್ಚಾಗಿ ಲಭ್ಯವಾಗುವುದಾಗಿತ್ತು. ಅನೇಕ ನಾಯಕ ಪಾಳೆಯಗಾರರು ತಮ್ಮ ಆಸ್ಥಾನದಲ್ಲಿ 
ಕವಿಗಳಿಗೆ ಆಶ್ರಯವನ್ನು ನೀಡಿ ಸ್ವತಃ ಕೆಲವು ಗಂಥಗಳನ್ನು ಪಾಳೆಯಗಾರರು ರಚನೆ ಮಾಡಿದ್ದರು. 
ಅಂದಿನ ಸಾಹಿತ್ಯ ಗಂಥಗಳು ಕನ್ನಡ, ಸಂಸ್ಕೃಶ, ತೆಲುಗು ಭಾಷೆಗಳಲ್ಲಿ ರಚನೆಯಾಗಿವೆ. ಶಿಕ್ಷಣವು 
ಪ್ರಮುಖವಾಗಿ ಬ್ರಾಹ್ಮಣರು. ರಾಜಮನೆತನದ ಕುಮಾರರು ರಾಣಿಯರಿಗೆ ದೊರೆಯುತ್ತಿತ್ತು. 


ಸಾಮಾನ್ಯ ಜನರಿಗೆ ಶಿಕ್ಷಣದ ಸೌಲಭ್ಯಗಳು ಇರಲಿಲ್ಲ ಎಂಬ ಅಂಶವು ಕಂಡುಬರುತ್ತದೆ. 


7.1 ಫಲಿತಗಳು: 


(€L 


ಸ್ತುತ ಮಹಾಪಬಂಧದಿಂದ ಕಂಡುಕೊಂಡ ಫಲಿತಗಳನ್ನು ಕೆಳಕಂಡಂತೆ 
ಗುರುತಿಸಲಾಗಿದೆ. 


* ವಿಜಯನಗರ ಅರಸರು ವಿಶಾಲ ಭೂಪ್ರದೇಶವನ್ನು ನಿಯಂತ್ರಿಸಲು ಸಾಧ್ಯವಾಗದ ಕಾರಣ 
ಈ ಅಮರನಾಯಕ ವ್ಯವಸ್ಥೆಯನ್ನು ಹುಟ್ಟಹಾಕಿ ನಾಯಕ ಪಾಳೆಯಗಾರರಿಂದ ಸೈನ್ಯ ಸೇವೆ 
ಮತ್ತು ಕಂದಾಯವನ್ನು ಸಂಗಹಿಸುತ್ತಿದ್ದರು. ಕನ್ನಡ ಪ್ರದೇಶದ ನಾಯಕ ಪಾಳೆಯಗಾರರು 
ವಿಜಯನಗರ ಅರಸರ ಅಧೀನದಲ್ಲಿ 


[se] 


ಇದ್ದರೂ ಸಹ ತಮ್ಮ ಪ್ರದೇಶಗಳಲ್ಲಿ ಇವರ ವರ್ತನೆ 
ರಾಜರಂತೆ ಇರುತ್ತಿತ್ತು. 


* ಕನ್ನಡ ಪ್ರದೇಶದ ಬಹುತೇಕ ನಾಯಕ ಮನೆತನಗಳು ಸುಮಾರು 16-17ನೇ ಶತಮಾನದಲ್ಲಿ 
ವಿಜಯನಗರ ಅರಸರಿಂದ ಮಾನ್ಯತೆ ಪಡೆದು ಅಮರ ನಾಯಕರಾಗಿ ಆಯಾ ಪ್ರದೇಶಗಳಲ್ಲಿ 
ಶಾಶ್ವತ ಅದಿಕಾರ ಸ್ಥಾಪಿಸಿ ತಾಳಿಕೋಟಿ ಕದನದ ನಂತರದ ಕಾಲಘಟ್ಟದಲ್ಲಿ ಸ್ವತಂತ್ರ 
ನಾಯಕ ಪಾಳೆಯಗಾರರಾಗಿ ಬೆಳವಣಿಗೆ ಹೊಂದಿದರು. ಕನ್ನಡ ಪ್ರದೇಶದ ನಾಯಕ 
ಮನೆತನಗಳನ್ನು ಮೂರು ವರ್ಗಗಳಾಗಿ ವಿಭಜಿಸಬಹುದು ಅವರು ಹೊಂದಿದ್ದ ಭೂ 


22 


ಪ್ರಧೇಶದ ವ್ಯಾಪ್ತಿ ಮತ್ತು ಸಂಪನ್ಮೂಲಗಳ ಆಧಾರದ ಮೇಲೆ ಅವರು ಯಾವ ವರ್ಗಕ್ಕೆ 


ಸೇರಿದವರೆಂದು ಗುರುತಿಸಲಾಗುತ್ತಿತ್ತು. 


ವಿಜಯನಗರ ಕಾಲದಲ್ಲಿ ಚಾಲ್ತಿಯಲ್ಲಿದ್ದಂತಹ ಅಮರನಾಯಕ ವ್ಯವಸ್ಥೆಯು ಮೊದಲು 
ಕಾಕತೀಯರ ಕಾಲದಲ್ಲಿತ್ತು ಎಂದು ವಿದ್ಧಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಈ 
ಅಮರನಾಯಕ ಪದ್ದತಿಯು ವಿಜಯನಗರ ಆರಂಭದಿಂದ ಅಂದರೆ ಸಂಗಮ, ಸಾಳುವ, 
ತುಳುವ, ಅರವೀಡು ವಂಶಗಳಲ್ಲಿ ಜಾರಿಯಲ್ಲಿತ್ತು. ನಂತರ ಕೃಷ್ಣದೇವರಾಯನ ಕಾಲದಲ್ಲಿ 
ಈ ಅಮರನಾಯಕ ಪದ್ಧತಿಯು ವಿಜಯನಗರಾದ್ಯಂತ ವಿಸ್ತರಿಸಲ್ಪಟ್ಟಿತು ಈ ರೀತಿ 
ವಿಜಯನಗರ ಕಾಲದಲ್ಲಿ ಅಮರನಾಯಕ ವ್ಯವಸ್ಥೆಯು ಉಗಮವಾಯಿತು. ಈ 
ಅಮರನಾಯಕ ವ್ಯವಸ್ಥೆಯನ್ನು ಕುರಿತು ವಿವಿಧ ವಿದ್ವಾಂಸರು ತಮ್ಮ ತಮ್ಮ ಸಿದ್ದಾಂತಗಳನ್ನು 
ಮಂಡಿಸುವುದುರ ಮೂಲಕ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಅಧ್ಯಯನ ಮಾಡಿದ್ದಾರೆ. 
ವಿಜಯನಗರ ಕಾಲದ ಅಮರನಾಯಕ ಮನೆತನಗಳಲ್ಲಿನ ಕೆಲವು ಉಳಿಗಮಾನ್ಯ 
ಅಂಶಗಳನ್ನು ಗುರುತಿಸಲಾಗಿದೆ. 


ವಿಜಯನಗರ ಕಾಲದಲ್ಲಿ ಕನ್ನಡ ಪ್ರದೇಶದ ನಾಯಕ ಮನೆತನಗಳು ವಿಜಯನಗರ 
ಸಾಮ್ರಾಜ್ಯದ ಆಡಳಿತದಲ್ಲಿ ಅಂತರ್ಗತವಾಗಿದ್ದವು. ಈ ಮನೆತನಗಳ ಉಗಮವು 
ಯಾವುದೇ ಜಾತಿ, ಧರ್ಮ, ಮತಗಳನ್ನು ಪರಿಗಣಿಸದೇ ಅವರ ಧೈರ್ಯ, ಸಾಹಸ ಮತ್ತು 
ನಾಯಕತ್ನ್ಸವನ್ನು ಗುರುತಿಸಿ ನಾಯಕತನಗಳನ್ನು ನೀಡಲಾಗುತ್ತಿತ್ತು. ಹಾಗಾಗಿ ಕನ್ನಡ 
ಪ್ರದೇಶದ ನಾಯಕ ಮನೆತನಗಳಲ್ಲಿ ಬೇಡ, ವೀರಶೈವ, ಗೌಡ, ಗೊಲ್ಲ ಇತ್ಯಾದಿ ಜಾತಿಯ 
ಪಾಳೆಯಪಟ್ಟುಗಳು ಉಗಮವಾದವು. 


ಕನ್ನಡ ಪ್ರದೇಶದ ರಾಜ್ಯ ಸ್ವರೂಪವು ವಿಜಯನಗರ ಕಾಲದ ಆಡಳಿತ ವ್ಯವಸ್ಥೆಯನ್ನೇ 
ಹೋಲುತ್ತಿತ್ತು. ರಾಜನ ತೀರ್ಮಾನವೆ ಅಂತಿಮ ತೀರ್ಮಾನವಾಗಿತ್ತು ಆದರೂ ರಾಜ 
ರಾಜ್ಯದ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬೇಕಾದರೆ ಮಂತ್ರಿಮಂಡಲದ ಪ್ರಮುಖರಾದ 
ಪ್ರಧಾನಿ, ದಂಡನಾಯಕ, ಗುರುಗಳು ಇತರೆ ಮಂತಿಮಂಡಲದ ಅಧಿಕಾರಿಗಳ ಸಲಹೆ 
ಸೂಚನೆಗಳನ್ನು ಪಡೆಯುತ್ತಿದ್ದರು. 


ಕನ್ನಡ ಪ್ರದೇಶದ ಆಡಳಿತವನ್ನು ಕೇಂದ್ರಾಡಳಿತ, ಪ್ರಾಂತ್ಯಾಡಳಿತ, ಗ್ರಾಮಾಡಳಿತ ಎಂದು 


ವಿಭಾಗಿಸಲಾಗಿತ್ತು. ಗ್ರಾಮಾಡಳಿತ ಆ ಕಾಲದ ಪ್ರಮುಖ ಆಡಳಿತ ಘಟ್ಟವಾಗಿತ್ತು. ಇದನ್ನು 


213 


12 ಜನ ಆಯಗಾರರು ನೋಡಿಕೊಳ್ಳುತ್ತಿದ್ದರು. ಇವರಲ್ಲಿ ಗೌಡ ಮತ್ತು ಶಾನಭೋಗರ 
ಪಾತ್ರ ಬಹಳ ಮುಖ್ಯವಾಗಿದ್ದು, ಜನರಿಂದ ತೆರಿಗೆ ಸಂಗಹಿಸಿ ರಾಜ್ಯದ ಬೊಕ್ಕಸಕ್ಕೆ ಸಂದಾಯ 
ಮಾಡುತ್ತಿದ್ದರು. 


ಕನ್ನಡ ಪ್ರದೇಶದ ನಾಯಕ ಪಾಳೆಯಗಾರರ ಆಡಳಿತವನ್ನು ದೇಶ, ರಾಜ್ಯ, ವೆಂಠೆ, ಳಿತ, 
ನಾಡು, ಸೀಮೆ, ಸ್ಥಳ, ಚಾವಡಿ, ಮಾಗಣಿ, ಸಮಂತು, ಹೋಬಳಿ, ವಿತ್ತಿ, ಗ್ರಾಮ ಇತ್ಯಾದಿ 
ವಿಭಾಗಗಳಲ್ಲಿ ಗುರುತಿಸಲಾಗಿದೆ. ನಾಯಕ ಪಾಳೆಯಗಾರರ ಆಡಳಿತ ವ್ಯವಸ್ಥೆಯಲ್ಲಿ ರಾಜ್ಯದ 
ಬದಲು ಸೀಮೆ, ಸ್ಥಳ, ವಳಿತ ಮತ್ತು ವೆಂಠೆ ಎಂಬ ಪದಗಳನ್ನು ಉಪಯೋಗಿಸಲಾಗಿದೆ. 
ಮತ್ತು ಹಲವು ಸ್ಥಳಗಳಲ್ಲಿ ಅವುಗಳನ್ನು ರಾಜ್ಯದೊಳಗಿನ ವಿಭಾಗಗಳನ್ನು ಸೂಚಿಸಲು 
ಉಪಯೋಗಿಲಾಗಿದೆ. ಆದ್ದರಿಂದಾಗಿ ಈ ಆಡಳಿತ ವಿಭಾಗಗಳನ್ನು ಅನುಶ್ರೇಣಿಯಲ್ಲಿ 


ಗುರುತಿಸಲು ಸಾಧ್ಯವಾಗುತ್ತಿಲ್ಲ. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ನ್ಯಾಯತೀರ್ಮಾನವು ಗ್ರಾಮಗಳಲ್ಲಿ ದೇವಸ್ಥಾನ, 
ಅರಳೀಕಟ್ಟೆ, ಅಯ್ಯನವರ ಚಾವಡಿ, ಪಂಚಾಯಿತಿ ಕಟ್ಟೆಗಳಲ್ಲಿ 12 ಆಯಗಾರರ ನೇತೃತ್ವದಲ್ಲಿ 
ನಡೆಯುತ್ತಿತ್ತು. ಇಲ್ಲಿ ತೀರ್ಮಾನವಾಗದ ವ್ಯಾಜ್ಯಗಳು ರಾಜ್ಯದ ರಾಜಧಾನಿಯಲ್ಲಿ ರಾಜ 
ಮತ್ತು ಅವನ ಸಲಹಾ ಮಂಡಳಿಯಲ್ಲಿ ಅಚಿತಿಮ ತೀರ್ಮಾನವಾಗುತ್ತಿದ್ದವು. ಈ 
ರೀತಿಯಾಗಿ ಅಪರಾದ ಪ್ರಕರಣಕ್ಕೆ ಅನುಗುಣವಾಗಿ ಶಿಕ್ಷೆಯನ್ನು ವಿಧಿಸಿ ನಿಷ್ಟಕ್ಷಪಾತವಾಗಿ 
ನ್ಯಾಯ ತೀರ್ಮಾನ ಮಾಡುತ್ತದ್ದರು. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳು ವಿಜಯನಗರ ಅರಸರಿಗೆ ಅಗತ್ಯವಾದಾಗ ಸೈನ್ಯ 
ಪೂರೈಸುತ್ತಿದ್ದರು. ಮತು ತಮ ಪದೇಶಗಳನು ಶತುಗಳಿಂದ ರಕಿಸಿಕೊಳಲು ಕಾಲಳ, 
NA) Ar ೬ ೩ ಊ ೪ A) 
ಅಶ್ವದಳ, ಗಜದಳ, ವಿರಿಂಗಿ ದಳಗಳನ್ನು ಹೊಂದಿರುತ್ತಿದ್ದರು. ವಿವಿಧ ರೀತಿಯ 
ಯುದ್ದಗಳಾದ ತುರುಕಾಳಗ, ಕೋಟೆಕಾಳಗ, ಬಯಲುಕಾಳಗಗಳಲ್ಲಿ ಕತ್ತಿ ಗುರಾಣಿ, ಬಿಲ್ಲು, 
ಬಾಣ, ಶಈಟಿ, ಕೊಡಲಿ, ಭರ್ಜಿ, ಸಿಡಿಮದ್ದುಗಳನ್ನು ಉಪಯೋಗಿಸಿ ಯುದ್ದ 
ಮಾಡುತ್ತಿದ್ದರು. ಯುದ್ದದ ಸಂದರ್ಭದಲ್ಲಿ ಸೈನ್ಯಾಡಳಿತದ ಮುಖ್ಯಸ್ಥನಾದ ರಾಜನು ಸೈನ್ಯದ 
ಮುಂದಾಳತ್ವ ವಹಿಸುತ್ತಿದ್ದನು. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಪಾಚೀನ ಕಾಲದ ಧಾರ್ಮಿಕತೆಯನ್ನು 
ಮುಂದುವರೆಸಿಕೊಂಡು ಬಂದಿವೆ. ತಮ್ಮ ಕಾಲದಲ್ಲಿ ವೈಷ್ಣವ, ಶ್ರೀ ವೈಷ್ಣವ, ಶೈವ, ವೀರಶೈವ, 


214 


ಜೈನ, ಮುಸ್ಲಿಂ, ಕೈಸ್ತ ಧರ್ಮಗಳ ಬೆಳವಣಿಗೆಗೆ ನಾಯಕ ಪಾಳೆಯಗಾರರು ತಮ್ಮ 
ಕೊಡುಗೆಗಳನ್ನು ನೀಡಿದ್ದಾರೆ. ಬಹುತೇಕ ನಾಯಕ ಪಾಳಯಗಾರರು ವೈಷ್ಣವ ಧರ್ಮದ 
ಅನುಯಾಯಿಗಳಾಗಿದ್ದು ಎಲ್ಲಾ ಜಾತಿ ಧರ್ಮಗಳಿಗೂ ಸಮಾನ ಸ್ಥಾನಮಾನ ನೀಡಿದ್ದರು. 


ಒಂದು ರಾಜ್ಯದ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರ ಬಹುಮುಖ್ಯವಾಗಿದ್ದು, ಕೃಷಿಯ 
ಅಭಿವೃದ್ಧಿಗೆ ಪೂರಕವಾದ ಕೆರೆಗಳ ನಿರ್ಮಾಣ ಸಾಗುವಳಿ ಭೂಮಿಯ ಅಭಿವೃದ್ಧಿ 
ಕಾರ್ಯಗಳಲ್ಲಿ ರಾಜರು ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. ರಾಜ್ಯ ನಿರ್ಮಾಣ ಮತ್ತು 
ನಿರ್ವಹಣೆಯಲ್ಲಿ ಆದಾಯವು ಮುಖ್ಯವಾಗಿದ್ದು, ಭೂ ಕಂದಾಯ, ಕೃಷಿ ಮೂಲದ 
ತೆರಿಗೆಗಳು, ಕೃಷಿಯೇತರ ತೆರಿಗೆಗಳನ್ನು ಸಂಗಹಿಸಿ ರಾಜ್ಯದ ಅಭಿವೃದ್ದಿ ಕಾರ್ಯಗಳಲ್ಲಿ 
ವಿನಿಯೋಗಿಸುತ್ತಿದ್ದರು. ಅಂದಿನ ಕಾಲದ ವ್ಯಾಪಾರ ವಹಿವಾಟು ಸ್ಥಳೀಯ ದೇಶ, ವಿದೇಶಿ 
ಮಟ್ಟದಲ್ಲಿ ನಡೆಯುತ್ತಿತ್ತು. ಕೆಳದಿ ನಾಯಕರು ಕರಾವಳಿ ಭಾಗದಲ್ಲಿ ವಿದೇಶಿಯರೊಂದಿಗೆ 


ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳು ಪ್ರಾಚೀನ ಪರಂಪರೆಗೆ ಅನುಗುಣವಾಗಿ 
ಜಾರಿಯಲ್ಲಿದ್ದ ಜಾತಿ ಪದ್ಧತಿಯ ಆಧಾರದ ಮೇಲೆ ಸಮಾಜವು ರೂಪುಗೊಂಡಿದ್ದಿತು. 
ವರ್ಣ ಪದ್ದತಿ ಜಾತಿ ಪದ್ಧತಿಯಾಗಿ ಮಾರ್ಪಾಡುಗೊಂಡು ವೈವಿದ್ಯ ರೀತಿಯಲ್ಲಿ ಬೆಳೆದದ್ದು 
ಕಂಡುಬರುತ್ತದೆ. ಕೆಲವು ಮೂಲಭೂತವಾದ ಸಾಮಾಜಿಕ, ಧಾರ್ಮಿಕ, ನಂಬಿಕೆಗಳು, 
ಅಸಂಖ್ಯಾತವಾದ ಜಾತಿ ಉಪಜಾತಿಗಳನ್ನು ಒಂದುಗೂಡಿಸುವ ಸಂಪರ್ಕ 
ಮಾಧ್ಯಮಗಳಾಗಿದ್ದವು. ಅವಗಳ ಪೈಕಿ ಮೂರ್ತಿ ಪೂಜೆ, ಜಾತಿ ಕಟ್ಟಳಿಯ ಆಚರಣೆ, 
ಕರ್ಮಸಿದ್ದಾಂತದಲ್ಲಿ ನಂಬಿಕೆ ಇವುಗಳನ್ನು ಹೆಸರಿಸಬಹುದು. 


ಸಾಮಾಜಿಕವಾಗಿ ಕನ್ನಡ ಪ್ರದೇಶದ ನಾಯಕ ಮನೆತನಗಳಲ್ಲಿ ಪ್ರಾಚೀನ ಕಾಲದ ವರ್ಣ 
ವ್ಯವಸ್ಥೆಯಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಸಾಮಾಜಿಕ ರಚನೆಯಿಂದ 
ಸಮಾಜವು ಕೂಡಿತ್ತು. ಕುಟುಂಬವು ಪಿತೃ ಪ್ರಧಾನವಾಗಿದ್ದು ಮಹಿಳೆಯರ ಸ್ಥಾನಮಾನ 
ಅದರಲ್ಲೂ ಸಾಮಾನ್ಯ ಮಹಿಳೆಯರ ಸ್ಥಾನಮಾನ ಕೆಳಮಟ್ಟದಲ್ಲಿತ್ತು. 


ಕನ್ನಡ ಪ್ರದೇಶದ ನಾಯಕ ಮನೆತನಗಳ ಕಾಲದಲ್ಲಿ ಸಮಾಜಿಕ ಪಿಡುಗುಗಳಾದ ಸತಿಪದ್ಧತಿ, 
ವ್ಯೇಶ್ಯಾವಾಟಿಕೆ, ದೇವದಾಶಿ ಪದತಿ, ಆತ್ತ ಬಲಿದಾನ ಪದತಿಗಳು ಜಾರಿಯಲಿದು 

[R) ೬ [@) eA) 
ಸಾಮಾಜಿಕವಾಗಿ ಮಹಿಳೆಯರು ಕೆಳಮಟ್ಟದ ಜೀವನ ನಡೆಸುತ್ತಿದ್ದರು. 


215 


* ನಾಯಕ ಪಾಳಯಗಾರರ ಕಾಲದ ಹಬ್ಬ-ಹರಿದಿನಗಳು, ಜಾತ್ರಾ-ಮಹೋತ್ಸವಗಳು 
ಹಿಂದಿನ ಕಾಲದಲ್ಲಿದ್ದಂತೆಯೇ ಮುಂದುನರುದುಕೊಂಡು ಬಂದಿದ್ದರು. ಅಂದಿನ ಕಾಲದ 
ಆಹಾರ ಪದ್ದತಿ ಸಸ್ಯಹಾರ ಮತ್ತು ಮಾಂಸಹಾರ ಎರಡೂ ಪದ್ಧತಿಯಿಂದ ಕೂಡಿತ್ತು. ಇಲ್ಲಿನ 
ಜನರ ಉಡುಗೆ ತೊಡುಗೆಗಳಲ್ಲಿ ವಿಜಯನಗರ ಕಾಲದ ಉಡುಗೆ ತೊಡುಗೆಗಳ ಪ್ರಭಾವವು 
ಕಂಡುಬರುತ್ತವೆ. ಸಾರ್ವಜನಿಕ ಮನರಂಜನೆಗಾಗಿ ಬೇಟೆ, ಮಲ್ಲಯುದ್ದ, ನೃತ್ಯ, ಸಂಗೀತ, 
ನಾಟಕ, ಜಲಕ್ರೀಡೆ, ವನವಿಹಾರ ಮುಂತಾದವುಗಳನ್ನು ಹೆಸರಿಸಬಹುದಾಗಿದೆ. 


* ಕನ್ನಡ ಪ್ರದೇಶದ ನಾಯಕ ಮನೆತನಗಳಲ್ಲಿ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನಾಯಕ 
ಪಾಳೆಯಗಾರರು ಪ್ರೋತ್ಸಾಹವನ್ನು ನೀಡಿ ನಾಯಕರೇ ಸ್ವತಃ ಕೃತಿಗಳನ್ನು ರಚಿಸಿ ಕವಿಗಳಿಗೆ 
ಆಶ್ರಯ ನೀಡಿ ಸಾಹಿತ್ಯಾಭಿವೃದ್ದಿಗೆ ಶ್ರಮಿಸಿದರು. ಅಂದಿನ ಕಾಲದ ಶಿಕ್ಷಣವು ಪ್ರಾಚೀನ 
ಶಿಕ್ಷಣ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ಬ್ರಾಹ್ಣಣ ಮತ್ತು ಪ್ರಭು ವರ್ಗದ ರಾಜ 
ಮಹಾರಾಜರು ಮತ್ತು ಶ್ರೀಮಂತರಿಗೆ ಲಭ್ಯವಾಗುತ್ತಿತ್ತು ಜನಸಾಮಾನ್ಯರು ಶಿಕ್ಷಣದಿಂದ 
ವಂಚಿತರಾಗಿದ್ದರು. ಒಟ್ಟಾರೆಯಾಗಿ ಅಂದಿನ ಸಮಾಜವು ಪ್ರಾಚೀನ ಪರಂಪರೆಯ 
ನೆಲೆಗಟ್ಟಿನ ಮೇಲೆ ಮಧ್ಯಕಾಲೀನ ಲಕ್ಷಣಗಳನ್ನು ಬೆಳೆಸಿಕೊಂಡು ಸ್ಥಾಪಿತವಾಗಿತ್ತು ಎಂದು 


ಹೇಳಬಹುದಾಗಿದೆ. 


216 


